ಅಕ್ಷಯತೃತೀಯಾ ಸಂಚಿಕೆ. 


ಮೇ, ೧೯೮೬ 


ಲೇಖಕರಿಗೆ ಸೂಚನೆಗಳು 


“ಕರ್ನಾಟಿಕ ಭಾರತಿಸಿಬ್ದು ಸೃಜನ, ವಿಮರ್ಶನ, ಸಂಶೋಧನ, ಸಾಹಿತ್ಯ. 

ವಿಜ್ಞಾನ ಮತ್ತು ಮಾನವಿಕ ಗಳ ಅಭಿವೃದ್ಧಿಗಾಗಿ ಮಿಸಲಾಗಿದ್ದು, ಅದರಲ್ಲಿ 
ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನಗಳಿಗೂ ಸ್ವಾಗತವಿದೆ. ಅನುವಾದ ಲೇಖನ 
ಗಳಿದ್ದರೆ, ಮೂಲ ಲೇಖಕರ ಆಥನಾ ಪ್ರಕಾಶಕರ ಅನುಮತಿಯನ್ನು ಕಳುಹಿಸಬೇಕು. 


ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ್ಟು 
ಸ್ಪಷ್ಟವಾಗಿ , ಬರೆದಿರಬೇಕು, ಇಲ್ಲವೇ ಟೈಪು ಮಾಡಿರಬೇಕು. ಹಸ್ತಪ್ರತಿಗಳು 
ಯಾವ ರಿ6ತಿಯಿಂದಲೂ ಅಸ್ಪ ಸ್ಟವಾಗಿಯಾಗಲೀ ಅಸಂಪೂರ್ಣವಾಗಿಯಾಗಲಿೇ 
ಇರಬಾರದು «1 


ಲೇಖನ : ಸ್ವೀಕೃ hud ಲೇಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛೆ ಸುವನರು ' ಸಾಕಷ್ಟು ಅಜೆ ಚೀಟಿಗಳನ್ನು 
ಕಳುಹಿ ಜೀಕು. 


ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ 
ಸಂಚಿಕೆಯ ಪ್ರತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು 
ಅದರ ಮುದ್ರಣಾದಿ ವೆಚ್ಚವನ್ನು ವಹಿಸಬೇಕಾಗುತ್ತದೆ. ಲೇಖನ ಆಚ್ಚಾಗುವ 
ಪೂರ್ವದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು. | a 
| ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತ ಕಗಳನ್ನು ಸಂಪಾದಕರ್ಕ 
ಕರ್ನಾಟಿಕ. ಭಾರತಿ? ಕನ್ನಡ ಅಧ್ಯಯನಸೀಠ, ಕರ್ನಾಟಿಕ ವಿಶ್ವ ನಿದ್ಯಾಲಯೆ 
ಧಾರವಾಡೆ-೫೮೦ ೦೦೩ ಇವರಿಗೆ ಕಳುಹಿಸಬೇಕು. ವಿಮ rr ಪುಸ್ತ ಕಗಳನ್ನು | 
ಕಳುಹಿಸುವವರು. ಎರಡು ಪ್ರತಿಗಳನ್ನು ಕಳುಹಿಸಬೇಕು. ಇನ್ನಿತರ ಯಾವುದೇ 
ನಿಷಯಕ್ಕೆ ನಿರ್ದೇಶಕರು, ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ-೫೮೦ ೦೦೩ ಇವರಿಗೆ ಬರೆಯಬೇಕು. 


ಹಾಲ ಕಾ ಘೂ ಘೂ ಘಅಸಶ7:7:ೂೊಗಸೋಬಹ ಘೂ ಪಾಘಖಾಘಾಗಘಾಗಾಗ)7ಗಉಗಸಾ೨ಉಾ ಅಗ/ಾಗ/ಾಗ/) ಗಉದಛಾ ಗಾಗಾ ಗ್ಧಗಕಹಾರಾಗಾಗ/ಗಅಾಥಾಗಾಗಸಾ :/:ೂ -/:ಗ 6 


ಕರ್ನಾಟಿಕ ಭಾರತಿ 
೧. ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨, ರಾಜ್ಯೋತ್ಸವ ಸಂಚಿಕೆ 
೩. ಸಂಕ್ರಮಣ ಸಂಚಿಕೆ ೪. ಅಕ್ಷಯ ತೃತೀಯಾ ಸಂಚಿಕೆ 


ವಾರ್ಷಿಕ ಚಂದಾ: ರೂ. ೮-೦೦ (ಅಂಚೆನೆಚ್ಚ ಸಹಿತ) 
ಬಿಡಿ ಸಂಚಿಕೆಯ ಬೆಲೆ : ರೂ. ೨೫೦ 
(ಅಂಚೆನೆಚ್ಚ : ರೂ. ೧-೨೫ ಪ್ರತ್ಯೇಕ) 

(ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಚಂದಾ ದರ : ರೂ. ೪-೦೦ ಮಾತ್ರ 
ಹಣವನ್ನು ಡಿಮಾಂಡ ಡ್ರಾಫ್ಟ ಇಲ್ಲವೆ ಪೋಸ್ಟಲ್‌ ಆರ್ಡರ ಮೂಲಕ 
ಫಾಯನಾನ್ಸ ಆಫೀಸರ, ಕರ್ನಾಟಿಕ ನಿಶ್ಚನಿದ್ಯಾಲಯ, ಧಾರನಾಡ 
ಇವರಿಗೆ ಕಳುಹಿಸಬೇಕು. 
ಕಾ ರ ಘಘಾವಾಘಾವಾನಾರನಾನ ಅಇಂಅಂಆ" ಇಒ ಜ| 


ಕರ್ನಾಟಕ ಭಾರತಿ 


( ತ್ರೈಮಾಸಿಕ ಪತ್ರಿಕೆ) 
ಸಂಪುಟ : ೧೮ ಸಂಚಿಕೆ : ೪ 


ಪ್ರಧಾನೆ ಸಂಪಾದಕರು : 
ಡಾ. ಎಸ್‌. ಎಂ. ವೃಷಭೇಂದ್ರಸ್ವಾಮಿ 


ಸಂಪಾದಕರು : 
ಡಾ. ವಿಲ್ಕಂ ಮಾಡ್ತ 


ಪ್ರಸಾರಾಂಗ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಕರ್ನಾಟಕ ಭಾರತಿ 


ಕರ್ನಾಟಕ ವಿಶ್ವವಿದ್ಯಾಲಯದ ತ್ರೆ ಮಾಸಿಕ ಪತ್ರಿಕೆ 


೪ಂಸಿಹೆ - 
ಸಂಪುಟ : ೧೮ ಸಂಚಿಕೆ : 


ಅಕ್ಷ್ಚಯತೃತೀಯಾ ಸಂಚಿಕೆ 


ಮೇ, ೧೯೪೬ 
ಎಲ್ಲ ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ 


ಸಂಪಾದಕ ಮಂಡಲ: ಸ 
ಡಾ. ಎಸ್‌. ಎಂ. ವೃಷಭೇಂದ್ರಸ್ವಾಮಿ (ಪ್ರಧಾನ ಸಂಪಾದಕರು) 
ಡಾ. ನಿಲ್ಕಂ ಮಾಡ್ತ (ಸಂಪಾದಕರು) 
ಡಾ. ಎಸ್‌. ಎಚ್‌. ರಿತ್ತಿ 
ಡಾ. ಎ. ಎಂ. ರಾಜಶೇಖರಯ್ಯ 
ಪೀ ಎ. ಎಸ್‌. ಬಾಲಸುಬ್ರಮಣ್ಯ 
ಡಾ. ಎಂ. ಮಾದಯ್ಯ 


(ಶ್ರೀ ಎಸ್‌. ಬಿ. ನಾಯಕ (ಸದಸ್ಯ-ಕಾರ್ಯದರ್ಶಿ) 


ಪ್ರಕಾಶಕರು : 
ಎಸ್‌. ಬಿ. ನಾಯಕ 
ನಿರ್ದೇಶಕರು, ಪ್ರಸಾರಾಂಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಗೆ. ಇನ್‌ ಸೆ... 


ಮುದ್ರಕರು : 
ಪಿ. ಆರ್‌. ಜಂಗಮನಿ, ಬಿ.ಎ., ಬಿ.ಕಾಮ್‌. 
ಅಲ್ಲನು ಮುದ್ರಣಾಲಯ, ಶಹಪೂರಪೇಟಿ, ಗದಗ 


೧೦. 


೧೧. 


ಪರಿವಿಡಿ 


ಪುಟ 

ಅಂಬಿಗರ ಚೌಡಯ್ಯ ಮತ್ತು ಬಂಡಾಯ ೧-೮ 
-- ಬಸವರಾಜ ಸಬರದ 

ಅರಿವಿನ ಜಾಗೃತಿ ಪದ್ಧತಿಯ ಅನ್ವಯ ೯-೩೦ 
— ಕಿರಣ್‌ ಕಮಲಾಪ್ರಸಾದ ಜೆ. ಸ. 

“ಚಿತ್ರಾಂಗದೆ'ಯ ಕನಸುಗಳು - ಒಂದು ವಿಶ್ಲೇಷಣೆ ೩೧ - ೩೮ 
— ಎಂ. ಇಕ್ಬಾಲ್‌ 

ಭಾರತದ ಶಿಕ್ಷಣ - ಒಂದು ಸಮೀಕ್ಷೆ ೩೯ - ೪೭ 
— ವ್ಹಿ. ಜಿ. ಮಾರೀಹಾಳ 

ಸ್ವಧರ್ಮ ಮತ್ತು ಪರಧರ್ಮ ೪೮ - ೫೨ 
— ವಿಲ್ಯಂ ಮಾಡ್ತ 

ಕರ್ನಾಟಿಕ ಮತ್ತು ಆಂಧ್ರಗಳ ಸಂಬಂಧದಲ್ಲಿ 

ಜೈನ ಧರ್ಮದ ಪಾತ್ರ | ೫೩ - ೫೯ 
— ಎಸ್‌. ನ್ಹಿ. ಪಿ. ಹಳಕಟ್ಟಿ 

ಇಂಗ್ಲಂಡದಲ್ಲಿ ಕನ್ನಡ ಹಸ್ತ ಪ್ರತಿಗಳು ೬೦ ೨ ೭೪ 
— ಎಂ. ಎಂ. ಕಲಬುರ್ಗಿ 

ವಿಜಯನಗರ ಬುಕ್ಕರಾಯನ ಭಾವೀಕೇರಿ ಶಾಸನ ೭೫ - ೮೦ 

- ಒಂದು ಸಂಶೋಧನೆ 

— ಎಚ್‌. ಆರ್‌. ರಘುನಾಥ ಭಟ್‌ 

ಸನ್ನತಿಯ ೨೦೦೦ ವರ್ಷದ ಕೋಟಿ ೮೧ - ೮೯ 
— ಎಸ್‌. ಕೆ. ಜೋಶಿ 

ತುಮಕೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ, ೯೦-೯೨ 
ಎ- ಜೆ. ಬಿ. ಶಿವತಾರಕ್‌ “wh 

ಕನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ ೯೩ - ೧೦೬ 


— ಎಸ್‌. ಎಲ್‌. ಸಣ್ಣೆಲ್ಲಪ್ಪನವರ 


೧೨, "ಹರಳಯ್ಯಗಳ ವಾದ ಖಂಡನ' (ಚೌಪದನ) ೧೦೭ - ೧೧೬ 
ಕವಿ ಚನ್ನಮಲ್ಲನ ಮೇಲೆ ಒಂದು ಬೆಳಕು 


— ವಿ. ಶಿವಾನಂದ 

೧೩. ಜಾನಪದ ಸಾಹಿತ್ಯದಲ್ಲಿ ಮಗನ ಪ್ರಲಾಪ ೧೧೭ - ೧೨೦ 
— ಸದಾನಂದ ಪಾಟೀಲ 

೧೪, ಯಡ್ರಾಮಿಯ ಶಾಸನಗಳು ೧೨೧ - ೧೫೪ 


-- ಹನುಮಾಕ್ರಿ ಗೋಗಿ 


ಸಾದರ ಸ್ವೀಕಾರ 
ದಾದ ನಿಲ್ಕಂ ಮಾಡ್ತ 


ಅಂಬಿಗರ ಚೌಡಯ್ಯ ಮತ್ತು ಬಂಡಾಯ 


ಅ ಬಸನರಾಜ ಸಬರದ 


ಆದ್ಯವಚನಕಾರರ ಪರಂಪರೆಯನ್ನು ಒಪ್ಪಿಕೊಳ್ಳುತ್ತಲೇ ಸಂಪ್ರದಾಯವನ್ನು 
ಅಲ್ಲಗಳೆಯುವ; ವೀರಶೈವ ಧರ್ಮದಲ್ಲಿದ್ದುಕೊಂಡೇ ಅದರ ಶಾಸ್ತ್ರ ಗುಣವನ್ನು 
ವಿಡಂಬಿಸುವ ಅಂಬಿಗರ ಚೌಡಯ್ಯ ನಿಜನಾದ ಬಂಡಾಯಗಾರನಾಗುತ್ತಾನೆ. ಉಳಿದೆ 
ವಚನಕಾರರಂತೆ ಚೌಡಯ್ಯ ವಚನ ಚಳುವಳಿಗೆ ಬದ್ಧೆನಾಗಿದ್ದರೂ ಅಲ್ಲಿಯ ಲೋಪ 
ದೋಷಗಳನ್ನು ಎತ್ತಿ ಹೇಳುವದರ ಮೂಲಕ ಭಿನ್ನವಾಗಿ ಕಾಣುತ್ತಾನೆ. 

ಸಾಮಾನ್ಯವಾಗಿ ಎಲ್ಲಾ ವಚನಕಾರರು ತಮ್ಮ ವಚನಗಳಲ್ಲಿ ತಮ್ಮ-ತಮ್ಮ 
ಇಷ್ಟ ದೈವವನ್ನು ಅಂಕಿತವಾಗಿಟ್ಟುಕೊಂಡರೆ; ಚೌಡಯ್ಯ ತನ್ನ ಹೆಸರನ್ನೇ ಅಂಕಿತ 
ವನ್ನಾಗಿಸಿಕೊಂಡಿದ್ದಾನೆ, ಉಳಿದ ವಚನಕಾರರಲ್ಲಿದ್ದ ಕೀಳರಿಮೆ ಕಿಂಕರಭಾವ 
ಚೌಡಯ್ಯನಲ್ಲಿ ಕಾಣುವದಿಲ್ಲ. ಒಂದು ಚಳುವಳಿಯ ಬೆನ್ನೆಲುಬಾಗಿದ್ದುಕೊಂಡು ತನ್ನೆ 
ತನವನ್ನು ಉಳಿಸಿಕೊಂಡು ಬೆಳೆಯುವದರಿಂದ ಚೌಡಯ್ಯ ಅತ್ಯಂತ ಗಮನ ಸೆಳೆಯುವ 
ವಚನಕಾರನಾಗಿ ಕಾಣುತ್ತಾನೆ. 

ಚೌಡಯ್ಯನ ವಚನಗಳನ್ನೆಲ್ಲಾ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ವಚನ 
ದಿಂದ ವಚನಕ್ಕೆ ಬೆಳವಣಿಗೆಯಾಗುತ್ತಾ ಹೋದೆದ್ದು ಕಂಡುಬರುತ್ತದೆ. ಪ್ರಾರಂಭ 
ದಲ್ಲಿ ಗುರು - ಲಿಂಗ - ಜಂಗಮ ಹಾಗೂ ಧರ್ಮ - ದೇವರುಗಳ ಬಗೆಗೆ ತೋರುವ 
ಆತನ ಭಕ್ತಿ ಕ್ರಮೇಣ ಬೆಳವಣಿಗೆಯಾದಂತೆ ವೈಚಾರಿಕವಾಗುತ್ತಾ, ವಾಸ್ತವ 
ವಾಗುತ್ತಾ ಸಾರ್ವಕಾಲಿಕ ಸತ್ಯವಾಗಿಬಿಡುತ್ತದೆ. ಆದ್ದರಿಂದ ಚೌಡಯ್ಯ ಇಂದಿಗೂ 
ಪ್ರಸ್ತುತನಾಗುತ್ತಾನೆ. ಇಂತಹ ಬದಲಾವಣೆ, ಈ ರೀತಿಯ ಖಚಿತತೆ ಉಳಿದ ವಚನ 
ಕಾರರಲ್ಲಿ ಕಾಣುವದಿಲ್ಲ. 

ಪ್ರಮುಖ ಚಳುವಳಿಯೊಂದು ಧರ್ಮದ ಕಟ್ಟುಪಾಡಿಗೆ ಬಿದ್ದು ಹೇಗೆ ಬಾಡಿ 
ಹೋಯಿತೆನ್ನಲಿಕ್ಕೆ ವಚನ ಚಳುವಳಿಯೇ ಜೀವಂತ ಸಾಕ್ಷಿ. ಏನೆಲ್ಲವನ್ನೂ 
ಸಾಧಿಸುವ ಸಾಧ್ಯತೆಗಳನ್ನು ಹೊಂದಿದ್ದ ಆ ಚಳುವಳಿ ಪೂಜೆ-ಪ್ರಸಾದದಲ್ಲಿಯೇ 
ತಲ್ಲೀನವಾಗಿ ಆಧ್ಯಾತ್ಮದ ಗುಂಗಿನಲ್ಲಿಯೇ ಕರಗಿ ಹೋಗಿ ವಿಫಲವಾಯಿತು ಎನ್ನುವದು 
ಈಗ ಚರಿತ್ರೆಗೆ ಸೇರಿದ ವಿಷಯ. ಇಂತಹ ಚಳುವಳಿಯ ಒಡಲಾಳದಲ್ಲಿಯೇ 
ಚೌಡಯ್ಯನಂತಹ ಬಂಡಾಯಗಾರರು ಎಸ್ಟೇ ದನಿಯೆತ್ತಿ ಗುಡುಗಿದರೂ ಚಳುವಳಿ 
ಬೇರೊಂದು ದಿಕ್ಕು ಹಿಡದದ್ದು ಅದರ ದುರಂತವೆನ್ನ ಬಹುದು. 


ಕರ್ನಾಟಿಕ ಭಾರತಿ 


ಚೌಡಯ್ಯನಲ್ಲಿ ಎರಡು ರೀತಿಯೆ ಬಂಡಾಯವನ್ನು ಕಾಣಬಹುದು. ವಿಮರ್ಶೆ 
ಮತ್ತು ಸ್ವವಿಮರ್ಶೆ ಈತನ ವಚನಗಳಲ್ಲಿ ಒಟ್ಟೊಟ್ಟಿಗೆ ನಡೆದಿವೆ. ವೈದಿಕಶಾಹಿ 
ಸಂಸ್ಕೃತಿಯನ್ನು ಅದರ ಡಾಂಭಿಕತೆಯನ್ನು ವಿವರಿಸುತ್ತ, ಬಹುದೇವೋಪಾಸನೆಯನ್ನು 
ವಿರೋಧಿಸುತ್ತ ವಿಡಂಬಿಸುತ್ತ, ಅಂಧಸಂಪ್ರದಾಯಗಳನ್ನು ಅಲ್ಲಗಳೆಯುತ್ತ 
ಏಕದೇವೋಪಾಸನೆಯ ಕಡೆಗೆ ಕರೆದೊಯ್ಯುವದು. ಗುರು-ಲಿಂಗ-ಜಂಗಮರ ಸಂಬಂಧ 
ವನ್ನು ವಾಸ್ತವತೆಯ ತಳಹದಿಯ ಮೇಲೆ ವಿಶ್ಲೇಷಿಸಿ ಹೇಳುವದು, ಇವೆಲ್ಲಾ ಆಗಿನ 
ವ್ಯವಸ್ಥೆಯಲ್ಲಿ ಚೌಡಯ್ಯ ಮಾಡಿದ ಬಂಡಾಯದ ಸಾಧನೆಗಳು. ಇದನ್ನು ಸಮಾಜದ 
ನಿಮರ್ಶೆ ಎಂದು ಕರೆಯಬಹುದು. ಮುಂದೆ ಬರುಬರುತ್ತಾ ಚೌಡಯ್ಯ ಲಿಂಗ- 
'ಧರ್ಮ-ದೇವರುಗಳನ್ನೇ ಪ್ರಶ್ನಿಸುತ್ತಾನೆ. ಪೂಜೆ-ಪುನಸ್ಥಾಾರಗಳನ್ನು ಅಲ್ಲಗಳೆ 
ಯುತ್ತಾ ಮನುಷ್ಯ ಸಾಧನೆಯನ್ನು ಎತ್ತಿ ಹೇಳುತ್ತಾನೆ. ತಾನಿದ್ದ ಚಳುವಳಿಯ 
ಲೋಪ-ಡೋಷಗಳನ್ನೂ ಬಯಲು ಮಾಡುತ್ತಾ ಚೌಡಯ್ಯ ಸಾರ್ವಕಾಲಿಕವಾಗಿ 
ಸ್ಪಂದಿಸುತ್ತಾನೆ. ಇದು ಎರಡನೇ ರೀತಿಯ ಬಂಡಾಯ. ಇದನ್ನು ಸ್ವವಿಮರ್ಶೆ 
ಎನ್ನಬಹುದು, ವಿಮರ್ಶೆ ಮತ್ತು ಸ್ವವಿಮರ್ಶೆ; ವಿಶ್ಲೇಷಣೆ ಹಾಗೂ ಹೋರಾಟ 
ಇವೆರಡೂ ಏಕಕಾಲಕ್ಕೆ ನಡೆದಾಗ ನಿಜವಾದ ಬಂಡಾಯ ಹುಟ್ಟುತ್ತದೆ. ಇದನ್ನು 
ಚೌಡಯ್ಯನ ವಚನಗಳಲ್ಲಿ ಕಾಣಬಹುದು. 


ಕಲ್ಲು-ಕಟ್ಟಿಗೆ-ಮರ-ಮಡಿಕೆ ಇವುಗಳನ್ನೇ ದೇವರೆಂದು ಪೂಜಿಸುತ್ತಾ; 
ನೂರೆಂಟು ದೇವಸ್ಥಾನಗಳಿಗೆ ಅಲೆದು ಪೂಜಾರಿಗಳಿಂದ ಶೋಷಿಸಲ್ಪಟ್ಟ ಹಲವಾರು 
ಅಜ್ಞ ಜನತೆಗೆ ಚೌಡಯ್ಯ ಏಕದೇವೋಪಾಸನೆಯನ್ನು ಕಲಿಸುತ್ತಾನೆ. ಒಂದರ್ಥದಲ್ಲಿ 
ಇದು ಪ್ರಾರಂಭದ ಬಂಡಾಯವಾಗುತ್ತದೆ. ಲಿಂಗವನ್ನು ಥರಿಸಿಯಾದ ಮೇಲೂ 
ಎಕಜೀವೋಪಾಸನೆಯತ್ತ ಬರದ ಜನ ಮತ್ತೆ ವೈದಿಕ ವಿಧಿ-ನಿಧಾನಗಳನ್ನೇ 
ಅನುಕರಿಸುವದನ್ನು ಕಂಡು ಚೌಡಯ್ಯ ಕಟುನಾಗಿ ಟೀಕಿಸುತ್ತಾನೆ: 


“ ಉದಾಸೀನನ ಮಾಡುವ ಸಮಯಹೀನನ ಕೊರಳಲ್ಲಿ 
ಶಿನಲಿಂಗನ ಕಟಿ ್ಟರ್ದಡೇನಯ್ಯ 9) 
ಪಡುವಲ ಕಾಯಿಗೆ ಕಲ್ಲುಕಟ್ಲಿ ದಂತೆ 
ಆ ಪಾಪಿ ನೊಸಲ ತುಂಬ ನಿಭೂತಿಯನಿಟ್ಟಡೇನಯ್ಯ ? 
ಕೊಟ್ಟ ಗೆಯ ಮೇಲಣ ಕುಂಬಳಕಾಯಿಯಂತೆ * 
— (ಅಂ. ಜೌ. ವ. ೨೨) 


ಈ ವಚನದಲ್ಲಿ ಚೌಡಯ್ಯ ಬಳಸಿದೆ “ಪಡವಲಕಾಯಿ” “ಕುಂಬಳಕಾಯಿ” 
"ಮಿಟ್ಟಿಭಂಡರು? . ಈ ಮೊದಲಾದ ಪದಗಳು ಜೀಸೀ ಭಾಷೆಯ ಗಟ್ಟಿತನ 
ಸಡೆದುಕೊಂಡು ಹೆಚ್ಚು ಪರಿಣಾಮ ಬೀರುತ್ತವೆ. 


ಅಂಜಿಗರ ಚೌಡಯ್ಯ ಮತ್ತು ಬಂಡಾಯ ೩ 


ಇನ್ನೊಂದು ವಚನದಲ್ಲಿ ಚೌಡಯ್ಯ ಲಿಂಗಪೂಜೆಯಲ್ಲೇ ತಲ್ಲೀನರಾಗಿ 
ಜಂಗಮರನ್ನೇ ಮರೆತ ಭಕ್ತರನ್ನು ಕಟುವಾಗಿ ವಿಡಂಬಿಸುತ್ತಾನೆ: 
“ ಜಂಗಮನ ಕರೆತಂದು ಮನೆಯಲ್ಲಿ ಕುಳ್ಳಿರಿಸಿ 
ಲಿಂಗದ ಮೇಲಣ ಜಪವೆಣಿಸುವ ಭಕ್ತನ ಬಾಯಲ್ಲಿ ಕೆರವನಿಕ್ಕಲಿ 
ಅವನ ಲಿಂಗಾರ್ಚನೆಯ ಬಾಯಲ್ಲಿ ಹುಡಿಯ ಹೊಯ್ಯಲಿ 
ಜಂಗಮದ ತೃಪ್ತಿಯನರಿಯದೆ ಲಿಂಗವಂಶನೆಂತಾದನೋ ಮರುಳೆ 
ಆತ ಪಿಸುಣ ಹೊಲೆಯನೆಂದಾತ ಅಂಬಿಗ ಚೌಡಯ್ಯ N 
-(ಅಂ. ಚೌ. ವ. ೬೦) 


ಇಲ್ಲಿ ಲಿಂಗಪೂಜೆಗಿಂತ ಜಂಗಮ ಮುಖ್ಯ ಎಂಬ ಭಾವವಿದೆ, ಲಿಂಗಪೂಜೆಯ 
ಸಂಬಂಧ ಕಡಿಮೆಯಾಗಿ ಜಂಗಮ ಸಂಬಂಧ ಬಯಸುವ ತೀವ್ರವಾದ ಬೆಳವಣಿಗೆಯಿದೆ. 
“ಲಿಂಗ' ನಿರ್ಜೀವವಾದ ವಸ್ತು, "ಜಂಗಮ' ಜೀವಂತ ಮನುಷ್ಯ. ಜಡವಸ್ತುವನ್ನು 
ಕಡೆಗಣಿಸಿ ಜೀವದತ್ತ ಸಾಗಿದ ಅಪೂರ್ವ ಸಾಧನೆಯಿದೆ. ಇದೇ ಭಾವ ಮುಂದಿನ 
ವಚನದಲ್ಲಿ ಹೀಗೆ ಮುಂದುವರೆದಿದೆ : 
“ ಮೊಟ್ಟಿ ಮೊಟ್ಟೆ ಪತ್ರಿ ತಂದು ಒಟ್ಟ ಪೂಜಿಸಿದರೇನು? 
ಮನ ಶುದ್ಧವಿಲ್ಲದನ್ನಕ್ಕರ............... 
ಇಂತು ಪೂಜೆಯ ಮಾಡುವದಕ್ಕಿಂತ-ಅದೇ ತೊಪ್ಪಲನು ಕುದಿಸಿ 
ಪಾಕವ ಮಾಡಿದಲ್ಲಿ ಆ ಲಿಂಗವು ತೃಪ್ತಿಯಾಯಿತ್ತು 
ಬರಿದೆ ಲಿಂಗವ ಪೂಜಿಸಿ, ಜಂಗಮಕ್ಕೆ ಅನ್ನವ ಕೊಡದೆ 
ಲಿಂಗದ ಮುಖವು ಜಂಗಮವೆಂದು ತಿಳಿಯದೆ 
ತನು ಮನ ಧನವನು-ಗುರು ಲಿಂಗ ಜಂಗಮಕ್ಕೆ ಸವೆಸದೆ 
ಬಾಗಿಲಿಗೆ ಕಾವಲಿಕ್ಕಿ ಹೆಂಡಿರುಮಕ್ಕಳು ಕೂಡಿಕೊಂಡು 
ತನ್ನ ತಾನೇ ತಿಂಬುವಂತ ನೀಚ ಹೊಲೆಯರ ಮೂಗಸವರಿ 
ಮೆಣಸಿನ ಒಟ್ಟಿ ತುಂಬಿ 
ಪಡಿಹಾರಿ ಉತ್ತಣ್ಣಗಳ ಪಾದುಕೆಯಿಂದ 
' ಹೊಡಿ ಎಂದಾತ ನಮ್ಮ ಅಂಬಿಗ ಚೌಡಯ್ಯ. ” 
—(ಅಂ. ಚೌ. ವ, ೬೯) 


"ಶಿಂಗದ ಮುಖವೇ ಜಂಗಮ' ಎನ್ನುವ ಚೌಡಯ್ಯನ ವಚನದಲ್ಲಿ ವಿಶಿಷ್ಟ ಅರ್ಥ 
ವಿಜಿ. ಆಹಾರವನ್ನು ಸದುಷಯೋಗಪಡಿಸದ ಸ್ವಾರ್ಥಿಗಳನ್ನು ವಿಡಂಬಿಸಿದ್ದಾನೆ. 
ತೊಪ್ಪಲ ಕುದಿಸಿ ಪಾಕ ಮಾಡುನ ಕ್ರಿಯೆ, ಜಂಗಮ ತೃಪ್ತಿಯೇ ಲಿಂಗದ ತೃಪ್ತಿ 
ಯೆನ್ನುವ ಭಾವನೆ ಚೌಡಯ್ಯನಲ್ಲಿ ಬೆಳೆಯುವದರಿಂದ ಅಲ್ಲಿ ಹೇಳುವ ಪೂಜೆ ವಿಶಿಷ್ಟ 
ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಜಂಗಮ ಪ್ರಮುಖನಾಗಿ ಲಿಂಗ ಗೌಣವಾಗುವದು; 


¥ ಕರ್ನಾಟಿಕ ಭಾರತಿ 
ಕ್ರಿಯೆ ಬೆಳೆದು ಪೂಜೆ ಹೊಸ ಅರ್ಥ ಹೊಂದುವದು; ಚೌಡಯ್ಯನ ವಿಶಿಷ್ಟಗುಣವನ್ನು 
ಹೇಳುತ್ತ ವೆ. ನೀಚ- ಹೊಲೆಯ-ಪಾದುಕೆ-ಹೊಡಿ ಈ ಮೊದಲಾದ ಪದಗಳು ಹಲವಾರು 
ವಚನಗಳಲ್ಲಿ ಮತ್ತೆ-ಮತ್ತೆ ಬಂದರೂ ಭಾವತೀವ್ರತೆಯಲ್ಲಿ- -ವೈ ಚಾರಿಕತೆಯ ಹಿನ್ನೆ ಲೆ 
ಯಲ್ಲಿ ನೋಡಿದಾಗ ಮತ್ತೆ ಹೊಸ ಅರ್ಥವನ್ನು ಹೊತ್ತುಕೊಂಡು ಧಿಮಿಗುಡುತ್ತವೆ. 
ಮೊದ-ಮೊದಲು ಸ್ಕಾ ವರಲಿಂಗ ಪೂಜೆಯನ್ನು ವಿರೋಧಿಸಿ-ಇಷ್ಟಲಿಂಗ ಪೂಜೆ 
ಯನ್ನು ಹೇಳಿದ ಚೌಡಯ್ಯ; "ಶವಭಕ ನಾದ ಬಳಿಕ ಲಿಂಗಕ್ಕೆ ತೋರದೆ ಪ್ರಸಾದವ 
ಮುಟ್ಟಿ ಯು ಎಂದು ವಿವರಿಸಿದ ಇದೇ ಚೌಡಯ್ಯ ತಾನು ಬೆಳೆದಂತೆಲ್ಲಾ ತನ್ನ 
ಮಾತುಗಳನ್ನೆ € ಮುರಿದು ಮುಂದೆ ನಡೆಯುತ್ತಾನೆ. ತಾನು ಹಾಕಿಕೊಂಡ ಗೆರೆಗಳನ್ನೇ 
ದಾಟಿ ಮನ್ನೆ: ಡೆಯುತ್ತಾ ನೆ. ಕ್ರಮೇಣ ಇಷ್ಟಲಿಂಗ ಪೂಜೆಯನ್ನೇ ಪ್ರಶ್ನಿಸಲು ಪ್ಲಾ ್ರಾರಂಭಿ 
ಸುತ್ತಾನೆ. ಪ್ರಾರಂಭದ ಜ್‌ ಕಸಾ ಭಾವಾವೇಶ ಎಲ್ಲ ಮರೆಯಾಗಿ ಪ್ರಶ್ನೆಗಳೇ 
ತರೆತುಂಬ ಕುಣಿಯಹತ್ತಿದಾಗ; ಇತ್ತ ಪ್ರಮುಖ ವಚನಕಾರರಿಂದ ಸರಿಯಾದ ಉತ್ತರ 
ಸಿಗದೇ ಇದ್ದಾಗ ಚೌಡಯ್ಯ ಪೂಜೆಯನ್ನು ಬಿಡದಂತಹ ಮತ್ತೆ ಮಾಡದಂತಹ ದ ರಂದ್ರ 
ಸ್ಥಿತಿಗೆ ಬರುತ್ತಾ, ನೆ, ಚಳುವಳಿಯೊಂದಕ್ಕೆ ಬದ್ಧ ನಾಗಿರುವದರಿಂದ ಉಭಯ ಸಂಕಟ 
ಫ್ಯೊಳಗಾಗುತ್ತಾ ನೆ. 
ಇಂತಹ ಆತ ಶೋಧನೆ- ಈ ರೀತಿಯ ಹೊಸ ವಿಚಾರ ಚೌಡಯ ತೇ ಹಾಗೆ 
ಉಳಿದ ವಚನಕಾರರಲ್ಲಿ ಕಾಣುವದಿಲ್ಲ. ಪ್ರಮುಖ ವಚನಕಾರರೆಲ್ಲಾ ಪ್ಪಾ | ರಂಭದಿಂದ 
ಕೊನೆಯವರೆಗೆ ಒಂದೇ ಸಿದಾ ಂತಕ್ಕೆ ಬದ್ಧರಾಗಿ ಅದರಲ್ಲೇ ಕರಗಿ ಹೋಗುತ್ತಾರೆ. 
ದುಡಿವ ವರ್ಗದಿಂದ ಬಂದ ವಚನಕಾರರು ಮಾತ್ರ ಪ್ರಶ್ನಿಸುತ್ತಾ ರ. ಅದರಲ್ಲಿಯೂ 
ಚೌಡಯ್ಯನಂತಹ ವಚನಕಾರ ನಿರ್ಬಿಡೆಯಿಂದ- ನಿರ್ಭಯದಿಂದ ತನ್ನ ಅಂತರಂಗದ 
ಭಾವನೆಗಳಿಗೆ ದನಿಕೊಟ್ಟದ್ದು » ಉಳಿದವರಿಗಿಂತೆ ಭಿನ್ನವಾಗಿ ಬೆಳೆದದ್ದು ಇಂದಿಗೂ 
ಪ್ರಮುಖವಾಗುತ್ತದೆ. 
“ ಕುರುಹೆಂಬೆನೆ? ಕಲ್ಲಿನಲ್ಲಿ ಹತ್ತಿದ ಹಾವಸೆ 
ಅರಿವೆಂಬೆನೆ ? ಕಾಣಬಾರದ ಬಯಲು 
ಒಂದನಹುದು, 'ಒಂದನಲ್ಲಾ ಎಂದು ಬಿಡಬಾರದು 
ಬಿಟ್ಟ ಡೆ ಸಮಯವಿಲ್ಲ, ಜಿಡ್ಡ ಹಿಡಿದಡೆ ಜ್ಞಾ. ನನಿಲ್ಲ 
ಉಭಯ ನಲ್ಲಿ ಕೊಳೆಯುತಿಜೆ ನೆಂದ ಅಂಬಿಗ ಚೌಡಯ್ಯ 7 
—(ಅಂ. ಚೌ, ವ. ೮೩) 
ಈ ಮೇಲಿನ ವಚನದಲ್ಲಿ ದ ೈಂದ್ರಭಾವನನ್ನು ಕಾಣಬಹುದು. “ಕುರುಹು? ಕಲ್ಲಿ 
ನಲ್ಲಿ ಹತ್ತಿದ ಹಾವಸೆಯಾದರೂ “ಸರಸ ರೆಯ ಗಾಢ ಪ್ರಭಾವ ಅದನ್ನು ಬಿಡದಂತೆ 
ಮಾಡಿದೆ. ಉಭಯಗುಟ ನಲ್ಲಿ ಕೊಳೆಯುವ ಚೌಡಯ್ಯನ ಮನಸ್ಸಿ ತಿ, ಇಡೀ ದುಡಿವ 
ವರ್ಗದ ಜನರ ಮಸಸ್ಥಿತಿಯಾಗುತ್ತದೆ. ಚೌಡಯ್ಯ ಮತ್ತೆ ಮತ್ತೆ ವಿಚಾರಿಸಿ ಈ 
ನಿರ್ಧಾರಕ್ಕೆ ಬರುತ್ತಾನೆ. 


ಅಂಜಿಗರ ಚೌಡಯ್ಯ ಮತ್ತು ಬಂಡಾಯ ೫ 


“ ಬೆಲ್ಲಕೆ ಚದುರರಸವಲ್ಲದೆ 
ಸಿಹಿಗೆ ಚದುರರಸವುಂಟಿ ? 
ಕುರುಹಿಂಗೆ ಪೂಜೆಯಲ್ಲದೆ 
ಅರಿವಿಂಗೆ ಪೂಜೆಯುಂಟಿ ? 
ಅರಿವು ಕರಿಗೊಂಡಲ್ಲಿ-ಕಯ್ಯ ಕುರುಹು 
ಅಲ್ಲಿಯೇ ಲೋಪವೆಂದನಂಬಿಗ ಚೌಡಯ್ಯ. ¥ 
—(ಅಂ. ಚೌ. ವ. ೮೯) 


ಇಲ್ಲಿ ದ್ರಂದ್ರವನ್ನು ದಾಟಿ ಮುಂಡೆ ನಡೆದ ಸ್ಪಷ್ಟತೆಯಿದೆ. "ಕಯ್ಯಕುರುಹು 
ಅಲ್ಲಿಯೇ ಲೋಪ? ಎನ್ನುವಲ್ಲಿ ಅರಿವು ಮುಖ್ಯವಾಗಿ ಕುರುಹಾದ ಇಷ್ಟಲಿಂಗ ಗೌಣವಾಗಿ 
ಬಿಡುತ್ತದೆ. ಮುಂದೆ ಬರುಬರುತ್ತ ಚೌಡಯ್ಯ ದಿಟ್ಟಿ ನಿಲವು ತಾಳುತ್ತಾನೆ. ತನ್ನನ್ನು 
ಸುಳ್ಳುಮಾಡಿಕೊಂಡು ಕಾಣದ್ದನ್ನು ಸತ್ಯ ಎನ್ನುವವರನ್ನು ಏೀಕಿಸುತ್ತಾನೆ. ಜೀವ 
ದೊಳಗಿನ ಘನವನ್ನು ವಿವರಿಸುವದರ ಮೂಲಕ ಮನುಷ್ಯ-ಮನುಷ್ಯರ ಸಾಧನೆಗೆ 
ಮಹತ್ವ ಸಿಗುವಂತೆ ಮಾಡುತ್ತಾನೆ. ತನ್ನೊಳಗನ್ನು ಅರಿಯುವಜೇ ಪರಬ್ರಹ್ಮವನ್ನು 
ತಿಳಿದುಕೊಂಡಂತೆ- ಎಂದು ಹೇಳುತ್ತಾ ಪರಬ್ರಹ್ಮ.ಪರಶಿವಗಳ ಅರ್ಥವಿವರಣೆಯ ದಿಕ್ಕನ್ನೇ 
ಬದಲಾಯಿಸಿಬಿಡುತ್ತಾನೆ. ಆಧ್ಯಾತ್ಮ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಪ್ರವೇಶಿಸಿದೆ ಅಂಬಿಗ 
ಚೌಡಯ್ಯನಂತಹ ದುಡಿವ ವರ್ಗದ ವಚನಕಾರರು ಸ್ವತಂತ್ರ ವಿಚಾರದಿಂದ ತಾಳುವ 
ದಿಟ್ಟಿ ನಿಲುವುಗಳು ತುಂಬಾ ಸ್ವಾಗತಾರ್ಹವಾದವುಗಳು. 


“ ತನ್ನ ಮರೆದು ಜೀವರ ಕಂಡಿಹೆನೆಂದೆಂಬರು 
ತನ್ನ ಮರೆದು ದೀವರ ಕಂಡಿಹೆನೆಂಬ ಕಾರಣ 
ಹರಿಹರ ಬ್ರಹ್ಮಾದಿಗಳಲ್ಲರೂ ತಲೆಕೆಳಗಾಗಿ ಹೋದರು 
ಆ ದೇವರ ಮರೆದು-ತನ್ನವನರಿದರೆ 
ತಾನೇ ನಿಜವೆಂದನಂಬಿಗ ಚೌಡಯ್ಯ ” 
--(ಅಂ. ಚೌ. ವ. ೧೦೬) 


ಈ ಹಂತದ ವಕೆಗೆ ಚೌಡಯ್ಯ ಬೆಳೆಯುತ್ತಾನೆ. “ತನ್ನನ್ನು ಅರಿ, ಕಾಣದೆ 
ದೇವರನ್ನು ಮರಿ?-ಎಂದೆನ್ನುವಲ್ಲಿ ಚೌಡಯ್ಯನ ಸಾರ್ವಕಾಲಿಕ ಸತ್ಯದ ಅನುಭಾವವಿದೆ. 
ತಾನೇ ನಿಜ- ಕಣ್ಣಿ ಗೆ ಕಾಣಲಾರದ್ದೆಲ್ಲಾ ಸುಳ್ಳು ಎನ್ನುವಲ್ಲಿ ಬದುಕಿನ ದಟ್ಟಿ ಸತ್ಯ 
ವಡಗಿದೆ. ಕಾಣದ್ದಕ್ಕೆ ಪರಿತಪಿಸಿ ಕಾಲಕಳೆಯುವದಕ್ಕಿಂತ ಕಾಣುವ ತನ್ನನ್ನು, ತನ್ನಂತ 
ವರನ್ನು ಪ್ರೀತಿಸುವದು-ಅರ್ಥಮಾಡಿಕೊಳ್ಳುವದು ಹೆಚ್ಚು ಸಮಂಜಸವಾಗಿ ಕಾಣುತ್ತದೆ. 


ಕರ್ನಾಟಕ ಭಾರತಿ 


« ಗುರುವೆಂದೆಂಬೆನೆ ? ಹಲವರ ಮಗ 
ಲಿಂಗವೆಂದೆಂಬೆನೆ ? ಕಲುಕುಟಗನ ಮಗ 
ಪ್ರಸಾದವೆಂದೆಂಬೆನೆ 9) ಒಕ್ಕಲಿಗನ ಮಗ 
ಪಾದತೀರ್ಥವೆಂದೆಂಬೆನೆ ? ದೇವೇಂದ್ರನ ಹೊ 
ಎಂದು ವಿಡಂಬಿಸುತ್ತಾ ಇನೆಲ್ಲಾ ನಿರರ್ಥಕವೆಂದು ಸ್ಪಷ್ಟಪಡಿಸುತ್ತಾನೆ. ತನ್ನೊಳಗೆ 
ತಾನು ನೋಡುವದೇ ಒಳಿತೆಂದು ಹೇಳುತ್ತಾನೆ. ಅಷ್ಠಾ )ಿವರಣದ ಗೊಂದಲವನ್ನು ವಿವರಿಸಿ 
ಸ್ವಾವಲಂಬನೆಯತ್ತ, ಸ್ವಂತ ಸಾಧನೆಯತ್ತ ಪ್ರಾಮುಖ್ಯತೆ ಕೊಡುವ ಅಂಬಿಗ 
ಚೌಡಯ್ಯ ನಲ್ಲಿ ವಿಚಾರವಾದಿಯೊಬ್ಬನ ಮನಸ್ಸು ಕಾಣುತ್ತದೆ. ಸ್ವತಂತ್ರ ವಿಚಾರದ, 
ಎಲ್ಲವನ್ನೂ ಪ್ರಶ್ನಿಸಿ ಸ್ವೀಕರಿಸುವ ಮನಸ್ಸು ಎಷ್ಟು ಮಹತ್ವದ್ದೆಂಬುದು ಚೌಡಯ್ಯನ 
ವಚನಗಳಲ್ಲಿ ಕಾಣುತ್ತದೆ. 
« ಹೂವ ಕೊಯಿದು ಕುಕ್ಕೆ ಹರಿದು 
ನೀರ ಹೊಯಿವ ಕುಡಿಕೆವೊಡೆದು 
ನೋಡುವ ಕಣ್ಣ ತಲೆಕಟ್ಟ 
ಆ ರಜತಾಗಿ ಸೈವೆರಹಾಗಿ 
ಲಿಂಗವನಾರೂ ಕಂಡುದಿಲ್ಲಾಯೆಂದನಂಬಿಗ ಚೌಡಯ್ಯ ಹ 
—(ಅಂ. ಚೌ. ವ. ೧೨೨) 
ಈ ವಚನದಲ್ಲಿ ಚೌಡಯ್ಯನ ಕೊನೆಯ ನಿರ್ಧಾರವಿದೆ. ಪ್ರಗತಿಸರ ಬೆಳವಣಿಗೆಯ 
ಪೂರ್ಣ ಹಂತವಿದೆ. “ಲಿಂಗನನಾರೂ ಕಂಡುದಿಲ್ಲಾ” ಎನ್ನುವ ಮಾತು ಚೌಡಯ್ಯನ 
ಒಟ್ಟು ವ್ಯಕ್ತಿತ್ವಕ್ಕೆ ಹೋರಾಟದ ಬದುಕಿಗೆ ಹಿಡಿದ ಕನ್ನಡಿಯಾಗಿದೆ. ಇಂತಹ 
ಪ್ರಾಮಾಣಿಕ ವಿಚಾರಗಳ ತೀವ್ರವಾದ ಬೆಳವಣಿಗೆ ಉಳಿದ ವಚನಕಾರರಲ್ಲಿ ಕಾಣುವದಿಲ್ಲ. 
ಕೆಳವರ್ಗದಿಂದ ಬಂದ ಚೌಡಯ್ಯ ಮೊದ-ಮೊದಲು ವಚನಕಾರರ ವಿಚಾರ 
ಗಳನ್ನೇ ಒಪ್ಪಿಕೊಂಡು ಮುನ್ನಡೆದು ನಂತರದ ತನ್ನ ಸಾಧನೆಯ ಹಾದಿಯಲ್ಲಿ, ಹೋರಾ 
ಟಿದ ದಿಕ್ಕಿನಲ್ಲಿ ಹೊಸ ಅಂಶಗಳನ್ನು ಗುರುತಿಸಿಕೊಂಡು, ತನ್ನನ್ನು ತಾನೇ ಪ್ರಶ್ನಿಸಿ 
ಕೊಳ್ಳುವದರ ಮೂಲಕ ಎತ್ತರವಾಗಿ ಬೆಳೆದು ನಿಲ್ಲುತ್ತಾನೆ. ಪ್ರಾರಂಭದಲ್ಲಿ ತಾನು 
ಹೇಳಿದ ವಿಚಾರಗಳನ್ನೇ ಬದಲಿಸಿಕೊಂಡು ನಿರ್ಭಿಡೆಯಿಂದ ಹೇಳುವ ಚೌಡಯ್ಯನ ಈ 
ವಿಚಾರಗಳು ಅನುಭವದ ಪಕ್ವತೆಯನ್ನು ಹೇಳುವದರೊಂದಿಗೆ ಪ್ರಾಮಾಣಿಕ ಸಾಧಕ 
ನೊಬ್ಬನ ಕಳಕಳಿಯನ್ನು ಪ್ರಕಟಿಸುತ್ತವೆ. 
ಬಸವಣ್ಣ ನನ್ನು ಹೊಗಳಿ-ಹೊಗಳಿ ಹೊನ್ನ ಶೂಲಕ್ಕೇರಿಸುವ ಜನರ ನಡುವೆ 
ಚೌಡಯ್ಯ, ಬಸವಣ್ಣ ನ ಓರೆ-ಕೋರೆಗಳನ್ನು ಪ್ರಶ್ನಿಸುವದರ ಮೂಲಕ ಉಳಿದವರೂ 
ಬೆಳೆಯುವಂತೆ ಪ್ರಯತ್ನಿಸುತ್ತಾನೆ. 


ಅಂಜಿಗರ ಚೌಡಯ್ಯ ಮತ್ತು ಬಂಡಾಯ 2 


“ ನಿಂಬೆಣ್ಣ ಮಾಡುವ ಭಕ್ತಿ ನಾಡೆಲ್ಲ ಮಾಡಬಹುದಯ್ಯಾ 

ಕುಂಬಾರ ಗುಂಡಯ್ಯ ಮಾಡುವ ಭಕ್ತಿ ಊರೆಲ್ಲ ಮಾಡಬಹುದಯ್ಯಾ 
ಬಸವಣ್ಣ ಮಾಡುವ ಭಕ್ತಿ ಶಿಶುನೆಲ್ಲ ಮಾಡಬಹುದಯ್ಯ 

ಇದೇನು ದೊಡ್ಡಿ ತೆಂಬರು 8 

ಎಂದು ನುಡಿಯುತ್ತ ಭಕ್ತಿ ಭಂಡಾರಿಯೆಂದು ಪ್ರಸಿದ್ಧಿ ಪಡೆದ ಬಸವಣ್ಣನ ಭಕ್ತಿ 
ಯನ್ನೇ ಪ್ರಶ್ನಿಸುವದರ ಮೂಲಕ ಚಳವಳಿಗೆ ಹೊಸದಿಕ್ಳು ಮೂಡಿಸಲು ಪ್ರಯತ್ನಿ 
ಸುತ್ತಾನೆ. ಭಕ್ತಿಭಂಡಾರಿ ಬಸವಣ್ಣನ ಭಕ್ತಿಯ ಮುಂದೆ ನಿಂಬೆಣ್ಣ-ಗುಂಡಯ್ಯರ 
ಭಕ್ತಿಯನ್ನು ಯಾರು ಗಮನಿಸಬೇಕು ? ಎಲೆಮರೆಯ ಹೂವಿನಂತೆ ಕಂಪನೀಯುವ 
ಈ ದುಡಿವ ವರ್ಗದ ಜನರ ಹೋರಾಟ ಯಾರಿಗೆ ತಿಳಿಯಬೇಕು ? ಇದನ್ನು ಚೌಡಯ್ಯ 
ತಿಳಿಸಿಕೊಡುತ್ತಾನೆ. ಹರಿತ ನಾಲಿಗೆಯ ಚೌಡಯ್ಯ ಒಮ್ಮೊಮ್ಮೆ ಈ ಹಿರಿಯ 
ವಚನಕಾರರಿಗೆ ನುಂಗಲಾರದ ತುತ್ತಾಗಿಬಿಡುತ್ತಾನೆ. 

“ಶರಣಸತಿ ಲಿಂಗಪತಿ” ಎಂಬುದನ್ನು ಸಾಮಾನ್ಯವಾಗಿ ಎಲ್ಲಾ ವಚನಕಾರರು 
ಒಪ್ಪಿಕೊಳ್ಳುತ್ತಾರೆ. ತಾವೆಲ್ಲಾ ಸತಿಯಾಗಿ ಲಿಂಗವನ್ನು ಪತಿಮಾಡಿ; ಆ ಪತಿ ಸೇವೆ 
ಯಲ್ಲಿಯೇ ಉಳಿದವರು ನಿರತರಾಗಿದ್ದಾಗ ಚೌಡಯ್ಯ ಇವರ ನಿಲುವನ್ನೇ ತಲೆಕೆಳಗೆ 
ಮಾಡುತ್ತಾನೆ. 

ಶರಣಸತಿ ಲಿಂಗಪತಿ ಎಂಬರು 
ಶರಣ ಹೆಣ್ಣಾ ದ ಪರಿ ಇನ್ನೆಂತು 
ಲಿಂಗ ಗಂಡಾದ ಪರಿ ಇನ್ನೆಂತು 
ನೀರು ನೀರ ಕೂಡಿ ಬೆರೆದಲ್ಲಿ ಭೇದಿಸಿ ಬೇಕೆ ಮಾಡಬಹುದೆ ? 
ಗಂಡು ಹೆಣ್ಣು ಯೋಗವಾದಲ್ಲಿ 
ಆತುರ ಹಿಂಗೆ ಘಟ ಬೇರಾಯಿತ್ತು 
ಶರಣಸತಿ ಲಿಂಗಪತಿ ಎಂಬ ಮಾತು 
ಮೊದಲಿಗೆ ಮೋಸ ಲಾಭಕ್ಕಧೀನ 
ಉಂಟೇ ಎಂದನಂಬಿಗ ಚೌಡಯ್ಯ ¥ 
—(ಅಂ. ಚೌ. ವ. ೧೭೯) 
ಗಂಡು-ಹೆಣ್ಣು; ಶರಣ-ಲಿಂಗ ಇವುಗಳಲ್ಲಿ ಸಮಾನತೆಯನ್ನು ಗುರುತಿಸುವ 
ಪ್ರಾಮಾಣಿಕ ಪ್ರಯಕ್ಸೆವನ್ನು ಚೌಡಯ್ಯ ಮಾಡಿದನು. ಶರಣ ಹೆಣ್ಣಾ ದ ಪರಿ 
ಹೇಗೆ? ಎಂದು ಪ್ರಶ್ನಿಸುವ ಆತನ ಈ ಪ್ರಶ್ನೆಗೆ ಯಾರಲ್ಲಿಯೂ ಉತ್ತರವಿಲ್ಲ. ಗಂಡು- 
ಹೆಣ್ಣು ಕೂಡಿದಾಗ, ನೀರು-ನೀರು ಬೆರೆತಾಗ ಒಂದು ಮೇಲು, ಮತ್ತೊಂದು ಕೀಳು 
ಎಂಬ ಪ್ರಶ್ನೆಯೇ ಬರುವದಿಲ್ಲ. ಹೀಗಿದ್ದಾಗ ಶರಣಸತಿ-ಲಿಂಗಪತಿಯೆಂಬ ಮಾತು 
ಮೊದಲಿಗೇ ಮೋಸ ಎನ್ನುವ ಆತನ ಮಾತಿನಲ್ಲಿ ದಟ್ಟಸತ್ಯ ನಿಗಿನಿಗಿಸುತ್ತದೆ, 


_ ಕರ್ನಾಟಕ ಭಾರತಿ 


ಇಂತಹ ಪ್ರಗತಿಪರ ವಿಚಾರದ ಬಂಡಾಯ ಮನೋಭಾವದ ಚೌಡಯ್ಯನ 
ಬಗೆಗೆ ಇಂದು ವಿಭಿನ್ನ ದೃಷ್ಟಿಕೋನಗಳನ್ನಿಟ್ಟುಕೊಂಡು ಅಧ್ಯಯನ ಮಾಡುವದು 
ಅವಶ್ಯವಾಗಿದೆ. ಅಂದಿನ ವ್ಯವಸ್ಥೆಯ ವಿರುದ್ಧ ಎಲ್ಲಾ ವಚನಕಾರರು ಬಂಡೆದ್ದರೆ, 
ಅಂಬಿಗರ ಚೌಡಯ್ಯ ವ್ಯವಸ್ಥೆಯನ್ನು ವಿರೋಧಿಸುತ್ತಲೇ; ಶರಣರ ವ್ಯವಸ್ಥೆಯ 
ಲೋಪ-ದೋಷಗಳನ್ನೂ ವಿಡಂಬಿಸುತ್ತಾನೆ. 

ಪ್ರಾಮಾಣಿಕ-ನಿಷ್ಕಾವಂತ-ಹೋರಾಟಗಾರನೊಬ್ಬ ಚಳವಳಿ ತನ್ನೊಂದಿಗೆ 
ಬರದಿದ್ದಾಗ ಅದನ್ನು ಹಂದೆ ಹಾಕಿ ಮುಂದೆ ಹೋಗುವ ಸಾಮರ್ಥ್ಯ ಹೊಂದಿರು 
ತ್ತಾನೆಂಬುದನ್ನು ಚೌಡಯ್ಯನ ವ್ಯಕ್ತಿತ್ವದಲ್ಲಿ ಕಾಣಬಹುದಾಗಿದೆ. 

ಕಣ್ಣಿಗೆ ಕಾಣದ ಹರಿ-ಹರ-ಬ್ರಹ್ಮಾದಿಗಳನ್ನು ಅಲ್ಲಗಳೆದು ಕಣ್ಣೆ ದುರು ನಡೆ 
ದಾಡುವ ಶಿವಶರಣರಿಗೆ -ಮನುಷ್ಯರಿಗೆ ಪ್ರಾಮುಖ್ಯತೆ ಕೊಡುವದು; ದೇವರು... 
ಧರ್ಮಗಳು ಸುಳ್ಳು ಎಂದು ಗೊಂದಲ ಎಬ್ಬಿ ಸದ ಸೂಕ್ಷ್ಮವಾಗಿ ಅವುಗಳ ಬೇರು 
ಗಳನ್ನೇ ಕಿತ್ತಿಸೆಯಲು ಪ್ರಯತ್ನಿಸುವದು ; ಧಾರ್ಮಿಕ ಚಳವಳಿಯೊಂದರ ಮುಂಚೂಣಿ 
ಯಲ್ಲಿದ್ದುಕೊಂಡೇ ಅದರ ಜಡತ್ವವನ್ನು ಅಲ್ಲಗಳೆಯುವದು--- ಇವೆಲ್ಲಾ ಚೌಡಯ್ಯ 
ತೆಗೆದುಕೊಳ್ಳುವ ದಿಟ್ಟಿ ನಿಲುವುಗಳು. ಅರಿವಿನ ಸಾಧನೆಗಾಗಿ ಗುರು-ಲಿಂಗ-ಜಂಗ 
ಮದ ಕಲ್ಪನೆಯೇ ಹೊರತು; ಗುರು-ಲಿಂಗ-ಜಂಗಮಕ್ಕಾಗಿ ಅರಿವನ್ನು ಮರೆತು 
ಭಾವುಕರಾಗುವದಲ್ಲ. ಈ ಎಲ್ಲಾ ವಿಚಾರಗಳನ್ನೂ ಚೌಡಯ್ಯ ತನ್ನ್ನ ವಚನಗಳಲ್ಲಿ 
ಪರಿಣಾಮಕಾರಿಯಾಗಿ ಬಿಂಬಿಸಿದ್ದಾನೆ. 


ಇಂದಿಗೂ ಕೂಡ ಚೌಡಯ್ಯನ ವಿಚಾರಗಳು ಪ್ರಸ್ತುತವಾಗುವದರಿಂದ; ಸಾರ್ವ 
ಕಾಲಿಕ ಸತ್ಯದೊಂದಿಗೆ ಆತನ ವಚನಗಳು ಧಿಮಿಗುಡುವದರಿಂದ ಚೌಡಯ್ಯ ಇಂದಿನ 
ಬಂಡಾಯ ಚಳವಳಿಗೆ ಮೂಲ ಪ್ರೇರಣೆಯಾಗುತ್ತಾನೆ. 


ಇಲ್ಲಿ ಬಳಸಿಕೊಂಡ ವಚನಗಳನ್ನು ಪ್ರೊ, ಬಿ. ಆರ್‌. ಸುರಪ್ರರ ಅವರು ಸಂಪಾದಿಸಿದ 
"ಅಂಜಿಗ ಚೌಡಯ್ಯನ ನಚನಗಳು' ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. 


ಅರಿವಿನ ಜಾಗೃತಿ ಪದ್ಧತಿಯ ಅನ್ವಯ 


ಅ ಕರಣ್‌ ಕಮಲಾಪ್ರಸಾದ ಜೆ. ಸ. 


ಅಕ್ಷರ ಜ್ಞಾ ನ ಅರಿವಿನ ಜಾಗೃತಿಯ ಅತ್ಯಗತ್ಯ ಅಂಗವಲ್ಲ. ಆದರೆ ಈಗಿನ 
ಸಮಾಜದಲ್ಲಿ ಅಕ್ಷರ ಜ್ಞಾನ ಅತ್ಯವಶ್ಯಕ. ಆದ್ದರಿಂದ ಅರಿವಿನ ಜಾಗೃತಿ ತರುವಲ್ಲಿ 
ಅಕ್ಷರ ಜ್ಞಾನವೂ ಒಂದು ಪ್ರಮುಖ ಸಾಧನ ಎಂಬ ಅರಿವಾಗಿ, ಅನಕ್ಷರಸ್ಥ ವಯಸ್ಕರು 
ಅಕ್ಷರ ಜ್ಞಾ ನವನ್ನು ಪಡೆಯುವದರಲ್ಲಿ ತೊಡಗುವರು. ಆದ್ದರಿಂದ ಅಕ್ಷರ ಜ್ಞಾ ನ 
ಎಂಬ ಒಂದು ಅಂಶವನ್ನು ಬಿಟ್ಟಿ ರೆ ಉಳಿದ ಹಂತಗಳನ್ನು ಯಾವುದೇ ಜನಸಮುದಾಯ 
ವನ್ನು ಅರಿವಿನ ಜಾಗೃತಿಯ ಹಾದಿಗೆ ತರುವಂತೆ ಪ್ರೇರಕನು ಬಳಸಬಹುದು, 


೧. ಸೂತ್ರೀಕರಣ ಮತ್ತು ಸೂತ್ರಮಾಲೆಯ ರಚನೆ : 

ಸೂತ್ರೀಕರಣ : 

೧) ಅರಿವಿನ ಜಾಗೃತಿ ನಡೆಯಬೇಕಾದ ಸ್ಥಳಗಳಲ್ಲಿ ಪ್ರೇರಕರು ತಿರುಗಾಡಿ, 
ಅಲ್ಲಿಯ ಜನರ ಸಂಪೂರ್ಣ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. 
ಜನರ ಜೀವನಕ್ರಮದ ಅರಿವನ್ನು ಬೇಕೆ ಬೇರೆ ರೀತಿಯಲ್ಲಿ ಪಡೆಯಬಹುದು, ತಮ್ಮ 
ಸ್ವಂತ ವೀಕ್ಷಣೆಯೊಂದಿಗೆ ಜನರ ಮೂಲಕವೂ ಅವರ ಬಗ್ಗೆ ಮಾಹಿತಿ ಪಡೆಯುವಂತೆ 
ಪ್ರಯತ್ನ ಮಾಡಬೇಕು. ಜನರಿಂದ ಅವರ ವಿಷಯ ತಿಳಿದುಕೊಳ್ಳುವಾಗ ಮುಖ್ಯ 
ವಾಗಿ ಗಮನದಲ್ಲಿಡಬೇಕಾದ ವಿಷಯವೇನಂದರೆ-- ಯಾವುದೇ ವಿಷಯದ ಬಗ್ಗೆ 
ಜನರಿಂದ ತಿಳಿಯಬೇಕೆಂದಿರುವಾಗ, ಅದರ ಬಗ್ಗೆ ನೇರವಾಗಿ, ಒಂದೇ ಸವನೆ ಪ್ರಶ್ನೆಗಳ 
ಮಳೆ ಸುರಿಸುವ ಬದಲು ಜನರೊಡನೆ ಆತ್ಮೀಯತೆಯಿಂದ ವರ್ತಿಸಿ, ಅವರ ಬಲವನ್ನು 
ಮೊದಲು ಸಂಪಾದಿಸಬೇಕು. ಹರಟಿ ಹೊಡೆಯುವವನಂತೆ ಸುಖ ದುಃಖಗಳ ಮಾತು 
ಗಳನ್ನು ಆಡುತ್ತಾ, ಸಂದರ್ಭ ಒದಗಿದಂತೆ ಅವರ ಜೀವನದ ಬಗ್ಗೆಯೂ ಅವರ 
ಕೆಲಸದ ಬಗ್ಗೆಯೂ ಮಾಹಿತಿ ಪಡೆಯಬೇಕು. ಆದಷ್ಟು ಮಟ್ಟಿಗೆ ಆ ವಿಷಯಗಳನ್ನು 
ಸಂಭಾಷಣೆ ಮುಕ್ತಾಯವಾದ ಮೇಲೆಯೇ, ಏಕಾಂತದಲ್ಲಿ ಪುಸ್ತಕದಲ್ಲಿ ಬರೆದಿಡಬೇಕು. 
ಜನರ ಒಲವನ್ನು ಸಂಪೂರ್ಣವಾಗಿ ಗಳಿಸಿದ್ದರೆ, ಅವರು ಮಾತನಾಡುತ್ತಿದ್ದಾ ಗಲೇ 
ಗಮನಕ್ಕೆ ಬಂದ ಹೊಸ ಅಥವಾ ವಿಶಿಷ್ಟ ಸಂಗತಿಗಳನ್ನು ಪುಸ್ತಕದಲ್ಲಿ ಬರೆಯಬಹುದು, 
ಹೀಗೆ ಸಂಭಾಷಣೆಯಲ್ಲಿ ತೊಡಗಿರುವಾಗ ಮುಖ್ಯವಾಗಿ ಜನರ ಭಾಷೆ, ಅವರು ಉಪ 
ಯೋಗಿಸುವ ವಿಶಿಷ್ಟ ಪದಗಳು, ಬಳಸುವ ನುಡಿಗಟ್ಟುಗಳು ಗಾದೆಗಳು ಅವರ ಮಾತಿ 
ನಲ್ಲಿ ಕಂಡು ಬರುವ ಅವರ ಜೀವನಕ್ರಮ, ಜೀವನ ಮೌಲ್ಯಗಳು, ರೀತಿ ಪದ್ಧತಿಗಳು, 


೧೦ ಕರ್ನಾಟಕ ಭಾರತಿ 


ಕೆಲಸದ ವಿಧಾನಗಳು--- ಇವೆಲ್ಲವನ್ನೂ ಗುರುತಿಸಿ ಸಂದರ್ಭೊಚಿತವಾಗಿ ಬರೆದಿಡ 
ಬೇಕು. ಹೀಗೆ ಬೇರೆ ಬೇರೆ ಜನರನ್ನು ಬೇರೆ ಬೇಕೆ ವೇಳೆಗಳಲ್ಲೂ ಪ್ರಸಂಗಗಳಲ್ಲೂ ಭೇಟ 
ಮಾಡಿ, ಅವರ ಜೀವನದ ನಿಜ ಪರಿಸ್ಥಿತಿಯ ಸಮಗ್ರ ಪರಿಚಯವನ್ನು ಪಡೆಯುವಂತೆ 
ಪ್ರಯತ್ನಿಸಬೇಕು. ಈ ರೀತಿ ಜೀವನಕ್ರಮ, ಅವರ ಕೆಲಸಗಳು, ಅವರ ಸ ಸಮಸ್ಯೆಗಳು, 
ಅವರಾಡುವ ಭಾಷೆ, ಅವರ ಮೌಲ್ಯ ಸ ಅವರ ರೀತಿ ಪದ್ಧ ತಿಗಳು ಇವೆಲ್ಲವುಗಳ ಬಗ್ಗೆ 
ಒಳಗಿನ ಜ್ಞಾ ನ ಪಡೆಯಬೇಕು. 

೨) ಒಂದೇ ಪ್ರದೇಶದ ಬೇಕೆ ಬೇರೆ ಊರುಗಳಲ್ಲಿ ಪ್ರೇರಕರು ತಿರುಗಾಡಿ, 
ಜನರ ನಿಜಸರಿಸ್ಥಿತಿಯ ಪರಿಚಯ ಪಡೆದ ಮೇಲೆ, ಎಲ್ಲರೂ ಒಂದು ಕಡೆ ಸೇರಿ ಎಲ್ಲರಿಗೂ 
ಗೋಚರವಾಗಿದ್ದ ವಿಷಯಗಳನ್ನು ಸಂಗ್ರಹಿಸಬೇಕು. 

೩) ಗೋಚರವಾಗಿದ್ದ ವಿಷಯಗಳನ್ನು ಒಟ್ಟುಗೂಡಿಸಿದ ಮೇಲೆ, ಅವುಗಳ 
ಚರ್ಚೆ ನಡೆಸಿ ಅವುಗಳಲ್ಲಿ ಮುಖ್ಯ ವಿಷಯಗಳನ್ನು ಆರಿಸಬೇಕು. ಆ ಸಂಗತಿಗಳು ಜನರ 
ಜೀವನದ ಕೆಲವು ಉದಾತ್ತ ಮೌಲ್ಯಗಳನ್ನೂ ಮುಖ್ಯ ಸಮಸ್ಯೆಗಳನ್ನೂ ಸಮಾಜದೆ 
ಹಲ ಕೆಲವು ಅಂತರ್ನಿರೋಧಗಳನ್ನೂ ಒಳಗೊಂಡಿರುವಂತಿದ್ದು, ಜನರ ಸಮಗ್ರ ಚಿತ್ರ 
ವನ್ನು ಕೊಡುವಂತಿರಬೇಕು. 

೪) ಆ ಪ್ರತ್ಯೇಕ ವಿಷಯಗಳಿಗೆ ಯೋಗ್ಯವಾದ ಶಬ್ದಗಳನ್ನು ಆರಿಸಬೇಕು. 
ಆದಷ್ಟು ಮಟ್ಟಿಗೆ ಜನರು ಬಳಸುವ ಪದಗಳನ್ನೇ ಆರಿಸಬೇಕು. ಇನ ಸಂಗತಿ 
ಯನ್ನು ಸಿಕ ಹಲವಾರು ಶಬ್ದಗಳು ಬಳಕೆಯಲ್ಲಿದ್ದ ಅವೆಲ್ಲವನ್ನು ಗುರುತಿ 
ಸಿಟ್ಟು, ನಂತರ ಸೂತ್ರಮಾಲೆಯನ್ನು ರಚಿಸುವಾಗ ಯೋಗ್ಯವಾದ ಪದವನ್ನೇ 
ಆರಿಸಬಹುದು. 

೫) ಪ್ರತಿ ವಿಷಯವನ್ನು ವಿವರವಾಗಿ ಸಮಾಲೋಚಿಸಿ, ಆ ವಿಷಯದ ಎಲ್ಲಾ 
ಮುಖಗಳ ಸ್ಪಷ್ಟ ನೃಜ್ಞಾ ನ ಸಜಿಯಬೇಕು. ಈ ಹಂತದಲ್ಲಿ ಇಂತಹ ವಿಷಯಗಳ ಬಗ್ಗೆ 
ಹೆಚ್ಚು ಜಿಜ್ಞಾಸೆ ಮಾಡಿದವರ ಸಹಾಯ ಪಡೆಯುವುದು. ಉತ್ತಮ. ಪ್ರತಿ ಹಳ್ಳಿ ಗೂ 
ತನ್ನ ದೇ ಆದೆ” ಸ್ವರೂಹ ಇದ್ದರೂ, ಒಂದು ಪ ಪ್ರದೇಶಕ್ಕೆ ಸೀಮಿತೆವಾದ ಹಳ್ಳಿ ಗಳಲ್ಲಿ 
ಕೆಲವು ವಿಷಯಗಳು ಸಾಮಾನ್ಯ ವಾಗಿರುತ್ತವೆ. ಒಂದು ಜಿಲ್ಲೆ ಅಥವಾ kk. ಫಿ 
ಸಂಬಂಧಪಟ್ಟ ವಿಷಯಗಳೂ ಇರುತ್ತ ವೆ. ಅದೇ ರೀತಿ ಇಡೀ ಭಾರತ ದೇಶ ಹಾಗೂ 
ಭಾರತ ಮತ್ತು ಇತರ ಜೀಶಗಳಿಗೂ ಅನ್ವಯಿಸುವಂತಹ ವಿಷಯಗಳಿರುತ್ತ ವೆ. ಆದ್ದ 
ರಿಂದ ಆ ವಿಷಯಗಳ ಮೇಲೆ ಆಳವಾದ ಅಧ್ಯಯನ ಮಾಡಿದವರ ನೆರವು ಪಡೆದರೆ 
ನಮ್ಮ ಅರಿವಿನ ಜಾಗೃತಿ ನಸ್ತುನಿಸ ಬನಾಗುವುದರಲ್ಲಿ ಸಂಶಯವಿಲ್ಲ. 


೬) ತಾ ಕ್ರತಿ ವಿಷಯದ ಬಗ್ಗೆ ಇನ್ನೂ ಸ್ಪಷ್ಟ್ರಜ್ಞಾ ನ ಬರಲು ಆ ವಿಷಯ 


ಗಳ ಬಗ್ಗೆ ಪ್ರೇರಕರ ಹಾಗೂ ನಿನಾದರೂ 'ಆನುಭವಗಳಿದಕಿ 
ದ ಅಂತೆಹೆ ಗತಿ 
ಭಟನೆಗಳಿನ್ನೂ ಸಂಗ್ರಹಿಸಬೇಕು. ಸಂಗ ಗ 


ಹಾಚಾ 


ಅರಿನಿನ ಜಾಗೃತಿ ಪದ್ಧತಿಯ ಅನ್ವಯ ೧೧ 


೭) ಹೀಗೆ ಪ್ರತಿ ವಿಷಯದ ಮೇಲೆ ಸ್ವಷ್ಟ ಜ್ಞಾನ ಮೂಡಿದ ಮೇಲೆ, ಪ್ರತಿ 
ವಿಷಯವನ್ನು ನಿರೂಪಿಸುವ ಒಂದು ಸಾಧನದ ರಚನೆಯಾಗಬೇಕು. ಒಂದು ವಿಷಯ 
ವನ್ನು ನಿರೂಪಿಸುವ ಸಾಧನಕ್ಕೆ ಸೂತ್ರವೆಂದು ಕರೆದರೆ, ಸೂತ್ರ ನಿರ್ಮಿಸುವ 
ಕಾರ್ಯವೇ ಸೂತ್ರೀಕರಣವೆನಿಸುವುದು. ಸೂತ್ರವು ದೃಶ್ಯರೂಪದ್ದು ಅಥವಾ ಶ್ರಾವ್ಯ 
ರೂಪದ್ದೂ ಆಗಿರಬಹುದು. ಅವುಗಳಲ್ಲಿಯೂ ಹಲವಾರು ವಿಧಗಳಿರಬಹುದು. ದೃಶ್ಯ 
ಸೂತ್ರವು ನಿಷಯವನ್ನು ಅಥವಾ ಸಮಸ್ಯೆಯನ್ನು ಎತ್ತಿ ತೋರಿಸುವ ಚಿತ್ರವಿರಬಹುದು. 
' ಅದು ಸುಲಭ ರೀತಿಯ ರೇಖಾ ಚಿತ್ರವಾಗಿರಬಹುದು ಅಥವಾ ವರ್ಣಚಿತ್ರವಾಗಿರಲೂ 
ಬಹುದು. ಸ್ಥಿರಚಿತ್ರ ಹಾಗೂ ಕಿರು ಚಲನಚಿತ್ರಗಳನ್ನು ಬಳಸಬಹುದು. ಪುಸ್ತಕ 
ಗಳಲ್ಲಿ, ಪತ್ರಿಕೆಗಳಲ್ಲಿ ಅಂತಹ ವಿಷಯವನ್ನು ತೋರಿಸುವ ಚಿತ್ರವಿದ್ದರೆ, ಅದನ್ನೇ ಉಪ 
ಯೋಗಿಸಬಹುದು. ಬೀದಿ ನಾಟಕದ ಮೂಲಕವೂ ಒಂದು ಸನಿ ವೇಶವನ್ನು ತೋರಿಸ 
ಬಹುದು. ಶ್ರಾವ್ಯ ಮಾಧ್ಯಮದಲ್ಲಿ ಒಂದು ಸೂಕ್ತ ಕಥೆಯೋ ಅಥವಾ ಒಂದು 
ಹಾಡೋ ಸೂತ್ರವಾಗಬಹುದು. ವಾರ್ತಾಪತ್ರಿಕೆಗಳಲ್ಲಿ ಬಂದ ಸಂಗತಿಗಳ ಪಠಣ 
ಅಥವಾ ಬೇರೆ ಪ್ರಬಂಧಗಳ ಓದುವಿಕೆ ಕೂಡ ಸೂತ್ರವೆನಿಸಬಹುದು. ದೃಶ್ಯ ಮತ್ತು 
ಶ್ರಾವ್ಯ ಮಾಧ್ಯಮಗಳನ್ನು ಕೂಡಿಸಿ ಕಿರುನಾಟಕದಲ್ಲಿ ಸಮಸ್ಯೆಯನ್ನು ತೋರಿಸುವ 
ಸನ್ನಿವೇಶವೊಂದನ್ನು ಸಂಭಾಷಣೆಯ ಹಾಗೂ ನಟನೆಯ ಮೂಲಕ ಸ್ಪಷ್ಟ 
ಪಡಿಸಬಹುದು. 

ಚಿತ್ರರೂಪದ ಸೂತ್ರದಲ್ಲಿ ಆ ವಿಷಯವನ್ನು ನಿರೂಪಿಸುವ ಶಬ್ದ (ಜನಕಶಬ್ದ) 
ಒಂದು ಕಡೆ ನಮೂದಿಸಿರಬೇಕು. ಶ್ರಾವ್ಯ ರೂಪದ ಸೂತ್ರದಲ್ಲಿಯೂ ಸಂಬಂಧನಟ್ಟ 
ಪದದ ಬಳಕೆಯಾಗಬೇಕು. 
ಸೂತ್ರಮಾಲೆ : 

ಹೀಗೆ ತಯಾರಾದ ಸೂತ್ರಗಳನ್ನು ಒಂದು ಕ್ರಮದಲ್ಲಿ ಅಳವಡಿಸಿದರೆ. ಸೂತ್ರ 
ಮಾಲೆ ಎನಿಸುವುದು. ಬೇಕೆ ಬೇರೆ ಸೂತ್ರಗಳನ್ನು ಯಾವ ಕ್ರಮದಲ್ಲಿ ಅಳವಡಿಸ 
ಬೇಕು ಎಂಬುದರಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗಬಹುದು. ಆ 
ನಿಯಮಗಳು ಆಯಾ ಭಾಷೆಯ ಓಚಿತ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ರೂಪಿಸಿ 
ದಂತಹವಾಗಿವೆ. 

೧) ಕನ್ನಡದ ಬಗ್ಗೆ ಹೇಳುವುದಾದರೆ ಸಮಸ್ಯೆಯನ್ನು ಸೂಚಿಸುವ ಸೂತ್ರ 
ಮಾಲೆಯ ಶಬ್ದಗಳಲ್ಲಿ ಅಲ್ಪ ಪ್ರಾಣಗಳು, ಅವರ್ಗೀಯ ವ್ಯಂಜನಗಳ್ಳುಕೆಲವು ಮಹಾ 
ಪ್ರಾಣಗಳೂ, ಒತ್ತ ಕ್ಷರಗಳೂ ಮತ್ತು ರ ಕಾರದ ಆರ್ಕ ಚಿಹ್ನೆಯೂ ಬರುವಂತಿರಬೇಕು. 
ಸ್ವರಗಳನ್ನು ಮತ್ತು ಉಳಿದ ಮಹಾ ಪ್ರಾಣಗಳನ್ನು ಹಾಗೂ ಒತ್ತಕ್ತರಗಳನ್ನು 
ಅನಕ್ಷರಸ್ಥ ವಯಸ್ಕರಿಂದಲೇ ಪ್ರಶ್ನೆಗಳ ಮೂಲಕ ಪ್ರಕಟಿಸಲು ಪ್ರಯತ್ನಿಸಲಾಗುವುದು. 


೧೨ ಕರ್ನಾಟಕ ಭಾರತಿ 


೨) ಮೊದಲ ಸೂತ್ರದಲ್ಲಿ ಬರುವ ಶಬ್ದ ಚಿಕ್ಕದಾಗಿದ್ದು- ಹೆಚ್ಚೆಂದರೆ ಮೂರು 
ಅಕ್ಷರಗಳಿಂದ. ಕೂಡಿದ್ದು ಅದರಲ್ಲಿಯ , ಅಕ್ತರಗಳು ವ್ಯಂಜನಗಳಾಗಿರಬೇಕು. 
ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಪ ಪ್ರಾಣಗಳು ಇಲ್ಲವೇ ಅವರ್ಗೀಯ ವ್ಯಂಜನಗಳು 
ಬಂದರೆ ಉತ್ತಮ. ನಂತರದ ಸೂತ್ರಗಳಲ್ಲಿಯ ಶಬ್ದಗಳಲ್ಲಿ ಮಹಾಪ್ರಾಣಗಳೂ ಬೇರೆ 
ಸ್ವರಾಂತ ಅಕ್ಟರಗಳೂ ಬರಬಹುದು. 


೩) ಇಂತಹ ಒಂಬತ್ತು ಹತ್ತು ಜನಕ ಶಬ್ದಗಳು ಬಂದ ಮೇಲೆಯೇ ಒತ್ತಕ್ಸರದ 


ನಿನೇಚನೆ ಬರಬೇಕು. ಮೊದಲು ಹೆಚ್ಚಿಗೆ ಬದಲಾವಣೆಯಾಗದೆ ಒತ್ತ ಕ್ರರದ ಪರಿಚಯ : 


ವಾಗಬೇಕು. ಆದ್ದರಿಂದ ೯ನೇ ಅಥವಾ ೧೦ ನೇ ಸೂತ್ರದಲ್ಲಿ ಅಂತಹ ಒತ್ತ ಕ್ರರವಿರುವ 
ಶಬ್ದ ಬರಬೇಕು. ಆ ಸೂತ್ರದ ವಿವೇಚನೆ ಆಗುವ ಮೊದಲು, ಇಷ್ಟರವರೆಗೆ ವಿವೇ 
ಚಿಸಿದ ಸೂತ್ರವೊಂದರಲ್ಲಿ ಆ ಒತ್ತೆ ಕರದ ಮೂಲಾಕ್ರರ ಬರುವುದು ಉಚಿತ. 


೪) ನಂತರದ ಒಂದು ಜನಕ ಶಬ್ದದಲ್ಲಿ ಮೂಲಾಕ್ಷರದಿಂದ ಹೆಚ್ಚು ಮಾರ್ಪಾ 
ಡಾಗುವ ಒತ್ತ ಕ್ಷರ ಬರಬೇಕು. ಇದರ ಮೂಲಾಕ್ರರವೂ ಮೊದಲಿನ ಸೂತ್ರವೊಂದ 
ರಲ್ಲಿ ಬರಬೇಕು. ಆ ಒಂದು ಒತ್ತಕ್ಷರದ ಉದಾಹರಣೆಯಿಂದ ಉಳಿದ ಇದೇ ಮಾದ 
ರಿಯ ಒತ್ತೆ ಕ್ಷರಗಳನ್ನು ಪ್ರಕಟಿಸಬಹುದು. ಆದ್ದರಿಂದ ಆ "ಸೂತ್ರದ ಮೊದಲೇ ಆ 
ಎಲ್ಲಾ ಒತ್ತ ಕ್ಷರಗಳ ಮೂಲಾಕ್ಷರಗಳು ಬಂದು ಅವುಗಳ ಪರಿಚಯವಾಗಿದ್ದರೆ ಬಹಳ 
ಉತ್ತಮ. ಹೀಗೆ ಒತ್ತೆಕ್ಷರಗಳ ಕಲ್ಪನೆ ಸ್ಪಷ್ಟ ಆದ ಮೇಲೆ ಇಷ್ಟರವರೆಗೆ ಕಲಿತ 
ಎಲ್ಲಾ ವ್ಯಂಜನಗಳ ಒತ್ತಕ್ಷರಗಳನ್ನು ವಯಸ್ಕರಿಂದಲೇ ರೂಪಿಸಿಕೊಳ್ಳಬಹುದು 
ಮತ್ತು ಮುಂದೆ ಹೋಗುತ್ತಿದ್ದಂತೆ ಹೊಸದಾಗಿ ಕಲಿತ ವ್ಯಂಜನಗಳ ಒತ್ತಾ ಕ್ಷರ 
ಗಳನ್ನು ಗುರುತಿಸಬಹುದು. ಮೂಲಾಕ್ಷರದಿಂದ ಬದಲಾವಣೆಯಾಗದ ಒತ್ತ ಕ್ರರಗಳ 
ವಿಚಾರವನ್ನು ಇನ್ನೊಂದು ಉದಾಹರಣೆಯಿಂದ ಪ್ರಕಟಿಸಬಹುದು. ಷ ಕಾರದ ಒತ್ತ ಕ್ಷರ 
ಮತ್ತು ನ ಕಾರದ ಒತ್ತಕ್ಷರಗಳನ್ನು ಸಂದರ್ಭ ಬಂದಾಗ ನೋಡಿಕೊಳ್ಳ ಬಹುದು. 


೫) ಇದೇ ಕ್ರಮವನ್ನನುಸರಿಸಿ ಅಲ್ಪಪ್ರಾಣದಿಂದ ಮಹಾಪ್ರಾಣಗಳನ್ನು 
ರೂಪಿಸಿಕೊಳ್ಳಬಹುದು. ಮೊದಲು ಅಲ್ಪಪ್ರಾಣದಿಂದ ಕೇವಲ ಬಾಲವನ್ನು ಕೂಡಿಸಿ 
ಆಗುವ ಮಹಾಪ್ರಾಣಗಳನ್ನು ಎರಡು ಸೂತ್ರಗಳಲ್ಲಿ ಬರುವ ಶಬ್ದಗಳಲ್ಲಿಯ ಅಲ್ಪಪ್ರಾಣ 
ಮತ್ತು ಮಹಾಪ್ರಾಣದ ಹೋಲಿಕೆಯಿಂದ ತಿಳಿದುಕೊಳ್ಳಬಹುದು. ಅಲ್ಪಪ್ರಾಣಕ್ಕಿಂತ 
ವಿಶಿಷ್ಟವಾದ ರೂಸವುಳ್ಳ ಮಹಾಪ್ರಾಣಗಳನ್ನು ಇದೇ ಉದಾಹರಣೆಯಿಂದ ತಿಳಿದು 
ಕೊಳ್ಳಬಹುದು. 

೬) ಸೂತ್ರಮಾಲೆಯ ಕೊನೆಗೆ ರ ಕಾರದ ಅರ್ಕ ಚಿಹ್ನೆಯ ನಿನೇಚನೆ ನಡೆಯ 
ಬಹುದು. ಇದರ ಜ್ಞಾನವನ್ನು ಪ್ರಶ್ನೆಗಳ ಮುಖಾಂತರ ಹೊರಗೆ ತರಲು ಅರ್ಕ 
ಚಿಹ್ನೆಯಿಂದ ಕೂಡಿರುವ ಶಬ್ದವನ್ನು ಅದರ ಎರಡು ರೂಪದಲ್ಲಿ ಬರೆದು ತೋರಿಸಿ, 
ಅವುಗಳ ಹೋಲಿಕೆಯಿಂದ ಅರ್ಕ ಚಿಹ್ನೆಯ ಜ್ಞಾನವನ್ನು ವಯಸ್ಮರಿಂದಲೇ ಪ್ರಕಟಸ 


ಅರವಿನ ಜಾಗೃತಿ ಪದ್ಧತಿಯ ಅನ್ವಯ ೧೩ 


ಬಹುದು. ಮೊದಲ ರೂಪದಲ್ಲಿ ರ ಅಕ್ಷರವನ್ನೇ ಮೂಲಾಕ್ತರನನ್ನಾಗಿ ಬಳಸಿರಬೇಕು 
ಮತ್ತು ಅದರ ಜೊತೆಗೆ ಬರುವ ಅಕ್ಷರವು ಒತ್ತಾ ಕ್ಷರವಾಗಿರಬೇಕು. ಎರಡನೇ ರೂಪದಲ್ಲಿ, 
ಮೊದಲ ರೂಪದಲ್ಲಿ ಒತ್ತಾ ಕ್ಷರವಾಗಿ ಬಂದ ಅಕ್ಷರ ಮೂಲಾಕ್ಷರವಾಗಿ ಒಂದು ರ 
ಅಕ್ಷರವು ಅರ್ಕ ಚಿಹ್ನೆಯಲ್ಲಿ ಬರಬೇಕು. 

೨. ಸೂತ್ರ ವಿವರಣೆ : 


ಸೂತ್ರೀಕರಣ ಮತ್ತು ಸೂತ್ರಮಾಲೆಯ ರಚನೆಯಾದ ಮೇಲೆ ಪ್ರೇರಕನು ತನ್ನ 
ಹಳ್ಳಿಯ ವಯಸ್ಕರ ಕೂಟ ಕಟ್ಟಿ ಕ್ರಮಪ್ರಕಾರವಾಗಿ ಒಂದೊಂದೇ ಸೂತ್ರದ ಮೂಲಕ 
ಸಂವಾದ ನಡೆಸುವ ವಿಧಾನಕ್ಕೆ ಸೂತ್ರ ವಿವರಣೆ ಎಂದು ಕರೆಯಬಹುದು. 

ಸೂತ್ರವು ಕಲಿಯುವ ವಸ್ತುವಾಗಿದ್ದು (Knowable Object) ತಮ್ಮ 
ಕಲಿಯುವ ಕಾರ್ಯ (Act of Knowing) ದಲ್ಲಿ ಕಲಿಯುವನರ (ಜKnow- 
ing subjects)— ಪ್ರೇರಕ ಮತ್ತು ಅನಕ್ಷರಸ್ಥ ವಯಸ್ಕರ ಮಧ್ಯೆ ಸಂಬಂಧ 
ವನ್ನೇರ್ಪಡಿಸುತ್ತದೆ. 

ಸೂತ್ರದ ವಾಸ್ತವಿಕ ಆಧಾರ (Real or concrete context) ವಯ 
ಸ್ವರ ಜೀವನದ ವಸ್ತುನಿಷ್ಠವಾಗಿರುವ ಯಾವುದೋ ಒಂದು ಸಂಗತಿಯಾಗಿರುತ್ತದೆ. 
ವಯಸ್ಕರ ಚರ್ಚಾಕೂಟವು ಅದರ ಸೈದ್ಧಾಂತಿಕ ಆಧಾರ (Theoretical 
೦೦೧೮೫()ವೆನಿಸುವುದು. ಚರ್ಚಾಕೂಟದಲ್ಲಿ ವಯಸ್ಕರು ಸೂತ್ರವು ತೋರಿಸುವ ತಮ್ಮ 
ಜೀವನದ ಒಂದು ಅಂಶದ ವಾಸ್ತವ ಚಿತ್ರಣದ ಮುಖಾಂತರ ಆ ಸಂಗತಿಯ ಕಾರಣ 
(7೮೩5೧೧)ದ ಬಗ್ಗೆ ಚರ್ಚೆಯಲ್ಲಿ ತೊಡಗುವರು. ಸಂವಾದದ ಮೂಲಕ ನಡೆಯುವ 
ಕಲಿಯುವ ಕಾರ್ಯವು ಗೂಢವಾಗಿದ್ದಂತೆ, ಒಂದು ವಿಷಯವನ್ನು ಆವರಿಸಿದ್ದ ಮಿಥ್ಯಾ 
ಲೋಚನೆಗಳನ್ನು ಭೇದಿಸಿ ಹೆಚ್ಚು ಹೆಚ್ಚಾಗಿ ಅದರ ನಿಜಸ್ವರೂಪವನ್ನು ಅವರು 
ಬೆಳಕಿಗೆ ತರುವರು. ಈ ರೀತಿಯ ಜ್ಞಾನಕಾಯ (Cognitive operation)ದಿಂದೆ 
ಕಲಿಯುವವರು ತಮ್ಮ ಅಸ್ತಿತ್ವದ ಬಗೆಗಿರುವ ಅಭಿಪ್ರಾಯಗಳನ್ನು ವಿವೇಚನಾತ್ಮಕ 
ಜ್ಞಾನವನ್ನಾಗಿ ಪರಿವರ್ತಿಸಲು ಶಕ್ಯರಾಗುವರು. 

ಹೀಗೆ ತಾತ್ವಿಕ ಆಧಾರ (ಚರ್ಚಾಕೂಟ)ವು ವಾಸ್ತವ ಸಂಗತಿಗಳನ್ನು ವಿಮ 
ರ್ಶಾತ್ಮಕ ವಿಶ್ಲೇಷಣೆ (Critical Analysis) ಗೆ ಒಳಗಾಗಿಸುವ ಒಂದು ವಿಶಿಷ್ಟ 
ಸಂದರ್ಭ ಆಗಿದೆ. ಒಂದು ವಿಷಯವನ್ನು ಚಿತ್ರಿಸುವ ಸೂತ್ರವು ಕಲಿಯಬೇಕಾದ ವಸ್ತು 
(Knowable object); ಸೂತ್ರನಿನರಣೆ-ಅಂದರೆ ಸೂತ್ರದಲ್ಲಿ ಬಂದ ಇಡೀ 
ವಿಷಯವನ್ನು ವಿಭಜಿಸಿ, ವಿಶ್ಲೇಷಿಸಿ ಅದರ ನಿಜರೂಪವನ್ನು ಕಂಡು ಹಿಡಿದು, ಪುನಃ 
ಅದನ್ನು ಒಂದಾಗಿಸುವ ಕೆಲಸ--ಎಂಬುದು ಕಲಿಯುವವರು (Knowing sub- 
ts) ಕಲಿಯಲು ಪ್ರಯೋಗಿಸುವ ಕಾರ್ಯ ವಿಧಾನ (Process) ವಾಗಿದೆ. ಈ 
ಕಾರ್ಯ ವಿಧಾನದಲ್ಲಿ ಸಂವಾದ ಅತ್ಯವಶ್ಯಕ. 


೧೪ ಕರ್ನಾಟಕ ಭಾರತಿ 


ಸೂತ್ರ ವಿವರಣೆಯಲ್ಲೂ ಗಮನಿಸಬೇಕಾದ ಕೆಲವು ಹಂತಗಳಿವೆ. ಕಲಿಯು 
ವನರು ಸಂವಾದದ ಮೂಲಕ ಸೂತ್ರೀಕರಿಸಿದ ವಸ್ತುವನ್ನು ವಿಶ್ಲೇಷಿಸಿ, ವಿಭಜಿಸಲಿಕ್ಕೆ 
ತೊಡಗುವರು. ಈ ಕಾರ್ಯದಿಂದ ವಸ್ತುವಿನ ಬೇರೆ ಬೇಕೆ ಭಾಗಗಳಿಗಿರುವ ಸಂಬಂಧದ 
ಸ್ವಷ್ಟ ಕಲ್ಪನೆಯಾಗಿ, ಇಡೀ ವಸ್ತುವಿನ ನಿಜಸ್ವರೂಪವನ್ನು ಬೆಳಕಿಗೆ ತರುವರು. 
ಇಷ್ಟರವರೆಗೆ ಆ ನಿಜಸ್ವರೂಪವು ಅವರಿಂದ ಮರೆಯಾಗಿತ್ತು. ಕೆಳಗೆ ಬರುವ ವಿವೇಚ 
ನೆಯಲ್ಲಿ ಸೂತ್ರ ಚಿತ್ರವೆಂದೇ ಪರಿಗಣಿಸಲಾಗಿದೆ. ಚಿತ್ರದ ಬಗ್ಗೆ ಹೇಳಿದ ವಿಷಯ 
ಗಳನ್ನು ಬೇರೆ ಮಾಧ್ಯಮದ ಸೂತ್ರಗಳಿಗೂ ತಕ್ಕಂತೆ ಅಳವಡಿಸಬಹುದು. 

೧) ಪ್ರೇರಕನು ವಯಸ್ಥರಿಗೆ ಸೂತ್ರದ ಚಿತ್ರವನ್ನು ತೋರಿಸಿ, ಅವರಿಂದ ಆ ಚಿತ್ರದ 
ವಿವರಣೆ ಪಡೆಯಬಹುದು. ಚಿತ್ರದಲ್ಲಿ ಒಂದು ಸಮಸ್ಯೆ ಅಥವಾ ವಿಷಯವನ್ನು ಎತ್ತಿ 
ತೋರಿಸಲು ಬೇಕಾದ ಸಂಗತಿಗಳೇ ಇರುತ್ತವೆ. ಆದ್ದರಿಂದ ಆ ಚಿತ್ರದ ಪ್ರತಿಯೊಂದು 
ಸಂಗತಿಯನ್ನು ಗಮನಿಸಿ ಪ್ರೇರಕನು ಅದು ಯಾವುದನ್ನು ಸೂಚಿಸುತ್ತದೆ ಎಂಬು 
ದನ್ನು ವಯಸ್ಕರು ಕಂಡು ಹಿಡಿಯುವಂತೆ ಮಾಡಬೇಕು. ಚಿತ್ರದಲ್ಲಿ ಸೂತ್ರದ 
ಶಬ್ದವೂ ಇರುವುದು. ಅದನ್ನು ವಯಸ್ಕರು ಗಮನಿಸಿದರೂ ಅದು ಏನು ಎಂದು 
ಅವರಿಗೆ ಆ ಸಮಯಕ್ಕೆ ಗುರುತಿಸಲು ಆಗುವುದಿಲ್ಲ. 

೨) ಚಿತ್ರದ ಪೂರ್ಣ ವಿನರಣೆ ಪಡೆದ ಮೇಲೆ ಆ ಚಿತ್ರ ಯಾವ ವಿಷಯ ಅಥವಾ 
ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ ಎಂಬುದನ್ನು ವಯಸ್ವರು ಕಂಡುಹಿಡಿಯುವಂತೆ 
ಮಾಡಬೇಕು. ಅಷ್ಟೇ ಅಲ್ಲ ಆ ಸಮಸ್ಯೆಯ ಬಗ್ಗೆ ವಸ್ತುನಿಷ್ಕವಾಗಿಯೂ, ಆಳ 
ವಾಗಿಯೂ ಚರ್ಚೆ ಮಾಡುವಂತೆ ಪ್ರೇರಕನು ನೋಡಿಕೊಳ್ಳಬೇಕು. 

೩) ಚಿತ್ರವು ಸೂಚಿಸುವ ಸಮಸ್ಯೆಯ ಬಗ್ಗೆ ವಸ್ತುನಿಷ್ಠ ಚರ್ಚೆ ಮಾತ್ರ ಸಾಲದು. 
ಅರಿವಿನ ಜಾಗೃತಿ ಆಗಬೇಕಾದಕೆ ಇಷ್ಟರವರೆಗೆ ವಿಶ್ಲೇಷಿಸಿದ ಸಮಸ್ಯೆ ಆಥವಾ ವಿಷಯ 
ನಮ್ಮು ಊರಿನ ಸಮಸ್ಯೆಯನ್ನೇ ಪ್ರತಿಬಿಂಬಿಸುತ್ತದೆ ಎಂಬ ಜ್ಞಾನ ಕೂಡಾ ವಯಸ್ಕರಲ್ಲಿ 
ಮೂಡಬೇಕು. ಇಲ್ಲಿ ವಯಸ್ಕರು ಆ ಸಮಸ್ಯೆ ಅಥವಾ ವಿಷಯದ ಬಗ್ಗೆ ತಮ್ಮ 
ಊರಿನ ನಿದರ್ಶನಗಳನ್ನು ಕೊಟ್ಟು ಚರ್ಚೆಯನ್ನು ಮುಂದುವರಿಸಬಹುದು. 

೪) ಸಮಸ್ಯೆಯ ವಸ್ತುನಿಷ್ಠ ವಿಚಾರವಾಗಿ ಆ ಸಮಸ್ಯೆ ತಮ್ಮದೇ ಎಂಬ ಅರಿವು 
ಮೂಡಿದ ಮೇಲೆ ಆ ಸಮಸ್ಯೆಯನ್ನು ಬಗೆಹರಿಸಲು ಏನು ಮಾಡಬೇಕು ಎಂಬುದರ 
ಬಗ್ಗೆ ವಯಸ್ಕರು ಆಲೋಚಿಸುವರು. ಸಂವಾದದ ಮೂಲಕ ಬೇಕಿ ಬೇಕೆ ಪರಿಹಾರ 
ಮಾರ್ಗಗಳನ್ನು ವಿಶ್ಲೇಷಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡು ಹಿಡಿಯುವರು. 

೫) ಸಮಸ್ಯೆಯ ಪರಿಹಾರದ ಬಗ್ಗೆ ಸಮಾಲೋಚನೆ ನಡೆದ ಮೇಲೆ ಪರಿಹಾರ 
ಮಾರ್ಗವನ್ನು ಕಾರ್ಯರೂಸಕ್ಕೆ ತರುವ ಯೋಜನೆಯನ್ನು ಹಾಕಬೇಕಾಗುವುದು. ಈ 
ಸಂದರ್ಭದಲ್ಲಿ ಪರಿಹಾರ ಮಾರ್ಗದಲ್ಲಿ ಬೇಕಿ ಬೇಕೆ ಅಡೆತಡೆಗಳು, ಅದನ್ನು ಕಾರ್ಯ 
ರೂಪಕ್ಕೆ ತರಲು ಮಾಡಬೇಕಾದ ವಿವಿಧ ಕೆಲಸಗಳು, ಆ ಕೆಲಸಗಳನ್ನು ನಿರ್ವಹಿಸಲು 


ise ಟೇ ತಿ ಹಂ) 


ಅರಿನನ ಜಾಗೃತಿ ಪದ್ಧತಿಯ ಅನ್ವಯ ೧೫ 


ಬೇಕಾದ ಸೂಕ್ಷ ಸಮಯ ಹಾಗೂ ಅವುಗಳ ನಿರ್ವಹಣೆಗೆ ಬೇಕಾದ ಅವಶ್ಯಕತೆಗಳು 
ಇವೆಲ್ಲವುಗಳ ಬಗ್ಗೆ ಚರ್ಚೆ ನಡೆಯುವುದು. 

೬) ಪರಿಹಾರ ಮಾರ್ಗವನ್ನು ಕಾರ್ಯರೂಪಕ್ಕೆ ತರುವಲ್ಲಿಯ ಪ್ರತಿಯೊಂದು ವಿಷಯ 
ವನ್ನು ವಿಶ್ಲೇಷಿಸಿದ ನಂತರ, ಬೇಕೆ ಬೇರೆ ಕೆಲಸಗಳನ್ನು ನಿರ್ವಹಿಸಲು ವಯಸ್ಕರು 
ಜವಾಬ್ದಾರಿ ವಹಿಸುವರು ಮತ್ತು ಕೆಲಸ ಪೂರೈಕೆಗೆ ನಿರ್ದಿಷ್ಟ ಕಾಲಮಿತಿಯನ್ನೂ 
ಸೂಚಿಸುವರು. 

೭) ಸಮಸ್ಯೆಯ ಪೂರ್ಣಜ್ಞಾನ ಹಾಗೂ ಅದನ್ನು ಪರಿಹರಿಸುವಲ್ಲಿ ಯೋಗ್ಯವಾದ 
ಮಾರ್ಗವನ್ನು ಕಂಡು ಹಿಡಿದ ಮೇಲೆ, ಸಮಸ್ಯೆಯನ್ನು ಸೂಚಿಸುವ ಪದವನ್ನು ವಯ 
ಸ್ಪರು ಸಂವಾದ, ಚರ್ಚೆಯ ಮೂಲಕವೇ ಓದಲೂ ಬರೆಯಲೂ ಕಲಿಯುವರು. 
ಈ ಘಟ್ಟದಲ್ಲಿ ಬರುನ ವಿವಿಧ ವಿಷಯಗಳನ್ನು ಅರಿವಿನ ಜಾಗೃತಿಯ ಮೂರನೇ ಹಂತ 
ವಾದ ಅಕ್ಷರಜ್ಞಾ ನದಲ್ಲಿ ವಿವರಿಸಲಾಗುವುದು. 

೮) ಪರಿಹಾರವನ್ನು ಕಂಡುಹಿಡಿದು ಅದನ್ನು ನಿರ್ವಹಿಸಲು ವಯಸ್ಕರು ಜನಾಬ್ದಾರಿ 
ಗಳನ್ನು ಹಂಚಿಕೊಂಡಮೇಲೆ ಕೆಲಸಗಳನ್ನು ನಿರ್ವಹಿಸಬೇಕಾಗುವುದು. ನಿಶ್ಚಿತ 
ಕಾಲಕ್ಕೆ ಆ ಕೆಲಸಗಳ ನಿರ್ವಹಣೆಯ ಬಗ್ಗೆ ವಿವೇಚನೆ ನಡೆಸಿ ಕೂಟವನ್ನು ಮುಂದು 
ವರಿಸಬೇಕಾಗುವುದು. ಇದೇ ಅರಿವಿನ ಜಾಗೃತಿಯ ಕೊನೆಯ ಹಂತ. ಕಾರ್ಯ 
ನಿರ್ವಹಣೆಯಲ್ಲಿ ಹೊಸ ಸಮಸ್ಯೆಗಳು ತಲೆದೋರಬಹುದು. ಸಂವಾದದ ಮೂಲಕ ಅವನ್ನು 
ಬಗೆಹರಿಸಲು ಬೇರೆ ಮಾರ್ಗಗಳನ್ನು ಕಂಡು ಹಿಡಿಯ ಬೇಕಾಗಬಹುದು. ಅರಿವಿನ 
ಜಾಗೃತಿಯು ಹೀಗೆ ವಿಚಾರ- ಕೃತಿ ಯೋಚನೆ- ಕೆಲಸಗಳ ಸಂಯೋಗದಿಂದಲೇ 
ರೂಪಿತಗೊಳ್ಳುವುದು ಮತ್ತು ಮುಂದುನರಿಯುವುದು. 

೩. ಅಕ್ಷರ ಜ್ಞಾನ : 

ಅಕ್ಷರ ಜ್ಞಾನದ ವಿವಿಧ ಹೆಂತಗಳನ್ನು ವಿವರಿಸಲು ತುಮಕೂರು ಜಿಲ್ಲಯ ಸಿರಾ 
ತಾಲೂಕಿನ ಅಮಲಗೊಂದಿಯ ಅಕ್ಕಪಕ್ಕದ ಊರುಗಳ ಪ್ರೇರಕರು ೧೯೮೫ ರೆ 
ಸಪ್ಟಂಬರ್‌ ೧೭ ರಿಂದ ೨೪ ರ ವರೆಗೆ ಜರುಗಿದ ವಯಸ್ಕರ ಶಿಕ್ಷಣ ತರಬೇತಿ ಶಿಬಿರದಲ್ಲಿ 
ಆರಿಸಿದ ಸೂತ್ರಮಾಲೆಯನ್ನು ಉದಾಹರಣೆಯಾಗಿ ಬಳಸಲಾಗಿದೆ. ಅಲ್ಲಿ ಬರುವ 
ಬಹುತೇಕ ಸಮಸ್ಯೆಗಳು ಕರ್ನಾಟಕದ ಬೇರೆ ಜಿಲ್ಲೆಗಳಿಗೆ ಅನ್ವಯಿಸಬಹುದಾದರೂ 


pc ಕಡೆ ಆಯಾ ಪ್ರದೇಶದ ವೈಶಿಷ್ಟ ಶವನ್ನರಿತು ಬದಲಾವಣೆ ಮಾಡಬೇಕಾಗ 
ಬಹುದು. 


ಅಮಲಗೊಂದಿಯ ಸುತ್ತ ಮುತ್ತಲಿನ ಹಳ್ಳಿಗಳಿಗೆ ಅನ್ವಯಿಸುವಂತೆ ರಚಿಸಿದ 
ಸೂತ್ರಮಾಲೆ : 

ಜಗಳ, ಕಾಡು, ಕೂಲಿ, ಭೂಮಿ, ಜೀತ್ಕ ಸಾಲ, ಚಟ, ಮಹಿಳೆ/ಹೆಂಗಸು, 
ಆಹಾರ, ಹರಿಕಥೆ, ದೇವಸ್ಥಾನ, ಪ್ರಯಾಣ, ಮೂಢನಂಬಿಕೆ, ಜ್ಞಾ ನ್ನ ಔಷಧಿ, 
ಸುಚಿತ್ವ, ಐಶ್ವರ್ಯ- 


೧೬ 


ಕರ್ನಾಟಕ ಭಾರತಿ 


ಕನ್ನಡದ ಅಕ್ಷರಗಳ ವೈಶಿಷ್ಟ ತಿಗಳನ್ನು ಕಲಿಯಲು ಇಷ್ಟು ಶಬ್ದ ಗಳು ಸಾಕಾ 


ದರೂ ಅಮಲಗೊಂದಿಯ ಅಕ್ಕಪಕ್ಕದ ಊರುಗಳಿಗೆ ಸಂಬಂಧಪಟ್ಟಿ ಇನ್ನು ಕೆಲವು 
ಮುಖ್ಯ ಸಮಸ್ಯೆಗಳನ್ನು ಕೂಟದಲ್ಲಿ ಚರ್ಚಿಸಬಹುದು. ಅವು ಹೀಗಿವೆ : 


ಮಳೆ, ಊರು (ಜಾತಿ) ಅತಿಥಿ ಸತ್ವಾರ್ಯ ವರದಕ್ಷಿಣೆ, ಪಾಠಶಾಲೆ, ಸರಕಾರ, 


ಕೆಲಸ್ಕ ಕೈಗಾರಿಕೆ (ಕಸಬು) ಸಂಘ. 


೧. 


೫) 


ಜಗಳ ; 

ನಮ್ಮಲ್ಲಿ ಯಾವ ರೀತಿಯ ಜಗಳಗಳು ತಲೆದೋರುತ್ತವೆ ? ಜಗಳಕ್ಕೆ ಕಾರಣ 
ಗಳು ಯಾವವು ? ಜಗಳದಿಂದಾಗುವ ಅನಿಷ್ಟಗಳೇನು? ಜಗಳವನ್ನು ತಪ್ಪಿಸ 
ಬಹುದೇ ? ಏನು ಮಾಡಬೇಕು ? (ಕೂಟ ರಚನೆ ಮತ್ತು ಯೋಗ್ಯ ಮುಖಂಡ 
ರಿಂದ ನ್ಯಾಯ ದೊರಕಿಸಿ ಕೊಡುವಂತೆ ಮಾಡುವುದು) 

ಕಾಡು: 

ಮಳೆಯ ಅಭಾವಕ್ಕೆ ಕಾರಣ-- ಕಾಡುಗಳ ನಾಶ; ಕಾಡುಗಳು ಹೇಗೆ ನಾಶ 
ವಾದವು ? “ರುಕ್ಷಾ ಕಡಿದು ಭಿಕ್ಷಾ ಬೇಡುವ ಪರಿಸ್ಥಿತಿ ಬಂದಿದೆ. ನಮಗೆ.” 
ಕಾಡು ಬೆಳೆಸಲು ಸರಕಾರದ ಯೋಜನೆಗಳು-- ಅವನ್ನು ಪುರಸ್ಕರಿಸಲಿಕ್ಕೆ 
ನಾವೇನು ಮಾಡಬೇಕು ? ನಾವೇ ಹೆಚ್ಚು ಹೆಚ್ಚಾಗಿ ಮರಗಳನ್ನು ಬೆಳಸ 
ಬಹುದೋ ? ಏನು ಮಾಡೋಣ ? 

ಕೂಲಿ; 

ಕರ್ನಾಟಕದ ಕಾನೂನಿನ ಪ್ರಕಾರ ಕನಿಷ್ಠ ಕೂಲಿ ಇದು ಸಿಗುತ್ತದೋ? 
ಕೆಲಸದ ಪ್ರಾಧಾನ್ಯ ಉತ್ಪನ್ನ ಕೆಲಸದಿಂದ; ಹೆಚ್ಚುವರಿ ಬೆಲೆ ಕೆಲಸದಿಂದ ; 
ಕೆಲಸವಿಲ್ಲದೇ ಉತ್ಪನ್ನವಿಲ್ಲ-- ಆದರೆ ಪ್ರಚಲಿತ ಸಿತಿ: ಬಂಡವಾಳ ಹಾಕಿದ 
ವರಿಗೆ, ಭೂಮಿ ಅಧಿಕ ಇದ್ದವರಿಗೆ ಉತ್ಪನ್ನದ ಸಿಂಹಪಾಲು. ಫಲದ (ಉತ್ಪ 
ನ್ನದ) ಯೋಗ್ಯವಾದ ಪಾಲು ಕೆಲಸದಾಳುಗಳಿಗೆ ಬರಲು ಏನು ಮಾಡಲು 
ಸಾಧ್ಯ ?  ಕೆಲಸದಾಳುಗಳ ಸಂಘಟನೆ-. ಮೊದಲು ಊರಿನವರ ನಂತರ 
ಅಕ್ಕ ಪಕ್ಕದ ಊರಗಳು 

ಭೂಮಿ : 

ಯಾರ್ಯಾರಿಗೆ ಎಸ್ಟೆಷ್ಟು ಭೂಮಿ ಇಜಿ? ಭೂಮಿಯ ನಿಜವಾದ. ಒಡೆತನ 
ಯಾರದ್ದು ? - . ಜೀಶದ ಸಂಪನ್ಮೂಲಗಳ ಬಳಕೆ, ಭೂಸುಧಾರಣೆಗಳ ಮುಖ್ಯ 
ನೀತಿ ಕರ್ನಾಟಕದಲ್ಲಿ ಜ್ಯಾರಿಗೊಂಡಿರುವ ರೀತಿ, ನಮ್ಮ ಪ್ರದೇಶದಲ್ಲಿ ಆಗುವ 


ಅನ್ಯಾಯಗಳು ಅವನ್ನು ಯಾವ ರೀತಿ ತಡೆಹಿಡಿಯಬಹುದು ? 
ಜೀತ: 


ಜೀತದಾಳುಗಳ ಕೆಲಸದ ಪರಿಸ್ಥಿತಿ, ಜೀತಕ್ಕೆ ಹಿರಿಯರು ಏಕೆ ಮಕ ಳನ್ನು ಕಳುಹಿ 
ತ 9 ಕ್ಸ್‌ ಕ ಫಿ ಕ i 
ಸುತ್ತಾರೆ?(ಹಣದ ಅವಕ 


ಕತೆ )ಸರಿಹಾರವೇನು?-(ಉಳಿತಾಯಮಾಡುವುದು). 


| 
¥ 
| 
; 
| 


ಅರಿವಿನ ಜಾಗೃತಿ ಪದ್ಧತಿಯ ಅನ್ವಯ ೧೭ 


&) 


೬) 


ಔ) 


೫ 


೧೦) 


ಸಾಲ: 


ಸಾಲ ಮಾಡಬೇಕಾದ ಸಾಮಾನ್ಯ ಸಂದರ್ಭಗಳು--ಯಾವ ಕಾರಣ 
ಗಳಿಗೆ ಸಾಲದ ಮೊರೆ ಹೋಗುತ್ತಾರೆ? ಸಾಲ ಮರುಪಾವತಿ ಮಾಡಲಿರುವ 
ನಿಯಮಗಳು- -ಬಡ್ಡಿಯ ದರ, ಅವಧಿ. 

ಸಾಲ ಸಕಾಲದಲ್ಲಿ ಮರು.ಪಾವತಿ ಮಾಡದಿದ್ದರೆ ಆಗುವ ಅನಿಷ್ಠ ಗಳು ಯಾವವು? 
ಸಾಲ ತಪ್ಪಿಸಲು ಏನು ಮಾಡೋಣ ? (ಕುಟುಂಬದ ಉಳಿತಾಯ ಮಾತ 
ಸಾಲದು, ಸಮುದಾಯ ಉಳಿತಾಯದ ಅವಶ್ಯಕತೆ (ಎಲ್ಲರ ನಿಧಿಯನ್ನು ಹೇಗೆ 
ಕೂಡಿಸೋಣ ? ) 

ಚಟ : 

ಪ್ರಮುಖ ಚಟಗಳು- -ಏಕೆ ಅವುಗಳ ಅಭ್ಯಾಸ? 

ದುಶ್ಚಟಗಳಿಂದ ಆಗುವ ಪರಿಣಾಮಗಳೇನು? 

ಹೇಗೆ ಅವನ್ನು ಕ್ಳೈ ಬಿಡಬಹುದು ? 

ಮಹಿಳೆ : 

ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಮಹಿಳೆಗೆ ಸಮಾಜ ಕೊಡುವ 
ಸ್ಥಾನ. ಮಹಿಳೆಯ ಕೊಡುಗೆಗೂ ಅವಳಿಗೆ ಸಿಗುವ ಪುರಸ್ಥಾರಕ್ಕೂ ಇರುವ 
ಅಂತರ ಬೇಕಿ ಬೇರೆ ನಿದರ್ಶನಗಳು- ಕೆಲಸದಲ್ಲಿ ಗಂಡಿಗಿಂತ ಅವಳಿಗೆ ಕಡಿಮೆ 
ಕೂಲಿ; ಸಮಾಜ ನಿರ್ವಹಿಸುವಲ್ಲಿ ಅವಳಿಗೆ ಹಕ್ಕಿಲ್ಲ....... 

ವ ಪರಿಸ್ಥಿತಿಯನ್ನು ಬದಲಾಯಿಸಬಹುದೋ ? ಏನು ಮಾಡಬಹುದು ? 
ಆಹಾರ ; 

ಆಹಾರ ಏಕೆ ತೆಗೆದುಕೊಳ್ಳಬೇಕು ? ಪೌಷ್ಠಿಕ ಆಹಾರದ ಅಭಾವ -- 
ಅದರಿಂದ ಆಗುವ ಪರಿಣಾಮಗಳು : ಹಸಿವು, ರೋಗ, ಬಾಲ್ಯಮರಣ.... 
ಆಹಾರದಲ್ಲಿ ಪೌಷ್ಠಿಕಾಂಶವನ್ನು ನಮ್ಮ ಪರಿಸರದಿಂದಲೇ ಬರುವಂತೆ ನೋಡಿ 
ಕೊಳ್ಳಬಹುದೋ ? ಇದರ ಬಗ್ಗೆ ಮಾಹಿತಿ ಇದ್ದವರ ಸಲಹೆ ಪಡೆಯೋಣವೇ 
ಯಾರನ್ನು ಕರೆಯಲೀ ? ನಾವೇನು ಮಾಡೋಣ ? 

ಹರಿಕಥೆ : 

ಹರಿಕಥೆಗಳನ್ನು  ಏತಕ್ಕೋಸ್ಕರ ಏರ್ಪಡಿಸುತ್ತಾರೆ? ಹಳ್ಳಿ ಜನರ ಇತರ 
ಮನೋರಂಜನೆಯ ಸಾಧನಗಳಾವುವು ? 

ಹಳ್ಳಿಯ ಸಂಸ್ಕೃತಿ ಹಳ್ಳಿಯ ಸಂಸ್ಕೃತಿಗೆ ತಿರಸ್ಟಾರ; ಸುಶಿಕ್ಷಿತರ ಪಟ್ಟಣದ 
ಸಂಸ್ಕೃತಿಗೆ ಪುರಸ್ಕಾರ, ಹಳ್ಳಿಯ ಸಂಸ್ಕೃತಿಯನ್ನು ಕಾಪಾಡಲು ವೃದ್ಧಿಸಲು 
ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ? 


೧೮ 


೧೧) 


೧೨) 


೧೩ 


ರ್‌ 


೧೪) 


೧೫) 


ಕರ್ನಾಟಕ ಭಾರತಿ 


ದೇವಸ್ಥಾನ : 

ಜೀವರು, ಪೂಜೆ, ಹಬ್ಬ, ಜಾತ್ರೆ, ಹರಕೆಗಳು, ಆಚಾರಗಳು. ದೇವರಲ್ಲಿ ನಂಬಿಕೆ 
__ಅದರ ನಿಜ ಅರ್ಥ. ಜೀವರಿಗೆ ಪ್ರತ್ಯೇಕವಾಗಿ ಮಾಡುವ ಪೂಜೆ, ಹರಕೆ, 
ಜಾತ್ರೆಗಳ ಸಂದರ್ಭಗಳು : ಕಾಯಿಲೈ, ಮಳೆಯ ಅಭಾವ, ಬೇರೆ ಬೇರೆ 
ಬೇಡಿಕೆಗಳು... 

“ ದೀವರು ಕೊಟ್ಟ ಜೋಳಿಗೆಯನ್ನು ಗೂಟಕ್ಕೆ ತಗಲಿ ಹಾಕಿದರೆ ಹೊಟ್ಟೆ 
ತುಂಬುತ್ತೋ? ಮಂತ್ರಿಸಿದರೆ ಮಾವಿನಕಾಯಿ ಉದುರುವುವೇ?.... 

ದೇವರಲ್ಲಿ ನಂಬಿಕೆ ಮಾನವನು ಬುದ್ಧಿ ಉಪಯೋಗಿಸಿ ಕೆಲಸ ಸಾಧನೆ ಮಾಡುವ 
ಅವಶ್ಯಕತೆ. 

ಪ್ರಯಾಣ 

ಜನಸಾಮಾನ್ಯರಿಗೆ ಸಾರಿಗೆಯ ಕೊರತೆ--ಶ್ರಿೀಮಂತರ  ಆಧೀನದಲ್ಲಿರುವ 
ಸಾರಿಗೆಯ ಸಾಧನಗಳು. 

ಸಾರಿಗೆ ಅವಶ್ಯಕತೆ ಈಡೇರಿಸಲು ಏನು ಮಾಡಲು ಸಾಧ್ಯ ? ಎಲ್ಲರಿಗೂ ಉಪ 
ಯೋಗವಾಗುವಂತಹ ಸಾರಿಗೆ ಮಾಧ್ಯಮ ತೆರಲು ಏನು ಮಾಡಲು ಸಾಧ್ಯ. 
ಮೂಡನಂಬಿಕೆ : 

ಮೂಢನಂಬಿಕೆ, ಒಣ ಆಚಾರ, ಮಾಟ ಮಂತ್ರಗಳ ಸಮೃದ್ಧಿ. ನಂಬಿಕೆ 
ಮೂಡನಂಬಿಕೆ ಆಗುವುದು ಯಾವಾಗ ? 

ತನ್ನ ಬುದ್ಧಿ ಬಿಟ್ಟು ದೇವರನ್ನೇ ಅವಲಂಬಿಸಿದಾಗ ಮಾನವ ತನ್ನ ಮಾನವತ್ವ 
ಬಿಡುತ್ತಾನೆ; ತನ್ನ ಜವಾಬ್ದಾರಿಯಿಂದ ವಿಮುಕ್ತನಾಗುತ್ತಾನೆ. ಇಂತಹ 
ಮೂಢನಂಬಿಕೆಗಳನ್ನು ಬಿಡಲು ಏನು ಮಾಡಬೇಕು ? 

ಜ್ಞಾನ $ 

ಒಂದು ವಸ್ತು ವಿಷಯದ ಬಗ್ಗೆ ನಿಜನಾದ ಪರಿಚಯ. ಹಳ್ಳಿಯ ಜ್ಞಾನದ 
ಸಂಗತಿಗಳು ಅವನ್ನು ಹೇಗೆ ಕಾಪಾಡಬಹುದು ? ನಮ್ಮ ಹಾಗೂ ನಮ್ಮ 
ಪರಿಸರದ ಬಗ್ಗೆ ಹೆಚ್ಚು ಹೆಚ್ಚಿನ ಜ್ಞಾನವನ್ನು ಯಾವ ರೀತಿಯಿಂದ ತಿಳಿದು 
ಕೊಳ್ಳಬಹುದು ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಕಾರ್ಯ 
ಗಳೇನು ? 

ಔಷಧಿ: 

ಆರೋಗ್ಯ ಕೆಟ್ಟಾಗ ಏನು ಮಾಡಲು ಸಾಧ್ಯ 7 

ಚಿಕ್ಕಮಕ್ಕಳನ್ನು ರೋಗದಿಂದ ಕಾಪಾಡಲು ಏನು ಮಾಡಬೇಕು ? 

ಪಾಶ್ಚಾತ್ಯ ಮದ್ದಿಗೂ ನಾಟಿ ಔಷಧಿಗೂ ಇರುವ ಅಂತರವೇನು ೪ ನಮ್ಮಲ್ಲಿ 


ಅರಿನಿನ ಜಾಗೃತಿ ಪದ್ಧತಿಯ ಅನ್ವಯ | ೧೯ 


೧೬) 


| ೧೭) 


ಗಿಡಮೂಲಿಕೆಗಳ ಮದ್ದನ್ನು ಬಳಸುತ್ತಾರೋ ? ಅವನ್ನು ಇನ್ನೂ ಹೇಗೆ 
ವೃದ್ಧಿ ಪಡಿಸಬಹುದು ? 

ಶುಚಿತ್ವ : 

ಆರೋಗ್ಯ ಕೆಡಲು ಮುಖ್ಯ ಕಾರಣ ಏನು ?- ದೇಹವನ್ನು ಬಳಸುವ ವಸ್ತು 
ಗಳನ್ನು, ಮನೆಯನ್ನು, ಊರನ್ನು ಶುಚಿಯಾಗಿ ಇಡದಿರುವುದು. ದೇಹವನ್ನು 
ಶುಚಿಯಾಗಿ ಇಡಲು ಏನು ಮಾಡಬೇಕು? (ಜಳಕ; ಬಟ್ಟೆ, ಪಾತ್ರೆಗಳನ್ನು 
ತೊಳೆಯುವುದು) ಮನೆಯನ್ನು ಶುಚಿಯಾಗಲು ಏನು ಮಾಡಬೇಕು ?. - 
ಗುಡಿಸುವುದು; ಬೆಳಕು ಹಾಯಿಸುವುದು; ಗಾಳಿ ಬೀಸುವಂತೆ ಮಾಡುವುದು...) 
ಊರನ್ನು ಶುಚಿಯಾಗಿಡಲು ಏನು ಮಾಡಬೇಕು ?- - 

(ನೀರು ನಿಂತು ಕೊಳಚೆ ಗುಂಡಿಯಾಗದಂತೆ ನೀರು ಹರಿಯಲು ಚರಂಡಿಯ 
ನಿರ್ಮಾಣ, ಮಲವಿಸರ್ಜನೆಗೆ ಪ್ರತ್ಯೇಕ ಸ್ಥಳವನ್ನಿಡುವದು...... ) 

ಐಶ್ವರ್ಯ 

ಐಶ್ವರ್ಯ; ಶ್ರೀಮಂತ-ಬಡವ; ಶ್ರೀಮಂತ ರಾಷ್ಟ್ರ-ಬಡ ರಾಷ್ಟ್ರಗಳ ಸಂಬಂಧ, 
ಭೇದ ಭೇದದ ಮೂಲ ಏನು? ಈ ಪರಿಸ್ಥಿತಿಯನ್ನು ಬದಲಾಯಿಸಬಹುದೋ ? 
ಹಳ್ಳಿಯ ಜೀವನಕ್ಕೆ ಸಂಬಂಧಪಟ್ಟಿ ಆದರೆ ಸಾಕ್ಷರತೆಗೆ ಮುಖ್ಯವಲ್ಲದ 
ಇನ್ನೂ ಕೆಲವು ನಿಷಯಗಳು ಈ *ೆಳೆಗಿನಂತಿವೆ :- 


೧) ಮಳೆ ; 


೨) 


ಬೇಸಾಯಕ್ಕೆ ಮಳೆಯ ಅವಶ್ಯಕತೆ. 

ರೈತರು ನಿಸರ್ಗದ ಮೇಲೆ ಎಷ್ಟು ಹೊಂದಿಕೊಂಡಿದ್ದಾರೆ ? 

ಇದನ್ನು ಬದಲಾಯಿಸಬಹುದೋ ? ಹೇಗೆ ಯಾವ ಕ್ರಮಗಳನ್ನು ಕೈಗೊಳ್ಳ 
ಬೇಕು ? 

ಊರು (ಜಾತಿ) : 

ಹಲವಾರು ಜಾತಿಗಳು ಕೂಡಿ ಇರುವ ಊರಿನ ವ್ಯವಸ್ಥೆ ಹೇಗಿದೆ ? 
“ಹೊರಗಿನವರ” ಪ್ರಕಾರ---ಊರಿನ ಹೆಸರು ಎಲ್ಲಾ ಜಾತಿಗಳಿಗೂ ಅನ್ವಯಿಸು 
ತ್ತದೆ. “ಒಳಗಿನವರ? ಪ್ರಕಾರ ಊರು ಎಂದರೆ ಶ್ರೀಮಂತರು, ಸವರ್ಣೀ 
ಯರ ಮನೆಗಳಿರುವ ಭಾಗ : 

ಹರಿಜನರು, ಕೇಳು ಜಾತಿಯವರು ವಾಸಿಸುವ ಸ್ಥಳ ಕೇರಿ ಹಟ್ಟ. 

ಏಕೆ ಈ ಭೇದ? ಈ ಜಾತಿ ವ್ಯವಸ್ಥೆ ಹ 

ಅಸ್ಪ ಎಶ್ರಕೆಯ ನಿಡುಗು- ಆಗುವ ಅವಾಂತರಗಳು....... 

ಜಾತ್ಯಂತರ ತೋರಿಸಿ ಕೊಡುವ ಇತರ ನಿದರ್ಶನಗಳು-ಕಸುಬು, ಆಚಾರ... 
ಈ ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸಬಹುದು ?....... 


A ಕರ್ನಾಟಕ ಭಾರತಿ 

೩) ಅತಿಥಿ ಸತ್ಕಾರ : 
ಅತಿಥಿಗಳನ್ನು ಆಗಂತುಕರನ್ನು ಏಕೆ ಸತ್ಯರಿಸುತ್ತೇವೆ 9) 
ಗೃಹಸ್ಥ ಧರ್ಮ--ಭಾರತೀಯ ಸಂಸ್ಕೃತಿಯ ಮುಖ್ಯ ಅಂಗ. ಇದರೆ ಅರ್ಥ 
ಬಳಲಿ ಬಂದವರಿಗೆ ಕರುಣೆ. ತಾತ್ಕಾಲಿಕವಾಗಿ ದಿಕ್ಕಿಲ್ಲದವರಿಗೆ ಆಶ್ರಯ, ಕರುಣೆ 
ಕೇವಲ ಆಕಸ್ಮಿಕನಾಗಿ ಒಮ್ಮೊಮ್ಮೆ ನಮ್ಮ ಕಡೆ ಬಂದವರಿಗೋ ನ ನಿಜ 
ವಾಗಿ ನರಳುವರರಿಗೆ : 
ನಮ್ಮಲ್ಲಿ ವಿಧವಿಧದ ಕಾರಣಗಳಿಂದ ನರಳುವವರಾರು ? ಗತಿ ಇಲ್ಲದನರಾರು ? 
ಅವರಿಗೆ ನಾವೇನು ಮಾಡಬಹುದು ? 

೪) ವರದಕ್ಷಿಣೆ : 
ವರದಕ್ಷಿಣೆಯ ನಿಡುಗು--ನಿದರ್ಶನಗಳು. ಆಗುವ ಅನೌಚಿತ್ಯಗಳು, ಈ ಪರಿ 
ಸ್ಥಿತಿಯನ್ನು ಬದಲಿಸಲು ಏನು ಮಾಡಬೇಕು ? 

೫) ಪಾಠಶಾಲೆ: 
ಶಾಲೆ, ಇಸ್ಕೂಲುಗಳಿಂದ ಆಗುವ ಪ್ರಯೋಜನ ಏನು? ಜ್ಞಾ ಶ್ಲ ನಾಭಿವೃದ್ಧಿ 
ಮಕ್ಕಳನ್ನು ಪಾಠಶಾಲೆಗೆ ಕಳುಹಿಸುವ ಅಭ್ಯಾಸ? 

೬) ಸರಕಾರ : 
ಅಧಿಕಾರ ಯಾರ ಕೈಯಲ್ಲಿದೆ ಜನರಿಗೆ ಅಧಿಕಾರದಲ್ಲಿ ಪಾಲಿದೆಯೋ ? 
ಯೋಗ್ಯ ವಿಧಾನ ಸಭಾ ಹ ಸಂಸತ್‌ ಸದಸ್ಯರನ್ನು ಆಯ್ಕೆ ಮಾಡುತ್ತೇವೋ 
ಅಂತಹ ಚುನಾಯಿತ ಸದಸ್ಯರು ಜನರ ಬಗ್ಗೆ ದುಡಿಯುತ್ತಾರೋ ? ಅವರು 
ಷೆ ಜವಾಬಾ ಜತ ಓಡಿಸುವುತೆ ಜತ ಏನು ಮಾಟ ಳ ಯೋಗ್ಯ 

ದಸ್ಯರನ್ನು ಚುನಾಯಿಸಲು ನಾವು ಏನನ್ನು ಮಾಡಬೇಕು ? 

೭) aE, 
ಕ್ಳೈ ಕೆಲಸಕ್ಕೂ ಬುದ್ಧಿ ಕೆಲಸಕ್ಕೂ ಸಿಗುವ ಮನ್ನಣೆಗಳು. 
ಏಕೆ ಈ ವ್ಯತ್ಯಾಸ ? ಕೆಲಸ ಮಾಡುವುದು ಪ್ರತಿ ಮನುಷ್ಯನ ಕರ್ತವ್ಯ 
ಅಗತ್ಯ ಅವಶ್ಯಕತೆಗಳು ಮಾನವರಾಗಿ ಎಲ್ಲರಿಗೂ ಸಮಾನ. 

೮) ಕೈಗಾರಿಕೆ. -ಕಸಬು ; 
ದೊಡ್ಡ ಕಾರ್ಪಾನೆಗಳು- ಪಟ್ಟಣದಲ್ಲಿ -ಉದಾಹರಣೆಗಳು, 
ಸಣ್ಣ ಕೈಗಾರಿಕೆಗಳು... -ನಿದರ್ಶನಗಳು. 
ನಮ್ಮ ಆದಾಯವನ್ನು ಹೆಚ್ಚಿಸುವ ದಾರಿಗಳು ; ನಾವೇನಾದರೂ 
ಕೈಗಾರಿಕೆ, ಗೃಹ ಕೈಗಾರಿಕೆ, ಉಪಕಸುಬುಗಳನ್ನು ನಡೆಸಬಹುಜೋ ೪ 

೯) ಕೂಟ (ಸಂಘ) : 

ಜನರೆಲ್ಲಾ ಕೂಡಿ ಕೆಲಸ ಮಾಡುವ ಕೂಡಿ ಬಾಳುವ ಟಚತ್ಯ, 


ಸಣ 


ಅರಿನಿನ ಜಾಗೃತಿ ಪದ್ಧತಿಯ ಅನ್ವಯ ೨೧ 


ಯಾವ ಯಾವ ಸಂದರ್ಭಗಳಲ್ಲಿ ಕೂಡಿಕೊಳ್ಳಬಹುದು ? 

ಅರ್ಥಪೂರ್ಣ ಕೂಟ (ಸಂಘ) ವನ್ನು ನಿರ್ಮಿಸಬಹುದೋ ? 

ನಿಯಮಗಳೇನು ? ಜವಾಬ್ದಾರಿಗಳಾವುವು ? 
ಅಕ್ಷರ ಜ್ಞಾನದ ನಿನಿಧ ಹಂತಗಳು : 

೧) ಮೊದಲ ಸೂತ್ರದಲ್ಲಿರುವ ಜನಕ ಶಬ್ದವನ್ನು ತೋರಿಸಿ ಓದಿಸುವುದು, 
ಉದಾ ೬ ಜಗಳ. 

೨) ಸೂತ್ರವಿಲ್ಲದೇ ಬರೀ ಶಬ್ದವನ್ನು ಬರೆದು ತೋರಿಸಿ ಓದಿಸುವುದು. ಚರ್ಚಾ 
ಕೂಟಿದ ಸಮಯದಲ್ಲೀ ಪ್ರೇರಕನು ಕಪ್ಪು ಹಲಗೆಯ ಮೇಲೆ ಶಬ್ದವನ್ನು ಹೊಸ 
ದಾಗಿ ಬರೆಯುವುದರ ಬದಲು, ಮೊದಲೇ ಒಂದು ಹಾಳೆಯಲ್ಲಿ ಶಬ್ದವನ್ನು ಬರೆದು ಆ 
ಹಾಳೆಯನ್ನು ತೋರಿಸಬಹುದು. ಇದೇ ಕ್ರಮವನ್ನು ಮುಂದಿನ ಹಂತಗಳಲ್ಲೂ ಹೊಸ 
ಜ್ಞಾನದ ಅರಿವು ಬರುವ ಸಂದರ್ಭಗಳಲ್ಲಿ ಬಳಸಬಹುದು, 

೩) ಶಬ್ದದ ಅಕ್ಬರ (ಉಚ್ಛಾರಣಾ ಘಟಕ) ಗಳನ್ನು ಬಿಡಿಬಿಡಿಯಾಗಿ 
ಬರೆದು ಓದಿಸುವುದು. ಉದಾ: ಜ ಗ ೪. 

೪) ಮೊದಲನೇ ಅಕ್ಷರವನ್ನು ಬರೆದು ಓದಿಸುವುದು ಮತ್ತು ಅದನ್ನು 
ವಯಸ್ಕರು ಬರೆಯುವಂತೆ ನೋಡಿಕೊಳ್ಳುವುದು. ಉದಾ: ಜ 

೫) ಆ ಅಕ್ಷರದ ಎಲ್ಲಾ ಕಾಗುಣಿತಗಳನ್ನು ಒಂದರ ಕೆಳಗೆ ಒಂದರಂತೆ 
ಬರೆದು ಸ್ವಲ್ಪಕಾಲ ವಯಸ್ಕರು ಅದನ್ನು ಗಮನಿಸಲಿಕ್ಕೆ ಹೇಳುವುದು. 


ಉದಾ : 


ls 


ಕರ್ನಾಟಕ ಭಾರತಿ 


ಈ ಕಾಗುಣಿತಗಳ ಪಟ ಯಿಂದ ವಯಸ್ಕರು ಕೇವಲ ಜ “ಅಕ್ಷರ' ವನ್ನು ಗುರುತಿಸು 
ತ್ತಾರೆ. ಉಳಿದ ಅಕ್ಷರಗಳನ್ನು ವಯಸ್ಕಕೇ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ 
ತಿಳಿಯುವಂತೆ ಪ್ರೇರಕ ಮಾಡಬೇಕಾದುದೇನು ? 

ಓದಲಿಕ್ಟೂ ಬರೆಯಲಿಕ್ಕೂ ಕಲಿಯುವುದು ಒಂದು ಜ್ಞಾನಾರ್ಜನೆಯ ಕೃತಿ, 
ಬಾಯಿಪಾಠದಿಂದ ಅಥವಾ ನೆನಪಿನಿಂದ ಮಾಡುವ ಕೆಲಸವಲ್ಲ ಎಂದು ಮನಗಂಡಿದ್ದ 
ಪ್ರೇರಕನು, ಹೊಸ ಜ್ಞಾನವನ್ನು ಒಂದು ಸಮಸ್ಯೆಯ ರೂಪದಲ್ಲಿ ವಯಸ್ಮರ ಮುಂದಿ 
ಡುತ್ತಾನೆ. ಹೊಸ ವಿಷಯದ ಜ್ಞಾನವು ಸಮಸ್ಯೆಯನ್ನು ಪರಿಹಾರ ಮಾಡುವುದರ 
ಮೂಲಕ ಬರುವುದರಿಂದ ಅದು ಕೇವಲ ಪ್ರೇರಕರಿಂದ ಪಡೆದ ಕೊಡುಗೆ ಎಂದು 
ವಯಸ್ಸುರಿಗೆ ಅನಿಸುವುದಿಲ್ಲ. ಬದಲಾಗಿ ತಾವೇ ಕ್ರಿಯಾತ್ಮಕವಾಗಿ ಗಳಿಸಿದ ಸೊತ್ತು 
ಎಂದು ಲೆಕ್ಕಿಸುತ್ತಾರೆ. ಹೊಸ ಜ್ಞಾ ನವು ಸಮಸ್ಯಾತ್ಮಕವಾಗಿ ಮೂಡಿಬರಲು ಪ್ರೇರಕನ್ನು 
ಎರಡು ಪ್ರಶ್ನೆಗಳನ್ನು ಕೇಳುತ್ತಾನೆ. ಪ್ರತಿ ಪ್ರಶ್ನೆಗೆ ವಯಸ್ಸಕೀ ಉತ್ತರ ಕಂಡು 
ಹಿಡಿಯುವಲ್ಲಿ ಸ್ವಲ್ಪ ಸಮಯ ಹಿಡಿಯಬಹುದು. ಅಂತಹ ಮೌನನಿಷಗಳ ಜಡತೆ 
ಯನ್ನು ತಾಳಲಾರದೇ ಪ್ರೇರಕನು ತಾನೇ ಉತ್ತರ ಕೊಡುವ ಪ್ರವೃತ್ತಿಗೆ ಇಳಿಯುವ 
ಸಂಭವವಿದೆ. ಆದರೆ ಆ ಮಾನವು ರಚನಾತ್ಮಕ ಕೃತಿಯ ಅತ್ಯವಶ್ಯಕ ಅಂಗ ಎಂದು 
ಅರಿತಿದ್ದ ಪ್ರೇರಕನು ವಯಸ್ಮರೇ ನಿಜೋತ್ತರವನ್ನು ಕಂಡುಹಿಡಿಯುವಲ್ಲಿ ಸಹಾಯಕ 
ನಾಗುವನು. 

ಪ್ರೇರಕನು ಕೇಳುವ ಪ್ರಶ್ನೆಗಳು ಈ ರೀತಿ ಇವೆ. “ಈ ಎಲ್ಲಾ ಅಕ್ಷರಗಳಲ್ಲಿ ಒಂದೇ 
ರೀತಿಯಾಗಿರುವ ಅಂಶ ಮತ್ತು ಬೇಕೆ ಬೇಕೆ ರೀತಿಯಲ್ಲಿರುವ ಅಂಶ ಏನಾದರೂ ಇದೆಯೇ 
ಅವು ಯಾವುವು ?” ಕೆಲವು ಸಂಶಯಪೂರ್ವಕ ಮೌನಕ್ಷಣಗಳ ನಂತರ ಒಬ್ಬ 
ವಯಸ್ವ ಈ ರೀತಿ ಹೇಳಬಹುದು. "ಎಲ್ಲವೂ ಒಂದೇ ರೀತಿ ಸುರು ಆಗುತ್ತವೆ. ಅದರೆ 
ಬೇರೆ ಬೇಕೆ ರೀತಿಗಳಲ್ಲಿ ಅವು ಅಂತ್ಯಗೊಳ್ಳುತ್ತವೆ. ಔ 


ಈ ಜ್ಞಾನದ ಅರಿವು ಎಲ್ಲರಲ್ಲೂ ಮೂಡಿದ ಮೇಲೆ ಪ್ರೇರಕ ಇನ್ನೊಂದು ಪ್ರಕ್ಷ್ನೆ 
ಯನ್ನು ಕೇಳುತ್ತಾನೆ; “ಎಲ್ಲವೂ ಒಂಜೇ ರೀತಿ ಸುರು ಅನಿ ಬೇಕೆ ಬೇಕೆ ರೀತಿಗಳಲ್ಲಿ 
ಅಂತ್ಯವಾದಕ್ಕೆ ಅವೆಲ್ಲವನ್ನು "ಜ' ಎಂದೇ ಕಕೆಯಬಹುಜೋ* ಸ್ನಲ್ಪಕಾಲದ ನಂತರ 
ವಯಸ್ಕರು “ಇಲ್ಲ” ಎಂದು ಉತ್ತರಿಸುವರು. 


ಈ ಹಂತದಲ್ಲಿ ಪ್ರೇರಕ ಹೊಸ ಜ್ಞಾನದ ಪರಿಚಯವನ್ನು ವಯಸುರಿಗೆ 
ಬ KR ಳೆ 
ಮಾಡಿಕೊಡುತ್ತಾನೆ. ಎಲ್ಲಾ ಕಾಗುಣಿತಾಕ್ಷರಗಳ ಬೇರ ಬೇಕಿ ಉಚ್ಛಾರ ಹಾಗೂ 
ಅವನ್ನು ಬಕೆಯುವ ರೀತಿಯನ್ನು ತೋರಿಸಿಕೊಡುತ್ತಾ ನೆ. ಸಮಸ್ಯೆಯ ರೂಪದಲ್ಲಿ 
ಹೊಸ ಜ್ಞಾನವು ಬಂದಿರುವುದರಿಂದ ಅದು ಕೇವಲ ದಾನ ಎನಿಸುವುದಿಲ್ಲ. 
೬) ಇದೇ ಪ್ರಕಾರ ಶಬ್ದದ ಉಳಿದ ಅಕ್ಷರಗಳ ಪರಿಚಯವಾಗುವುದು. 
ಉದಾ : ಗ್ಯ ಳ, ಮತ್ತು ಅವುಗಳ ಕಾಗುಣಿತಗಳು : 


4 
ತ 


ಅರಿನಿನ ಜಾಗೃತಿ ಸದೃತಿಯ ಅನ್ವಯ PR 


೭) ಎಲ್ಲಾ ಅಕ್ಬರಗಳ ಸರಿಚಯನಾದ ಮೇಲೆ ಕಲಿತ ಆಕರಗಳ ಕಾಗುಣಿತ 
ಗಳನ್ನು ಅಡ್ಡಕ್ಕೆ ಅಂದರೆ ಒಂದೆರೆ ನಂತರ ಒಂದರಂತೆ, ಸಾಲಾಗಿ ಪ್ರೇರಕನು ಬರೆ 
ಯುವನು. 
ಉದಾ: ಜಜಾಜೆಜೀಜುಜೂಜೃಜೆಜೇ ಡೈ ಜೊಜೋಜೌಜಂಜಃ 

ಗಗಾಗಿ ಗೀಗುಗೂ ಗೃ ಗೆಗೇಗೈ ಗೊಗೋ ಗೌಗಂಗಳಃ 

ಳಳಾಳಿಳೀಳುಳೊೂೊ ಳ್ಳ ಳೆಳೇಳೈ ಳೊಳೋ ಳೌಳಂ ಳಃ 
ಎಲ್ಲಾ ಸಾಲುಗಳನ್ನು ಪ್ರೆರಕನು ಮೊದಲು ಅಡ್ಡಕ್ಕೆ ಓದಿಸುತ್ತಾನೆ. ನಂತರ ನೇರಕ್ಕೆ, 
ಅಂದರೆ ಒಂದರ ಕೆಳಗೆ ಒಂದು, ಇರುವ ಅಕ್ರರಗಳನ್ನು ಒಂದು ಸಾಲು ಎಂಬ ಲೆಕ್ಕ 
ದಲ್ಲಿ ಪ್ರೇರಕನು ಓದಿಸುವನು. ಮೊದಲ ನೇರ ಸಾಲನ್ನು ಓದಿಸಿದ ನಂತರ ಪ್ರೇರಕ 
ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುತ್ತಾನೆ. ಈ ಅಕ್ಷರಗಳಲ್ಲಿ ಒಂದೇ ರೀತಿಯಾಗಿರುವ 
ಮತ್ತು ಬೇಕೆ ಬೇರೆ ರೀತಿಯಾಗಿರುವ ಅಂಶಗಳಿವೆಯೇ ? ಅವು ಯಾವುವು? 
"ಸ್ವಲ್ಪ ಸಮಯದ ಮೌನದ ನಂತರ ವಯಸ್ಕರು ಈ ರೀತಿ ಉತ್ತರಿಸುವರು; “ಎಲ್ಲಾ 


ಅಕ್ಷರಗಳು ಬೇರೆ ಬೇರೆ ರೀತಿಯಲ್ಲಿ ಸುರು ಆಗುತ್ತವೆ. ಆದರೆ ಅನೆಲ್ಲಾ ಒಂದೀ ರೀತಿ 


ಅಂತ್ಯವಾಗುತ್ತವೆ.” 

ನಂತರ ಪ್ರೇರಕನು ಈ ರೀತಿ ಕೇಳುವನು. ""ಒಂದೇ ರೀತಿಯಲ್ಲಿ ಅಂತ್ಯವಾಗುವ 
ಅಂಶವು ಮತ್ತು ಅದರ ಉಚ್ಛಾರವು ಬೇರೆ ಬೇರೆ ರೀತಿಯಲ್ಲಿ ಸುರು ಆಗುವ ಅಂಶ 
ಗಳು ಮತ್ತು ಅವುಗಳ ಉಚ್ಛಾರಗಳಿಗಿಂತ ಭಿನ್ನವಾಗಿದೆಯೇ ?'' ವಖಸ್ಕರು ಸ್ವಲ್ಪ 
ಸಂದೇಹದಿಂದಲೇ ಹೌದು ಎಂದು ಉತ್ತರಕೊಟ್ಟು ಅಂತ್ಯವಾಗುವ ಅಂಶದ ಉಚ್ಛಾರ 
ವನ್ನು ಕಂಡು ಹಿಡಿಯುವರು. ಈ ಹುತದಲ್ಲಿ ಪ್ರೇರಕನು ಇನ್ನೂ ಹೊಸ ಜ್ಞಾನದ 
ಅರಿವನ್ನು ವಯಸ್ಕರಲ್ಲಿ ಮೂಡಿಸುವನು. ಅಕ್ಷರದ ಕೊನೆಯಲ್ಲಿ ಬರುವ ಅಂಶ “ಅ' 
ಸ್ವರದ ಉಚ್ಛಾರ ತೋರಿಸುತ್ತದೆ. ಅದು ಬೇರೆ ಅಕ್ಷರದೊಡನೆ ಸೇರಿದಾಗ ಒಂದು 
ಕೊಂಬಿನಂತಿದ್ದು (7), ಸ್ವತಂತ್ರವಾಗಿ ಬಂದಾಗ "ಅ' ರೂಪದಲ್ಲಿ ಬರುತ್ತದೆ ಎಂದು 
ತೋರಿಸುತ್ತಾನೆ, ವಯಸ್ಕರು "ಅ' ಅಕ್ರರವನ್ನು ಓದಲೂ ಬರೆಯಲೂ ಕಲಿಯುವರು. 

೮) ಇದೇ ಪ್ರಕಾರ ಉಳಿದ ನೇರ ಸಾಲಗಳ ಮೂಲಕ ಎಲ್ಲಾ ಸ್ವರಗಳನ್ನು 
ಓದಲೂ ಬರೆಯಲೂ ಪ್ರೇರಕನು ತೋರಿಸುತ್ತಾನೆ. 

ಆಇಳಉಉಊಯವಎಐಏಐಒ ಓಓ ಅಂಅಃ 

೯) ಎಲ್ಲಾ ಸ್ವರಗಳ ಜ್ಞಾನ ಬಂದಮೇಲೆ ಪ್ರೇರಕನು ಒಂದರ ಕೆಳಗೆ ಒಂದ 
ರಂತೆ ಕ್ರಮವಾಗಿ "ಜ' ದ ಸಾಲನ್ನೂ "ಗ' ದ ಸಾಲನ್ನೂ “ಳ' ದ ಸಾಲನ್ನೂ ಸ್ವರ 
ಗಳ ಸಾಲನ್ನೂ ಬರೆಯುತ್ತಾನೆ. 
ಉದಾ : ಜಜಾಜಿಜೀಜುಜೂಜೃಜೆಜೇಜೈ ಜೊಜೋಜೌಜಂಜಃ 


ಗಗಾಗಿಗೀ ಗುಗೂಗ್ಯಗೆಗೇ ಗೈಗೊ ಗೋಗೌಗೂ ಗಃ 


೨೪ ಕರ್ನಾಟಕ ಭಾರತಿ 
ಳಳಾಳಿ ಳೀ ಳುಳೂಳ್ಳಳೆಳೇ ಳ್ಳ ಳೊಳೋಳೌಳಂ ಳಃ 
ಅಆಇಈ ಉಲಊಖುಎವಿಐಟಒ ಓ ಔಲಳಅಂಅಃ 

ಈ ಸಾಲುಗಳನ್ನು ಪ್ರೇರಕನು ಅಡ್ಡಕ್ಕೂ ನೇರಕ್ಕೂ, ಓದಿಸುತ್ತಾನೆ. ಹಾಗೆಯೇ 
ಯಾವ ಕ್ರಮವಿಲ್ಲದೇ ಅಕ್ಷರಗಳನ್ನು ಬಿಟ್ಟು ಅಕ್ಬರಗಳನ್ನು ಅವನು ಓದಿಸುತ್ತಾನೆ. ಈ 
ರೀತಿಯ ಪುನರಾವರ್ತನೆಯಿಂದ ಕಲಿತ ಅಕ್ಬರಗಳ ಜ್ಞಾನವು ವಯಸ್ಕರಿಗೆ ಇನ್ನೂ 
ಬೇರೂರಿ ನಿಲ್ಲುವುದು. ಈ ಕಾರ್ಯ ಮುಗಿದ ಮೇಲೆ ಪ್ರೇರಕನು ಇನ್ನೊಂದು ಪ್ರಶ್ನೆ 
ಯನ್ನು ಕೇಳುತ್ತಾನೆ, ನಾವು ಕಾಣುವ ಈ ಬೇರೆ ಬೇರೆ ಅಕ್ಬರಗಳಿಂದ ನಾವು 
ಏನನ್ನಾದರೂ ರಚಿಸಬಹುಜೋ ?* ಪುನಃ ಸ ಲ್ಪ ಕಾಲದ ವರೆಗೆ ವಯಸ್ವರು ಮೌನ 
ತಾಳಿಕೊಂಡಿರಬಹುದು. ಆದರೆ ನಿಧಾನವಾಗಿ ಶಬ್ದರಚನೆಯ ಗುಟ್ಟು ಬಯಲಾಗಿ 
ಬೇರೆ ಬೇಕಿ ಅಕ್ಬರಗಳ ಬೇಕೆ ಬೇರೆ ರೀತಿಯ ಜೋಡಣೆಯಿಂದ ತಮ್ಮ ಭಾಷೆಯಲ್ಲಿ 
ಉಪಯೋಗಿಸಲ್ಪ ಡುತ್ತಿರುವ ಹಲವಾರು ಶಬ್ದಗಳನ್ನು ಅವರು ಕಂಡು ಹಿಡಿಯುವರು. 
ಒಬ್ಬನು ಜಗಳ ಎಂದು ಕಂಡು ಹಿಡಿದರೆ ಮತ್ತೊಬ್ಬನು ಗಳ ಇನ್ನೊಬ್ಬನು ಗಜ ಹೀಗೆ 
ಹೇಳುತ್ತಾ ಮುಂದುವರಿಯಬಹುದು. ಕೂಡಲೇ ಎಲ್ಲರೂ ಶಬ್ದ ಜೋಡಣೆಯ ಆಟ 
ದಲ್ಲಿ ಮಗ್ನರಾಗಿ ಹೊಸ ವಿಷಯವನ್ನು ತಾವೇ ಕಂಡು ಹಿಡಿದವು; ಎಂಬ ಸಂತೋಷ 
ದಿಂದ ತಾನು ಮುಂದು ತಾನು ಮುಂದು ಎನ್ನುತ್ತಾ ಹಲವಾರು ಶಬ್ದಗಳ ರಾಶಿಯನ್ನೇ 
ಮಾಡುವರು, ಉದಾ: ಜಾಗ ಗಾಳ, ಆಗ, ಜಿಗಿ, ಆಳೆ........ ಹೀಗೆ ಸೂತ್ರದಲ್ಲಿ 
ಮೂಲಕಃ ಬಂದ ಶಬ್ದ ಜನಕ ಶಬ್ದವಾಗಿದ್ದು ಅದರಿಂದೆ ಹಲವಾರು ಜನ ಶಬ್ದಗಳನ್ನು 
ವಯಸ್ಕರು ಕಂಡು ಹಿಡಿಯುವರು. 


೧೦) ಇದೇ ರೀತಿ ಬೇರೆ ಬೇರೆ ಸಮಸ್ಯೆಗಳನ್ನು ತೋರಿಸುವ ಉಳಿದ ಜನಕ ಶಬ್ದ 
ಗಳನ್ನು ಕ್ರಮವಾಗಿ ಎತ್ತಿಕೊಂಡು ಮುಂದುವರಿಯಬೇಕಾಗುವುದು. 

ಎರಡನೇ ಜನಕ ಶಬ್ದದ ಅರಿವು ಆದ ಮೇಲೆ, ಎರಡೂ ಜನಕ ಶಬ್ದಗಳಲ್ಲಿ 
ಬರುವ ಅಕ್ಬರಗಳನ್ನು ಬೇಕಿ ಬೇಕೆ ರೀತಿಯಲ್ಲಿ ಕೂಡಿಸಿ ಹೊಸ ಹೊಸ ಶಬ್ದಗಳನ್ನು 
ವಯಸ್ಕರು ಕಂಡು ಹಿಡಿಯುವರು. ಇದೇ ರೀತಿ ಮೂರನೇ, ನಾಲ್ಕನೇ ಮತ್ತು 
ಐದನೇ ಜನಕ ಶಬ್ದಗಳ ವಿವೇಚನೆ ನಡೆಯುವುದು. 


೧೧) ಐದು ಅಥವಾ ಆರು ಜನಕ ಶಬ್ದಗಳನ್ನು ಕಲಿತ ಮೇಲೆ, ಶಬ ಗಳನ್ನು ಬೇರೆ 
ಬೇರೆ ರೀತಿಯಲ್ಲಿ ಜೋಡಿಸಿ ಮಾತುಗಳನ್ನು ರಚಿಸುವ ತತ್ತ ವನ್ನು ವಯಸ್ಕರು ಕಂಡು 
ಹಿಡಿಯುವರು. ಅವರು ಪೋಣಿಸಿದ ವಾಕ್ಯಗಳಲ್ಲಿ ಅವರ ಜೀವನದ ಅನುಭವವು 
ಸರಳವಾಗಿಯೂ ಕಾವ್ಯಾತ್ಮಕವಾಗಿಯೂ ಪ್ರತಿಬಿಂಬಿಸವುದು. 


ಹೀಗೆ ಪ್ರತಿ ಹಂತದಲ್ಲೂ ವಯಸ್ಕರು ರಚನಾತ್ಮಕವಾಗಿ ಭಾಗವಹಿಸಿ ಸಂವಾದದ 
ಮೂಲಕ ಜ್ಞಾ ನಾರ್ಜನೆಯು ತಾವೇ ಗಳಿಸಿದ ಸಂಗತಿ ಎಂಬ ಅರಿವಾಗಿ ಹೆಮ್ಮೆಯಿಂದ 


' 
| 
1. 
| 
| 


ಅರಿನಿನ ಜಾಗೃತಿ ಪದ್ಧತಿಯ ಅನ್ವಯ ೨೫ 


ಹಾಗೂ ಸಂತೋಷದಿಂದ ಮುಂದುವರಿಯುವರು. ಕನ್ನಡ ಭಾಷೆಯ ಲಿಪಿಯ ಇನ್ನೂ 
ಕೆಲವು ವೈಶಿಷ್ಟ ಗಳನ್ನು ಇದೇ ರೀತಿ ರಚನಾತ್ಮಕವಾಗಿಯೇ ವಯಸ್ಕರು ಸಮಸ್ಯೆ 
ಯನ್ನು ಬಗೆಹರಿಸಿ ಕಂಡು ಹಿಡಿಯುವಂತೆ ಪ್ರೇರಕನು ಅವಕಾಶವನ್ನು ಕಲ್ಪಿಸ 
ಬೇಕಾಗುವುದು. 
೧೨) ಒತ್ತಕ್ಷರಗಳ ಜ್ಞಾನ : 

ಒತ್ತಕ್ಟರಗಳನ್ನು ಮೂಲಾಕ್ಟರಗಳಿಂದ ಹೆಚ್ಚು ಬದಲಾವಣೆಯಾಗದೇ ಬರುವ 
ಒತ್ತ ಕ್ಷರಗಳು ಮತ್ತು ಹೆಚ್ಚು ಬದಲಾವಣೆಯಾಗಿ ಬರುವ ಒತ್ತಕ್ಷರಗಳು ಎಂದು 
ಎರಡು ಭಾಗ ಮಾಡಬಹುದು. ಮೊದಲು ಮೂಲಾಕ್ಟರದಿಂದ ಹೆಚ್ಚು ಬದಲಾವಣೆ 
ಯಾಗದ ಒತ್ತ ಕ್ರರಗಳನ್ನು ಗಮನಿಸುವುದು ಒಳ್ಳೆಯದು. 

ಸೂತ್ರಮಾಲೆಯನ್ನು ರಚಿಸುವಾಗ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ 
ವೇನೆಂದರೆ ಮೂಲಾಕ್ಟರದಿಂದ ಹೆಚ್ಚು ಬದಲಾವಣೆಯಾಗದ ಒತ್ತಕ್ಟರವಿರುವ ಜನಕ 
ಶಬ್ದದ ವಿವೇಚನೆ ಬರುವ ಮೊದಲು, ಆ ಒತ್ತೆಕ್ಟರದ ಮೂಲಾಕ್ಸರವಿರುವ ಶಬ್ದ 
ಬರುವಂತೆ ನೋಡಿಕೊಳ್ಳಬೇಕು. ಅಂದರೆ ಒತ್ತಕ ಕ ರವಿರುವ ಜನಕ ಶಬ್ದವನ್ನು ಕಲಿ 
ಯುವ ಮೊದಲು ವಯಸ್ಕರಿಗೆ ಅದೇ ಅಕ್ಬರದೆ ಮೂಲರೂಪ ಗೊತ್ತಿರುತ್ತದೆ. ಉದಾ: 
ಅಮಲಗೊಂದಿಯ ಸೂತ್ರ ಮಾಲೆಯಲ್ಲಿ ೧೦ ನೇ ಜನಕ ಶಬ್ದ ಹರಿಕಥೆ ಆಗಿದು 
ನಂತರ ದೇವಸ್ಥಾನ ಎಂಬ ಜನಕ ಶಬ್ದ ಬಂದಿರುತ್ತದೆ. 

ದೇವಸ್ಥಾನ ಶಬ್ದದಲ್ಲಿನ ಹೊಸ ಅಕ್ಷರಗಳ ಪರಿಚಯವನ್ನು ಮೇಲೆ ಹೇಳಿದ 
ಕ್ರಮವನ್ನ ನುಸರಿಸಿ ಪಡೆದ ನಂತರ ಪ್ರೇರಕನು ಒತ್ತ ಕ್ಷರವಾಗಿದ್ದ ಗ > ಅಕ್ಷರವನ್ನು 
ಪ್ರತ್ಯೇಕವಾಗಿ ಬರೆದು ತೋರಿಸ;ವನು, ಅದರ ಬಲ ಬದಿಗೆ ಥ ಅಕ್ಷರದ ಕಾಗುಣಿತ 
ಗಳನ್ನು ನೇರ ಸಾಲಾಗಿ ಅವನು ಬರೆಯುವನು ಮತ್ತು ಅವನ್ನು ಗಮನಿಸಲಿಕ್ಕೆ 
ವಯಸ್ಕರನ್ನು ಕೇಳುವನು. 


ಉದಾ : ತ 


ಪೌಲನ 9 


ಕರ್ನಾಟಕ ಭಾರತಿ 
೨೬ 


ಥೊ 

ಥೋ 

ಥೌ 

ಥಂ 

ಧಃ 

ಸ್ವಲ್ಪ ಸಮಯದ ನಂತರ ಪ್ರೇರಕನು ವಯಸ್ಕರಿಗೆ ಈ ಪ್ರಶ್ನೆ ಹಾಕುವನು : 

“ನೇರ ಸಾಲಿನಲ್ಲಿರುವ ಅಕ್ಷರಗಳಿಗೂ ಎಡಬದಿಯಲ್ಲಿ ಬರೆದಿರುವ ಅಕ್ತರಕ್ಟೂ ಏನು 
ವ್ಯತ್ಯಾಸವಿದೆ ?” ವಯಸ್ಕರು ವ್ಯತ್ಯಾಸವನ್ನು ಗಮನಿಸಿ ಎಡಬದಿಯಲ್ಲಿದ್ದ ಅಕ್ಷರ ಸಾಲಿ 
ನಲ್ಲಿದ್ದ ಅಕ್ಬರಗಳನ್ನು ಹೋಲುತ್ತದೆ. ಆದರೆ ಅದು ಉಳಿದವುಗಳಿಗಿಂತ ಚಿಕ್ಕದಾಗಿಯೂ 
ತಲೆಕಟ್ಟು ಇಲ್ಲದೆಯೂ ಒಂದಿದೆ” ಎಂದು ಉತ್ತರಿಸಬಹುದು. ಹೀಗೆ ಪ್ರೇರಕನು 
ಸಾಮಾನ್ಯವಾಗಿ ಎಲ್ಲಾ ಅಕ್ಬರಗಳ ಒತ್ತೆಕ್ಟರದ ಸೆ [ರೂಪವನ್ನು ತೋರಿಸಿ ಕೊಡುವನು. 
ಒಂದು ಅಕ್ಬರವನ್ನು ಚಿಕ್ಕದಾಗಿ ತಲೆಕಟ್ಟು ಇಲ್ಲದೇ ಇನ್ನೊಂದು ಅಕ್ಬರದ ಕೆಳಗೆ 
ಬರೆದರೆ ಅದು ಒತ್ತಕ್ಸರವಾಗುತ್ತೆದೆ. ಒತ್ತಕ್ಪರದಲ್ಲಿ ಮೂಲಕ್ಕ ನ ರಕ್ಸಿಂತ ಬೇರೆಯೇ 
ರೂಪವಿರುವ ಅಕ್ಬರಗಳ ಬಗ್ಗೆ ಈ ಹಂತದಲ್ಲಿ ಅವನು ಏನೂ ಹೇಳುವುದಿಲ್ಲ. 


೧೩) ಮೂಲಾಕ್ಷರದಿಂದ ಹೆಚ್ಚು ಬದಲಾವಣೆಯಾಗುವ ಒತ್ತಕ್ಷರಗಳು : 

ಅಮಲಗೊಂದಿಯ ಸೂತ್ರಮಾಲೆಯಲ್ಲಿ ೧೨ ನೇ ಜನಕ ಶಬ್ದ ಪ್ರಯಾಣ. ಇದು 
ದೇವಸ್ಥಾನ ಜನಕ ಶಬ್ದದ ನಂತರವೇ ಬರುತ್ತದೆ. ಪ್ರಯಾಣ ಪದದಲ್ಲಿ ")' ಚಿಹ್ನೆ 
ರಕಾರದ ಒತ್ತೆಕ್ಟರ ರೂಪ. ಅದು ಮೂಲಾಕ್ಬ್ಟರವನ್ನು ಅಷ್ಟು ಹೋಲುವುದಿಲ್ಲ. 
ಪ್ರಯಾಣ ಶಬ್ದದ ಮೊದಲು " ರ' ಕಾರ ಬರುವಂತೆ ನೋಡಿಕೊಳ್ಳಬೇ ಕು. ಅದೇ 
ರೀತಿ ಉಳಿದ ಇಂತಹ ಒತ್ತಕ್ಕ ಕರ ಇರುವ ಮೂಲಾಕ್ಷ ರಗಳ ಪರಿಚಯವೂ ಈಗಾಗಲೇ 
ಆಗಿರಬೇಕು. ಅಮಲಗೊಂದಿಯ ಸೂತ್ರಮಾಲೆಯಲ್ಲಿ ಪ್ರಯಾಣ ಜನಕ ಶಬ್ದದ 
ಮೊದಲು "ರ? ಕಾರ ೯ ನೇ ಆಹಾರ ಪದದಲ್ಲಿಜಿ "ಲ ಕಾರ ೩ ನೇ ಕೂಲಿ ಪದ 
ದಲ್ಲಿದೆ; "ಮ ಕಾರ ೪ ನೇ ಭೂಮಿ ಪದದಲ್ಲಿದೆ. " ತ' ಕಾರ ೫ ನೇ ಜೀತ ಪದ 
ದಲ್ಲಿದೆ; "ನ? ಕಾರ ೧೧ನೇ ದೇವಸ್ಥಾನ ಪದದಲ್ಲಿಡೆ; ಮತ್ತು "ಯ' ಕಾರ 
ಪ್ರಯಾಣ ಪದದಲ್ಲೇ ಇದೆ. 

ಪ, ಯಾ, ಣ, ಅಕ್ಬರಗಳ ಪರಿಚಯವಾದ ಮೇಲೆ ಪ್ರೇರಕನು ಕೆಲವು ಪ್ರಶ್ನೆ 
ಗಳ ಮುಖಾಂತರ ಮೂಲಾಕ್ಟರದಿಂದ ಹೆಚ್ಚು ಬದಲಾವಣೆಯಾಗಿ ಬರುವ ಒತ್ತಕ್ಟರ 
ಗಳ ಜ್ಞಾನ ಬರುವಂತೆ ನೋಡಿಕೊಳ್ಳುತ್ತಾನೆ. ") ' ಚಿಹ್ನೆಯನ್ನು ಬರೆದು ಈ ಚಿಹ್ನ್ನ 
ಏನು ? ಎಂದು ವಯಸ್ಕರನ್ನು ಕೇಳುತ್ತಾನೆ. ಅದಕ್ಕೆ ಅವರು “ಅದು ಒಂದು ಒತ್ತ 
ಕ್ಸರವೇ ಇರಬೇಕು” ಎಂದು ಉತ್ತರ ಕೊಡುವರು. ನಂತರ ಪ್ರೇರಕನು “ಪ್ರಯಾಣ 
ಶಬ್ದದಲ್ಲಿ ಬರುವ ಉಚ್ಛ್ರಾರಗಳು ಯಾವುವು ?” ಎಂದು ಪ ಶ್ನೆ ಹಾಕುತ್ತಾನೆ, ಅದರಲ್ಲಿ 


ಅರಿನಿನ ಜಾಗೃತಿ ಪದ್ಧತಿಯ ಅನ್ವಯ ೨೭ 


ಪ, ರ್ರ ಯಾ ಮತ್ತು ಣ ಉಚ್ಛಾರಗಳು ಬರುತ್ತವೆ.” ಎಂದು ವಯಸ್ಕರು ಉತ್ತರಿಸು 
ವರು. ಪ ಉಚ್ಛಾರದ ಚಿಹ್ನೆ ಪ ಯಾ ಉಚ್ಛಾರದ ಚಿಹ್ನೆಯ; ಣ ಉಚ್ಛಾರದ ಣ 
ಎಂದಾದರೆ ಪ್ರಯಾಣ ಶಬ್ದದಲ್ಲಿ ರ ಉಚ್ಛಾರದ ಚಿಹ್ನೆ ಯಾವುದು ಇರಬಹುದು? * 
ಎಂಬ ಪ್ರೇರಕನ ಪ್ರಶ್ನೆಗೆ “ಪ್ರಯಾಣ ಶಬ್ದದಲ್ಲಿ ) ಚಿಹ್ನೆಯೇ ರಕಾರವನ್ನು ಸೂಚಿಸು 
ತ್ತದೆ” ಎಂದು ವಯಸ್ಕರು ದೃಢವಾಗಿ ಹೇಳಬಲ್ಲರು. 
ಇದಾದ ಮೇಲೆ ಪ್ರೇರಕನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ: *)' 
ತ ಕ್ಪರವನ್ನು ರ ಅಕ್ಷರಡೊಡನೆ ಹೋಲಿಸಿದಾಗ ಮತ್ತು ಕ ಒತ್ತ ಕರವನ್ನು ಥ 
ಅಕ್ಷರದೊಡನೆ ಹೋಲಿಸಿದಾಗ, ರ ಕಾರದ ಒತ್ತಕ್ರರವಾದ ") ' ಹಾಗೂ ಥ ಕಾರದ 
ಒತ್ತಕ್ಷರವಾದ * ' ಇವುಗಳಲ್ಲಿ ಸಮಾನವಾದ ಮತ್ತು ಬೇಕೆ ಬೇರೆಯಾಗಿರುವ ಅಂಶ 
ಗಳು ಏನಾದರೂ ಇವೆಯೇ ?” ವಯಸ್ಕರು ತಾನಾಗಿಯೇ ಈ ಎರಡು ಒತ್ತಕ್ಷರ 
ಗಳಲ್ಲಿರುವ ವ್ಯತ್ಯಾಸವನ್ನು ಕಂಡು ಹಿಡಿಯಲು ಶಕ್ಯರು. ಎರಡೂ ಒತ್ತಕ್ಟರಗಳು 
ಇನ್ನೊಂದು ಅಕ್ಬರದ ಕೆಳಗೆ ಬರುವುವು ಮತ್ತು ಚಿಕ್ಕದಾಗಿರುವುವು. ಇದು ಸಮಾನ 
ವಾದ ಸಂಗತಿ. ಬೇರೆ ಬೇರೆ ಆಗಿರುವ ಅಂಶವೆಂದರೆ ಥ ಕಾರದ ಒತ್ತಕ್ಟರ ಮ ಮೂಲಾ 
ಕರವನ್ನು ಹೆಚ್ಚಾಗಿ ಹೋಲುತ್ತದೆ. ಕೇವಲ ತಲೆಕಟ್ಟು ಹೋಗಿದೆ. ಆದರೆ ರ 
ಕಾರದ ಒತ್ತಕ್ಟರ ") ? ಮೂಲಾಕ್ಟರವನ್ನು ಹೆಚ್ಚು ಹೋಲುವುದಿಲ್ಲ. ಈ ಹಂತದಲ್ಲಿ 
ಪ್ರೇರಕನು ")' ಮಾದರಿಯ ಉಳಿದ ಎಲ್ಲಾ ಒತ್ತಕ್ಪರಗಳನ್ನು ಅವುಗಳ ಮೂಲಾ 
ಕ್ಪರಗಳೊಡನೆ ಪಟ್ಟಿಮಾಡಿ ಬರೆದು ಇನ್ನೂ ಕೆಲವು ಹೊಸ ಜ್ಞಾ ನದ ಅರಿವು ಮೂಡಿ 
ಸುತ್ತಾನೆ. ಹೊಸ ಜ್ಞಾನವು ಸಮಸ್ಯೆಯನ್ನು ಬಗೆಹರಿಸುವುದರ ಮೂಲಕ ಬರುವುದ 
ರಿಂದ ಅದು ಪ್ರೇರಕನಿಂದ ಕೊಡಲ್ಪಟ್ಟ ಕಾಣಿಕೆಯಾಗಿ ಪರಿಣಮಿಸುವುದಿಲ್ಲ. 


ಉದಾ: ರ) 


uae 
€ 3 


ಇವಿ 
4 
ಶಿ 


೧೫) ಮಹಾಪ್ರಾಣಗಳು : 

ಅಮಲಗೊಂದಿಯ ಸೂತ್ರಮಾಲೆಯಲ್ಲಿ ೧೩ ನೇ ಜನಕ ಶಬ್ದ ಮೂಡನಂಬಿಕೆ 
ಇಲ್ಲಿ ಧ ಮಹಾಪ್ರಾಣ. ೨ ನೇ ಜನಕ ಶಬ್ದವಾದ ಕಾಡು ಪದದಲ್ಲಿ ಡ ಅಲ್ಪಪ್ರಾಣ 
ಬಂದಿದೆ. ಇದೇ ರೀತಿ ೧೩ ನೇ ಜನಕ ಶಬ್ದದ ಪರಿಚಯ ಆಗುವುದರೊಳಗೆ ಎಲ್ಲಾ 
ಅಲ್ಪ ಪ್ರಾಣಗಳ ಜ್ಞಾನವೂ ಬಂದಿರುತ್ತದೆ. ಪ್ರೇರಕನು ದ ಮತ್ತು ಧ ಅಕ್ಬರಗಳನ್ನು 


5೮ ಕರ್ನಾಟಕ ಭಾರತಿ 
ಕಪ್ಪು ಹಲಗೆಯ ಮೇಲೆ ಬರೆದು ಕೆಲವು ಪ್ರಶ್ನೆಗಳ ಮುಖಾಂತರ ಎಲ್ಲಾ ಮಹಾ 
ಪ್ರಾಣಗಳ ಅರಿವು ಬರುವಂತೆಯೂ ನೋಡಿಕೊಳ್ಳುತ್ತಾ ನೆ. 

ದ ಧ 
ಪ್ರೇರಕ : “ಈ ಎರಡು ಅಸ್ತರಗಳಲ್ಲಿ ಏನಾದರೂ ಹೋಲಿಕೆ ಕಾಣುತ್ತಿರೋ 2” 
ವಯಸ್ಕ : “ಎರಡೂ ಅಕ್ಬರಗಳು ಸಾಧಾರಣ ಒಂದೇ ರೀತಿ ಇವೆ. ಆದರೆ ಎರಡನೇ 
ಅಕ್ಷರಕ್ಕೆ ಬಾಲ ಒಂದು ಹೆಚ್ಚಿಗೆ ಇದೆ. ” 
ಪ್ರೇರಕ: " ಆ ಎರಡು ಅಕ್ಷರಗಳ ಉಚ್ಛಾರಣೆಯಲ್ಲಿ ಏನಾದರೂ ಹೋಲಿಕೆ 
ಇದೆಯೋ ?” 
ವಯಸ್ಕ : "ಎರಡೂ ಅಕ್ಷರಗಳ ಉಚ್ಛಾರವೂ ಸಾಧಾರಣ ಒಂದೇ. ಆದರೆ ಬಲ 
ಗಡೆಯ ಅಕ್ಷರಕ್ಕೆ ಹೆಚ್ಚು ಜೆ ತನ್ನು ಕೊಡಬೇಕು.” 


3 


ನಳದ 
Wl ಜಾ ಹ 
“lag 
[ಈ 


ಈ ಎರಡು ಪಟ್ಟಿಗಳ 'ಮುಖಾಂತರ ಎಲ್ಲಾ ಮಹಾಪ್ರಾಣಗಳ ಜ್ಞಾನ ಬರು 
ವಂತೆ ಮಾಡಬಹುದು. ವಯಸ್ಮರೇ ಆ ವಿಷಯಗಳನ್ನು ಕಂಡುಕೊಳ್ಳುತ್ತಾರೆ. 
ಕೆಲವು ಅಕ್ಷರಗಳಿಗೆ ಒತ್ತನ್ನು ಕೊಟ್ಟು ಅವನ್ನು ಮಹಾಪ್ರಾಣ ಮಾಡುವುದುಂಟು. 
ಒತ್ತನ್ನು "ಕೊಡದಿದ್ದರೆ ಅವು ಅಲ.ಫ ಪ್ರಾಣವೆನಿಸುತ್ತನೆ. ಒತ್ತು ಅಥನಾ ಮಹಾ 
ಪ್ರಾಣವನ್ನು ತೋರಿಸಲು ಮೂಲಕ್ಸರಕ್ಕೆ ಅಥನಾ ಅಲ್ಲ ಪ್ರಾಣಕ್ಕೆ ಕೆಲವು ಸಾರಿ 
ಕೇವಲ ಬಾಲ ಕೊಡುವುದುಂಟು. ಕೆಲವು ಸಾರಿ ಬೇಕಿಯೇ ಅಕ್ಷರವನ್ನು ಬಳಸುವು 
ದುಂಟು. 

೧೫) ಮೊೂಲಾಕ್ಷರವನನ್ನು ಸಂಪೂರ್ಣವಾಗಿ ಹೋಲುವ ಒತ್ತಕ್ಷರಗಳು: 

ಸೂತ್ರಮಾಲೆಯ ೧೪ ನೇ ಜನಕ ಶಬ್ದ ಜ್ಞಾ ನ. ಇದರಲ್ಲಿ ಯ ಜಾ ಮತ್ತು ನ 
ಅಕ್ಷರಗಳ ಪರಿಚಯ ಈಗಾಗಲೇ ಆಗಿದೆ. "ಅ' ಒಂದು ಒತ್ತಕ ಸ ರವೆಂದು ವಯಸ್ಸರಿಗೆ 
ತಿಳಿಯುತ್ತದೆ. ಅದು ಮೂಲರೂಪ ಪದಲ್ಲಿ ಇನ್ನೂ ಬಂದಿಲ್ಲ. ಅಬ ಮೂಲಾಕ ವೂ 
ಅದೇ; ರೂಪದಲ್ಲಿ ಮಾತ್ರ ದೊಡ್ಡದಾಗಿ ಇರುತ್ತ 3. ಈ ವಿಷಯವನ್ನು ವಯಸ್ಪಕೇ 
ಕಂಡು ಹಿಡಿಯುವಂತೆ ಮಾಡಲು “ ಅ” ಅಕ್ಬರದ ಎರಡೂ ರೂಪಗಳನ್ನು ಬರೆದು ಬ 
ಗಳನ್ನು ಹೋಲಿಸಲು ಕೇಳುತ್ತಾನೆ, 

ಈ ಇ 
ನಂತರ ಅಕ್ಬರ ಳ್ಯ ಗಳ ಕೆಳಗೆ ಕ್ರಮವಾಗಿ ಖೂ ಜೂ ಬಬ್ಬ, ವ 


ಅರಿನಿನ ಜಾಗತಿ ಪದ್ಧತಿಯ ಅನ್ವಯ ೨೯ 


ರಗಳನ್ನು ಬರೆದು ಅವುಗಳ ಪರಿಚಯವಾಗುವಂತೆ ಪ್ರೇರಕನು ನೋಡಿಕೊಳ್ಳುತ್ತಾನೆ. 
೧೬) ಸೂತ್ರಮಾಲೆಯ ೧೬ ನೇ ಶಬ್ದ ಶುಚಿತ್ವ. ಇಲ್ಲಿ ಹೊಸದಾಗಿ ಕಲಿಯ 
ಬೇಕಾದ ಅಕ್ಬರ ಶು. ಈ ಅಕ್ಬರದ ಪರಿಚಯವಾದರೆ ಕನ್ನಡದ ಎಲ್ಲಾ ಅಕ್ಬರಗಳ 
ಪರಿಚಯವಾದಂತೆ. ಶ ಅಕ್ಷರ ಕಲಿತ ಮೇಲೆ ಇಷ್ಟರವರೆಗೆ ಕಲಿತ ಎಲ್ಲಾ ವ್ಯಂಜನ 
ಗಳಿಗೆ ಒತ್ತಕ್ಸರಗಳನ್ನು ಬರೆಯುವಂತೆ ಪ್ರೇರಕನು ವಯಸ್ಕರನ್ನು ಕೇಳಬಹುದು. 

೧೭) ಸೂತ್ರಮಾಲೆಯಲ್ಲಿ ಕೊನೆಯ ಶಬ್ದ ಐಶ್ವರ್ಯ. ಇದರಲ್ಲಿ ಕಲಿಯ 
ಬೇಕಾದ ಹೊಸ ಅಕ್ಬರ ಇಲ್ಲ. ಸಮಸ್ಯೆಯ ಬಗ್ಗೆ ಚರ್ಚೆ ನಡೆದ ಮೇಲೆ ಪ್ರೇರಕನು 
ಐಶ್ವರ್ಯ ಶಬ್ದ ದ ಕೆಳಗೆ ಐಶ್ವರ್ಯ ಎಂಬ ಪದದ ರೂಪ ಬರೆದು ಆ ಎರಡು ಪದಗಳನ್ನು 
ಹೋಲಿಸಲು ಕೇಳುತ್ತಾನೆ. 

ಐಶ್ವರ್ಯ 

ಐಶ್ವರ್ಯ 
ಪ್ರೇರಕ : “ಈ ಎರಡು ಪದಗಳಲ್ಲಿ ನೀವೇನಾದರೂ ಹೋಲಿಕೆ ಕಾಣುತ್ತಿರೋ ?* 
' ವಯಸ್ತ : “ಮೊದಲ ಶಬ್ದದ ಕೊನೆಯ ಅಕ್ಬರ--ರ; ಅದಕ್ಕೆ ಯ ಕಾರದ ಒತ್ತು 
ವ್ಯ ಬಂದಿದೆ. ಎರಡನೇ ಪದದ ಕೊನೆಯ ಅಕ್ಬರ ಯ ಮತ್ತು ಅದರ ನಂತರ ಏನೋ 
ಒಂದು ಚಿಹ್ನೆ ಬಂದಿದೆ.” 
ಪ್ರೇರಕ : “ಆ ಚಿಹ್ನೆ ಏನಾಗಬಹುದು? ಪದವನ್ನು ಉಚ್ಛಾರ ಮಾಡಿ ನೋಡಿ 
ದಾಗ ಏನು ಗೊತ್ತಾಗುತ್ತದೆ. ?* 
ವಯಸ್ಕ : ಪದದ ಉಚ್ಛಾರ ಮಾಡುವಾಗ ರ ಕಾರ ಇನ್ನು ಬಂದಿಲ್ಲ....... ಬಹುಶಃ 
ಯ ದ ನಂತರ ಬರುವ ಚಿಹ್ನೆಯೇ ರ ಕಾರ ವಾಗಿರಬೇಕು... 
ಪ್ರೇರಕ : ೯ ಚಿಹ್ನೆ ರ ಕಾರವಾದರೆ ಅದು ಯಾವ ಜಾಗದಲ್ಲಿದೆ? ಉಚ್ಛಾರ 
ಮಾಡುವಾಗ ರ ಕಾರ ಯಾವ ಜಾಗದಲ್ಲಿ ಬರುತ್ತದೆ? 
ವಯಸ್ಸು ; ಉಚ್ಛಾರ ಮಾಡುವಾಗ ರ ಕಾರ ಯ ಕಾರದ ಮೊದಲು ಬರುತ್ತದೆ. 
ಆದರೆ ರಕಾರದ "೯ ' ಚಿಹ್ನೆಯ ಅಕ್ಬರದ ನಂತರ ಬರೆಯಲ್ಪಟ್ಟಿದೆ.” 

ಈ ಕ್ರಮಗಳನ್ನು ಅನುಸರಿಸಿ, ಕೇವಲ ೪೫-೫೦ ತಾಸುಗಳಲ್ಲಿ ವಯಸ್ಕರು 
ಕನ್ನಡ ಲಿಪಿಯ ಜ್ಞಾನವನ್ನು ಪಡೆಯುವರು. ಪ್ರೇರಕನು ವಯಸ್ಕರಲ್ಲಿ ಅಕ್ಬರ 
ಜ್ಞಾನವನ್ನು ಮೂಡಿಸುವಾಗ ಒಂದು ಸಂಗತಿಯನ್ನು ಮನಸ್ಸಿನಲ್ಲಿಟ್ಟರೆ ಉಚಿತ. 
ವಯಸ್ಕರಿಗೆ ಓದಲು ತಕ್ಕ ಮಟ್ಟಿಗೆ ಸುಲಭವಾಗಿದ್ದಂತೆ. ಬರೆಯಲು ಅಷ್ಟು ಸುಲಭ 
ವಾಗಿರುವುದಿಲ್ಲ. ಬರವಣಿಗೆಗೆ ಕೈಬೆರಳುಗಳು ಸುಲಭವಾಗಿ ಕೂಡಿ ಬರುವುದಿಲ್ಲ. 
ಮಾತ್ರವಲ್ಲದೇ ವಯಸ್ಮರರ ಜೀವನದಲ್ಲಿ ಓದುವಿಕೆಯ ಪ್ರಾಧಾನ್ಯವಿದ್ದಂತೆ ಬರೆಯು 
ವಿಕೆಯ ಪ್ರಾಧಾನ್ಯವಿರುವುದಿಲ್ಲ. ಆದ್ದರಿಂದ ವಯಸ್ಕರು ಅಕ್ಬರಗಳನ್ನು ಕಲಿಯು 
ವಾಗ ಓದುವಿಕೆಗೆ ಹೆಚ್ಚು ಮಹತ್ವ ಕೊಟ್ಟು, ಬರವಣಿಗೆಯನ್ನು ಸಾವಕಾಶವಾಗಿ 
ರೂಢಿಸಿಕೊಳ್ಳುವಂತೆ ಪ್ರೇರಕರು ನೋಡಿಕೊಳ್ಳ ಬಹುದು. 


೩೦ ಕರ್ನಾಟಕ ಭಾರತಿ 

ಚರ್ಚಾ ಕೂಟವು ಯಶಸ್ವಿಯಾಗಿ ನಡೆದರೆ ವಯಸ್ಕರು ಅಕ್ಬರ ಜ್ಞಾನವನ್ನು 
ಪಡೆಯುತ್ತಿ ದಂತೆ, ತಮ್ಮ ಜೀವನದ ಕೆಲವು ಮುಖ್ಯ ಸಮಸ್ಯೆಗಳ ಮೇಲೂ ವಿವೇಚನೆ 
ನಡೆಸುವರು. ಕನ್ನಡ ಭಾಷೆಯನ್ನು ಓದಲು ಬರೆಯಲು ಕಲಿತಂತೆ ತಮ್ಮ ಜೀವನ 
ವನ್ನು ಕಾಡುತ್ತಿದ್ದ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲು ಯೋಗ್ಯ ಕ್ರಮಗಳನ್ನು 
ಕೈಕೊಳ್ಳುವರು. ಅಕ್ಬರ ಜ್ಞಾ ನದ ಕೊನೆಯ ಹಂತಕ್ಕೆ ಬರುತ್ತಿರುವಾಗ, ತಾವು 
ಒಟ್ಟು ಕೂಡಿ, ಸಂವಾದದ ಮೂಲಕ ತಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಔಚಿತ್ಯ 
ವನ್ನು ಅರಿಯುವರು ಮತ್ತು ತಾವಾಗಿಯೇ, ಚರ್ಚಾ ಕೂಟವನ್ನು ಮಂದುವರಿಸಲು 
ನಿರ್ಧರಿಸಬಹುದು. ಇಂತಹ ಚರ್ಚಾಕೂಟಗಳಲ್ಲಿ ತಮ್ಮ ಕಾರ್ಯಕ್ರಮಗಳು 
ಯಶಸ್ವಿಯಾಗಿ ನಡೆಯುತ್ತಿವೆಯೇ ಎಂದು ಅವರು ನೋಡಿಕೊಳ್ಳುವರು ಹಾಗೂ 
ಹೊಸ ಸಮಸ್ಯೆಗಳು ತೆಲೆದೋರಿದ್ದರೆ, ಅವನ್ನು ಸೂಕ್ತ ರೀತಿಯಲ್ಲಿ ಬಗೆಹರಿಸಲು ಕ್ರಮ 
ಕೈಗೊಳ್ಳುವರು. ಅದೇ ರೀತಿ ತಮ್ಮ ಅಕ್ಬರ ಜ್ಞಾ ನವನ್ನು ಬಲಪಡಿಸುವಂತೆಯೂ 
ಅವರು ನೋಡಿಕೊಳ ಬಹುದು. 


“ಚಿತ್ರಾಂಗದೆ'ಯ ಕನಸುಗಳು- ಒಂದು ವಿಶ್ಲೇಷಣೆ 


ಅ ಎಂ. ಇಕ್ಬಾಲ 


ವ್ಯಕ್ತಿಯ ಜೇತನಾವಸ್ಥೆಯ ಭಾವನೆಗಳು, ಆಸೆ ಆಕಾಂಕ್ಷೆಗಳು, ಸುಪ್ತಾವಸ್ಥೆ 
ಯಲ್ಲಿ ಮೂರ್ತಗೊಂಡು ರಂಜಿಸುತ್ತವೆ. ಅವೇ ಕನಸುಗಳು. ಈ ಕನಸುಗಳು ಭವಿಷ್ಯದ 
ಶುಭಾಶುಭಗಳನ್ನು ಧ್ವನಿಸುತ್ತವೆ. ಎಂಬುದು ನಮ್ಮ ಸರಂಪರೆಯಲ್ಲಿ ನೆಲೆ ನಿಂತ 
ನಂಬುಗೆ, * ಕಾರಣ ಪರಂಸರೆಯನ್ನೂ ತಮ್ಮ ಕಾವ್ಯದ ಒಂದು ಅಂಗವಾಗಿ ಆರಾಧಿಸು 
ತ್ತಿರುವ ಕವಿ ಕುವೆಂಪುರವರ ಬಹಳಷ್ಟು ಪಾತ್ರಗಳು ಕನಸಿನ ನೆಲೆಗಟ್ಟ ನ ಮೇಲೆ ಭವಿಷ್ಯದ 
ಶುಭಾಶುಭಗಳನ್ನು ಕಾಣುತ್ತವೆ. ಕಾವ್ಯ ನಿರೂಪಣ ಮತ್ತು ಅವುಗಳ ನಿರ್ವಹಣೆಯಲ್ಲಿ 
ಬರುವ ಕಲ್ಪನೆಗೆ ಅತೀತವಾದ ಸಂದರ್ಭ, ಸಂಗತಿಗಳನ್ನು ಕನಸಿನ ಮಾಧ್ಯಮದಲ್ಲಿ 
ಚಿತ್ರಿಸುವುದು ಇವರ ವೈಶಿಷ್ಟ ಸ ಕ್ರವೆನಿಸುತ್ತದೆ. ಅವರು ಸೃಷಿ ಸಿರುವ ದೃಷ್ಠಿ ಯಲ್ಲಿ ನೈಜತೆ 
ಎದ್ದು ಕಾಣುತ್ತದೆ. ಪಾತ್ರಗಳ ಸ್ವಭಾವದ ಸೂಕ್ಷ್ಮ ಸಂವೇದನೆಗಳಿಗೆ ಸಂವಾದಿಯಾಗಿ 
ಅವುಗಳಿಗೆ ತಕ್ಕಂತೆ ಸಂದರ್ಭೋಚಿತ ಕನಸುಗಳನ್ನು ಸೃಷ್ಟಿಸುತ್ತಾರೆ. ಸುಂದರವಾದ, 
ಸಂದರ್ಭಕ್ಕೆ ಉಚಿತವಾದ ಒಮ್ಮೊಮ್ಮೆ ಅತಿಶಯವೆನಿಸುವಂಥ ವರ್ಣನೆಗಳು ಕನಸು 
ಗಳಲ್ಲಿ ಅಲ್ಲಲ್ಲಿ ಮಿನುಗಿ ಮಿಂಚಿ ಮರೆಯಾಗುತ್ತವೆ. ಇವು ಕವಿಯ ಸಹಜತೆಯ 
ಅನಿವಾರ್ಯಕೆಯೆಂದೆನಿಸಿದರೂ ಧ್ವನಿಪೂರ್ಣವಾಗಿರುತ್ತವೆ ಎಂಬ ಮಾತನ್ನು ಅಲ್ಲಗಳೆ 
ಯುವಂತಿಲ್ಲ. 

ಪ್ರಸ್ತುತ ಲೇಖನೋದ್ಹೇಶ, ಕುನೆಂಪುರವರ “ಚಿತ್ರಾಂಗದಾ” ಖಂಡ ಕಾವ್ಯದಲ್ಲಿ 
ಮೂಡಿ ಬರುವ ನಾಯಕಿಯ ಕನಸುಗಳ ವಿಶ್ಲೇಷಣೆ ಮತ್ತು ಅವುಗಳ ವೈತಿಷ್ಟ್ಯದ 
ಪರಿಶೀಲನೆಯಾಗಿದೆ. ವಾಗ್ದೇವಿಯ ಆರಾಧನಾನಂತರ ಪ್ರಾರಂಭವಾಗುವ ಕಥಾರಂಭ 
ದಲ್ಲಿ ನಾಯಕಿ ಕನಸನ್ನೇ ಕಾಣುತ್ತ ಓದುಗರಿಗೆ ಮೈದೋರುತ್ತಾಳೆ. ಈ ಕನಸಿನಲ್ಲಿ 
ಅವಳ ನವಯೌವನೋದಯವು ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ. ಈ ಕನಸು ಅವಳ 
ಅಂತರಂಗದ ಸುಪ್ತ ಬಯಕೆಯ ಪ್ರತಿಮೆಯಾಗಿ ಮೂಡಿ ಬಂದಿದೆ, ಭವಿಷ್ಯತ್ತನ್ನು 
7 ಸ್ವಪ್ಧಗಳಲ್ಲಿ ನಮ್ಮ ಜನರಿಗೆ ಎಷ್ಟು ನಂಬಿಕೆ ಇತ್ತೆಂದು ಪ್ರತಿಪಾದಿಸಲು, ಅನೇಕ 
ಕಥೆಗಳು ನಮ್ಮಲ್ಲಿ ರೂಢಿಯನ್ಪಿವೆ. 

ಬಾಣಾಸೂರನ ಮಗಳಾದ ಚಿತ್ರಲೇಖೆಯು ಪ್ರದ್ಯುಮ್ಸ ನಮಗನಾದ ಅನಿರುದ್ಧನನ್ನು 
ಸ್ವತ್ನದಲ್ಲೇ ಮೊದಲ ಬಾರಿಗೆ ಕಂಡಂತೆ; ನಿದ್ರೆಯಲ್ಲಿದ್ದ ಅವಳ ಮನಸ್ಸಿನ ಮೇಲೆ ಆತನ 
ರೂಪ ಸಂಪೂರ್ಣ ಪರಿಣಾಮವನ್ನು ಮಾಡಿದಷ್ಟು ಆತನ ಚಿತ್ರವನ್ನು ಅವಳು ಯಥಾ 
ವತ್ತಾಗಿ ಚಿತ್ರಿಸಿ ತನ್ನ ಸಖಿಗೆ ತೋರಿಸಿದಳಂತೆ; 


ಇಂಥ ಅನೇಕ ಆಖ್ಯಾನಗಳು ನಮ್ಮ ಪುರಾತನ ಶಾಸಗಳಲ್ಲ ಬರುತ್ತನೆ. 


೩.೨ ಕರ್ನಾಟಕ ಭಾರತಿ 
ಧೆ ಎನಿಸುವ, ಅಂದರೆ ಮುಂಡೆ ಅವಳು ಅರ್ಜುನನನ್ನು ಕೂಡುತ್ತಾಳೆ ಎಂಬುದನ್ನೂ 
ಸೂಚಿಸುತ್ತದೆ. "ಏಕಮಾತ್ರ ಪುತ್ರಿಯಾಗಿ ಗಂಡಿನಂತೆ ಬೆಳೆದ ಈ ಯುವತಿಯನ್ನು' 
"ಮನ್ಮಥ ಅವಳ ಹೆಣ್ಣು ಹೈದಯವನ್ನು ಬಿಚ್ಚೆ ಎಚ್ಚರಿಸಿದನು' ಎಂಬುದೇ ಇಲ್ಲಿಯ 
ಕನಸಿನ ಸಾರ ಸಂಗತಿ. ಹೆಣ್ಣು ಬಾಲೆಯಾಗಿ ಎಷ್ಟು ದಿನ ತಾನೆ ಬದುಕಿರಲು ಸಾಧ್ಯ. 
"ಯತು ಅವಳನ್ನು ತನ್ನ ನಿಯತಿಗೆ ಮಣಿಸುತ್ತದೆ' ಎಂಬುದರ ಸಂಪೂರ್ಣ ಅರ್ಥ 
ಕನಸಿನಲ್ಲಿಯೇ ವ್ಯಕ್ತವಾಗುತ್ತದೆ. 

ದೃಶ್ಯಾರ್ಥದಲ್ಲಿ ಅರ್ಜುನನನ್ನು ಕಂಡ ಈಕೆ ವಾಸ್ತವದಲ್ಲಿಯೂ ಅವನನ್ನು 
ಕಾಣುತ್ತಾಳೆ ಎಂಬ ಮಾತು ನಿಜ, ಆದರೆ ಇಲ್ಲಿ ಒಂದು ಸಮಸ್ಯೆ ಉದ್ಭವಿಸುವುದು 
ಅನಿವಾರ್ಯವೆರಿಸುತ್ತದೆ. ಅದೇನೆಂದರೆ ಹುಟ್ಟಿ ನಿಂದಲೂ ಅರ್ಜುನನನ್ನು ಕಂಡರಿಯದ 
ಈಕೆ ಕನಸಿನಲ್ಲಿ ಹೇಗೆ ಸಂಧಿಸಿದಳು ಎಂಬುದು; ಹೌದು, ಅಪರಿಚಿತ ವಸ್ತು ವ್ಯಕ್ತಿ 
ಗಳನ್ನು ಕನಸಿನಲ್ಲಿ ಕಾಣುವುದು ಅಸಹಜನೇನಲ್ಲ. ಅಂತೆಯೇ ಅವಳನ್ನುವ ಒಂದು 
ಮಾತನ್ನು ಇಲ್ಲಿ ಸ್ಮರಣೆಗೆ ತಂದುಕೊಂಡಾಗ ಅದು ಇನ್ನೂ ಸಹಜನೆನಿಸುತ್ತದೆ. ತಾನು 
ಬಿಲ್‌ ವಿದ್ಯೆಯನ್ನು ಕಲಿಯುವಾಗ ಅರ್ಜುನನ ಹೆಸರನ್ನು ಹೇಳಿಕೊಂಡೇ ಕಲಿತಳಂತೆ, 


ತ ಬಾಲ್ಯ ಕಾಲದಲ್ಲಿ 

ಕಲಿಯಾದೆನಾನರ್ಜುನನ ನಾಮ ಜಪದಿಂದೆ” 3 
ಎಂದಾಗ ಅವನ ಬಗ್ಗೆ ಅವಳ ಆಸ್ಥೆ, ಭೆಟ್ಟಿಯ ಸಂಕಲ್ಪ ಬಹುಶಃ ಉತ್ಕೃಟನಾಗಿರ 
ಬಹುದು; ಹೆಣ್ತನದಿಂದ ಕೂಡುವಾಸೆ ಇರದಿದ್ದರೂ ಗಂಡಿನಂತೆ ಬೆಳೆದ ಈಕೆ ಪುರು 
ಷೋಚಿತವಾಗಿ, ಕಲಿಯೊಡನೆ ಕಲಿ ಸಂಧಿಸುವಂತೆ ಸಂಧಿಸುವ ಆಸೆ ಇರಬಹುದು. 
ಆದರೆ ಅವಳು ಹೆಣ್ಣು ಎಂಬುದನ್ನು ಅವಳ ಅರಿವಿಗೆ ತರಲು “ಮಧು ಮದನರ ಅಮರ 
ತೇಜ' ಕನಸಿನಲ್ಲಿ ಕಾರ್ಯರೂಪಕ್ಕಿಳಿದಿದೆ. ಆದ್ದ ರಿಂದಲೇ ಅವಳ ಮನೋಸಂಕಲ್ಪ 
ದಂತೆ ಅರ್ಜುನನನ್ನು ಸಂಧಿಸಿದ್ದು ಅನಿವಾರ್ಯವಾ? ಜಿ. ವಾಸ್ತವದಲ್ಲಿ ಅವಳು ಹೆಣ್ತನದ 
ಲಜ್ಜೆ ಅನುಭವಿಸಿದ್ದು ಈಗಲೇ, 

ಹಸು ೬ ಸ್ಟುರಿಸಿತಾ ಗಂಡೆದೆಯ 

ಹೈದಯದಲಿ ತಾನು ಹೆಣ್ಣಿ ೦ಬ ಲಜ್ಜೆ ಯ ಲಹರಿ 


ಪುರುಷ ಸಂಪರ್ಕದ ಪ್ರಥಮ ಸ್ಪಂದನ ಸ್ಪಂದಿಸಿದ್ದೂ ಈಗಲೇ. ಒಂದೇ ಮಾತಿನಲ್ಲಿ 
ರ ಸಂದರ್ಭಕ್ಕೆ ಉಚಿತವಾದ ಕನಸನ್ನಿಲ್ಲಿ ಚಿತ್ರಿಸಿದ್ದಾರೆ. ಇದೆಲ್ಲವನ್ನೂ 
ಭುೌತಿಕಸ್ತರದನ್ಲಿ ಕಂಡರೆ ಇದನ್ನು “ಮೂರಿದ ಆಧ್ಯಾತ್ಮಿಕ ಸ್ವರವೊಂದು ಅದಕ್ಕುಂಟು. 
ಈ ದೃಷ್ಟಿಯಿಂದ ಆ ಸ್ವಪ್ನ ಇಡೀ ಕಾವ್ಯಕ್ಕೆ, ಅದು ಒಳಗೊಂಡಿರುವ ದರ್ಶನಕ್ಕೆ 
೧ ಚಿಂತ್ರಾಗದಾ ಪು-೭೫. 


೨ 4 ಪು-೭. 


ಚಿತ್ರಾಂಗದೆ'ಯ ಕನಸುಗಳು- ಒಂದು ನಿಶ್ಲೇಷಣೆ ೩೩ 


ಕೀಲಿ ಕೈಯಾಗಿದೆ ಚಿತ್ರಾಂಗದೆ ಕನಸಿನಲ್ಲಿ ಮರಿ ಜಿಂಕೆಯೊಂದನ್ನು ಬೆನ್ನಟ್ಟುತ್ತಾಳೆ; 
ಅದು ಕಾಮನನ್ನು ಬೆನ್ನಟ್ಟುವುದರ ಸಂಕೇತವಾಗುತ್ತದೆ. ಆದರೆ “ಮುಟ್ಟ ಮುಟ್ಟದೇ 
ನೆಲಂ ಮೆಟ್ಟಿ ಮುಂಚುವ ಹರಿಣ ಶಿಶು” ಎಂಬ ವರ್ಣನೆಯಲ್ಲಿ ಕವಿ ಮತಾಕ್ಯಮರ್ತ 
ಗಳ ಮಿಲನವನ್ನು ಧ ೈನಿಸುತ್ತಾರೆ. ಆ ಜಿಂಕೆಯನ್ನು ಅವಳು ಕೊಲ್ಲಬೇಕೆಂದುಕೊಂಡಾಗ 
“ಕಂಗೊಳಿಸುದುದು ಮುಂದೆ ನಾಕ ವೈಕುಂಠ ಕೈಲಾಸಲೋಕಂಗಳನೇ ನಗುವೊಂದು 
ಚಾರುದೃಶ್ಯಂ” ಅವಳ ಕಾಮ ಮುಂದೆ ಶುಭಪರವಾಗುತ್ತದೆ; ಎಂಬುದು ಇದರಿಂದ 
ವ್ಯಕ್ತವಾಗುತ್ತದೆ. ಪತಂಗದ ಉಪಮಾನವನ್ನು ಕೊಟ ರುವ ಕವಿ “ತುದಿಗೆ ಮಂಗಳ 
ಮಾಯವಾದಪುದು” ಎಂದಿರುವುದನ್ನು ಗಮನಿಸಬಹುದು; ಅದು ಮಂಗಮಾಯವಲ್ಲ; 
ಮಂಗಳಮಾಯ. ಅದಕ್ಕಿಂತಲೂ ಧನಿಗಭೀರವಾದದ್ದು ಈ ಉಪಮೆ, 


ಕ ಎ ನೇರಿ ಮಿಗುಪೆ 

ಬರಿದು ಹೊಂಬೊಳಲಾಯ್ತೆ, ಮದ್ದಿಡಿದ ಮಣ್ಮುಡಿಕೆ 

ಕಿಡಿಗೊಂಡು ಸಿಡಿಯೆ ರಾತ್ರಿಯ ನಭೋಭೋಗದಲ್ಲಿ, 

ಕರೆವೊಂತೆವೊಲ್‌ ವರ್ಣಮಯ ನಕ್ಷತ್ರವೃಷ್ಟಿ ಕ 
ಮೃಣ್ಮಯ ಚಿನ್ಮಯವಾಗುವುದನ್ನು, ದೈಹಿಕ ಕಾಮ ತಪಸ್ಸಿನಿಂದ ಮುಂದೆ ಪವಿತ್ರ 
ವಾಗುವುದನ್ನು ಇದು ಹೇಳುತ್ತದೆ. (ಮದ್ದು ಸ್ಫೋಟಕ ಗುಣವುಳ್ಳೆ ಕಾಮವನ್ನು 
ಸಂಕೇತಿಸುತ್ತದೆ.) 

ಕನಸಿನಲ್ಲಿ ಹೆಣ್ತನವನ್ನು ಅನುಭವಿಸಿದ ಅವಳು, ವಾಸ್ತವದಲ್ಲಿಯೂ ಅದನ್ನು 

ಕಂಡುಕೊಳ್ಳ ಬೇಕಾಗಿದೆ. ಕಾರಣ ಅರ್ಜುನನ ತಿರಸ್ಕಾರದ ವರ್ತನೆಯನ್ನು ಪೋಷಕ 
ವಾಗಿ ಕವಿ ತಂದಂತಿದೆ.* ವ್ಯಕ್ತಿ ವಾತಾವರಣದ ಶಿಶು ; ವಾತಾವರಣ ಕೊಟ್ಟಿ 
ಶಿಕ್ಷಣದಿಂದಾಗಿ ಚಿಶ್ರಾಂಗದೆಯ ಹೆಣ್ತನದ ಸಕಲ ವಿಕಸನ ಪ್ರಕಾಶನಗಳಿಗೂ ಅಡ್ಡಿ 
ಯಾಗಿ, ಸ್ತ್ರಿ ಸ್ವಭಾವ ಪುರಷರೂಪಿಯಾಗಿ ಬೆಳೆಯಲು ಕಾರಣವಾಯಿತು. ಅಂತೂ 


ಚಿತ್ರಾಂಗಡಿಗಿದ್ದ ಬಾಲ್ಯದ ಪರಿಸರದಿಂದಲೇ ಸ್ತೀಸಹಜ ಸ್ವಭಾವದ ಭಾವಗಳಾದ ಲಜ್ಜೆ A 
ಕೋಮಲತೆ, ಸಂಯಮಗಳು ಪುರುಷ ಸ್ವಭಾವದ ದಾರ್ಚ್ಟ್ಯತೆ, ಕಠಿಣತೆಗಳಾಗಿ 
ರೂಪಿತವಾಗಲು ಕಾರಣವಾಯಿತು. ಆದ್ದರಿಂದ ಮೊದಲು ಈ ಭಾವನೈಷ್ಟುರ್ಯದ 
ಮಾರ್ಪಾಡು ಚಿತ್ರಾಂಗದೆಗೆ ನಡೆಯಬೇಕಾದುದು ಅಗತ್ಯನಾಗಿದೆ. ಇದಕ್ಕೆ ಅರ್ಜುನನ 
ತಿರಸ್ಕಾರದ ಘಟನೆ ನಿದರ್ಶನವಾಗುವಂತೆ ಮದನನ ಆಶೀರ್ವಾದದ ಕನಸು ಕೂಡಿ 


ಪ್ರತೀಕವಾಗುತ್ತದೆ. 


] ಸಿ. ಪಿ.ಕೆ. «ಚಿತ್ರಂಗದಾ ಸವಿಂಕ್ತೆ”ಯ ಮುನ್ನುಡಿಯಲ್ಲಿ 
| ಈ ಕಾವ್ಯದಲ್ಲಿ ಬರುವ ಎಲ್ಲ ಪಾತ್ರಗಳು ಚಿತ್ರಾಂಗದೆಗೆ ಪೋಷಕ ಪಾತ್ರಗಳೇ ನಿನಃ 
ಅವುಗಳ ವೈಯಕ್ತಿಕ ನಿಲುನಿಗೆ ಇಲ್ಲಿ ಅವಕಾಶನಿಲ್ಲ. ಎಂಬುದನ್ನು ಮೊದಲೇ ಅರಿಯಬೇಕು 


ರ 


೩೪ 


ಚಿತ್ರಾಂಗದೆಯ ಪುರುಸೋಚಿತ ವ್ಯಕ್ತಿತ್ವದ ಮಾರ್ಪಾಡಿಗೆ ಇಲ್ಲಿನ "ಮದನ 
ದರ್ಶನ' ಅತಿ ಮಹತ್ವದ್ದಾ ಗಿದೆ. ಅದೂ ಕೂಡ ಸ್ವಸ್ನದರ್ಶನವಾಗಿ. ಇದೇ ಪ್ರಸಂಗ ತ್ತ 
ವನ್ನು ರನೀಂದ್ರರು ತಮ್ಮ. "ಚಿತ್ರಾ' ನಾಟಕದಲ್ಲಿ ಮನ್ಮಥ ವಸಂತರನ್ನು ನೇರ ಪ್ರವೇಶ 
ಪ್ರತ್ಯ ಕತೆಗಳಿಂದ ದರ್ಶಿಸಿದ್ದಾರೆ. ಆದರೆ ಅದು ಇಂದಿನ ಆಧುನಿಕ ಪ್ರೊ ಪ್ರಜ್ಞೆಗೆ ಒಗ್ಗ ದ 1 
ಮಾತು. ಆಧುನಿಕ ನಾಗರಿಕತೆಗೆ ಅದರಲ್ಲಿ ನಂಬುಗೆ ತಪ್ಪಿ ಹೋಗಿದೆ. ಅವೆಲ್ಲವೂ ; 
ಹಾಸ್ಯಾಸ್ಪದ ಪವಾಡಗಳೆನಿಸುತ್ತವೆ. ಕಾರಣ ಇಲ್ಲಿ ಕುವೆಂಪುರವರು ತಮ್ಮ ಕಲಾತ್ಮಕತೆ ' 
ಯಿಂದ ಮತ್ತು ಇಂದಿನ ಆಧುನಿಕ ಪ ಪ್ರಜ್ಞೆ ಯ ಅರಿವಿನಿಂದ ಇಲ್ಲಿ ಮದನನನ್ನು ಸಷ ಸ 
ದಲ್ಲಿ ದರ್ಶಿಸಿರುವರು. ಈ ದೃಷ್ಟಿಯಿಂದಲೂ ಇಲ್ಲಿಯ ಕನಸುಗಳು ಗಮನಾರ್ಹ. ಮ ಕ್ತಿ 
ಮಾಧ್ಯಮದಲ್ಲಾದ ಮದನನ ಸಾಕ್ಷಾತ್ಕಾರ. ಚಿಕ್ರೆಯ ಭಾವಪರಿಸ್ಕಾರಕ್ಸೆ ಉತ್ತಮ ' 
ನಿದರ್ಶನವಾಗಿದೆ. 


rfp 


TT ಅಜ ಯು ಕ್ಳೈ ಮುಗಿದು ವೆ ಮ್ಳ ಚಾಚಿ 
ಬೇಡಿದಳ್‌ ಮದನ ಕೃ ಪೆಯಂ ನಾರಿ ತುಂಬೆದೆಯ 
ಭಕ್ತಿಯಿಂದುತ್ತಂಶಿತಾತ್ಮದಾಕಾಂಕ್ರೆಯಿಂಜಿ. 
re ಜೌ ಯೌವನದ ಕಂಗಳಿಗೆ 
ಮನ್ಮಥನಸರಿಚಿತನೆ ?...........-.... ಔತ 


“ಯೌವನದ ಕಂಗಳಿಗೆ ಮನ್ಮಥನಪರಿಚಿತನೆ ?” ಎಂದಾದರೆ ಅರ್ಜುನನಿಗೂ ಅಡೇ 
ರೀತಿಯ ಮನ್ಮಥ ದರ್ಶನವಾಗಬೇಕಿತ್ತು. ಆದರೆ ಅವನಿಗದು ಅವಶ್ಯವಿಲ್ಲ. ಅವನು 
ಈಗಾಗಲೇ ಅವನ ಸಂಗದ ಪರಿನೆಯ ಅರಿವನ್ನು ಅನುಭವಿಸಿರುವನು. ಕಾರಣ ಮನ್ಮಥ 
ದರ್ಶನ ಚಿತ್ರಾಂಗಡೆಗೆ ಮಾತ್ರ ಅನಿವಾರ್ಯವಾಗಿದೆ; ಅಂದಾಗ ಅವಳ ಮೊದಲಿನ 
ಘಟ್ಟದಿಂದ (ಪುರುಷತ್ತದ) ಎರಡನೆಯ ಘಟ್ಟಕ್ಕೆ (ಸ್ತ್ರೀತ್ವದ) ತರಲು ಸ್ವಪ್ನ ದರ್ಶನ 
ಇಲ್ಲಿ ಕಾರಣವಾಗುತ್ತದೆ. ಆದ್ದರಿಂದ, 


ನು ...ಚಿತ್ರಾಂಗದೆಯನೆತ್ತಿ ದಂ ಭಾವಜಂ 
ವರದ ೭ ಹಸ್ತ ಜ್‌ ಬಟ ಜತ ಹತ್ತಿ 


ಎಂದಾಗ ಅದು ಅವಳ ಸುಪ್ತ ಅರ್ದ ಕಾಮಭಾವಕ್ಕೆ ತೀರ ಸಾಂಕೇತಿಕವಾಗಿಡೆ. 
ಮುಂದೆ ಅವಳು ಸ್ತ್ರಿ ಸಹಜ ಸ್ವಭಾವದಿಂದ ಅರ್ಜುನನೊಂದಿಗೆ ಸಂಪರ್ಕಿಸುತ್ತಾಳೆ, 
ಅವಳ ಆಸೆ ಸೆ ಕೈಗೂಡುತ್ತ ಡೆ. 


] ಕುವೆಂಪು «ಚಿತ್ರಾಂಗದಾ? ಪುಟ ೨. ೨೫-೨೬ 
2 4 ೫ ೫ ೨.೨೧, 


. *ಚಿತ್ರಾಂಗದೆ'ಯ ಕನಸುಗಳು ಒಂದು ನಿಶ್ಲೇಷಣೆ ೩೫ 


6 ಪ ನಳಿತೋಳ್ಗಳಂ 

ನೀಡಿದಳಾ ಚಿತ್ರಾಂಗಿ, ಪ್ರೇಮದಾಲಿಂಗನದಿ 
ಶೂನ್ಯವಾಯಿತೆಲ್ಲವಾನಂದ ವಿಸ್ಮ ತಿಯ 
ಭೋಗ ನಿರ್ವಾಣದಲಿ... ಒಟ 3 


ಪ್ರಣಯ ಸಾಫಲ್ಯ ಹೊಂದಿದೆ. ಮುಂಡೆ ಒಂದು ಪರ್ವಪೂರ್ಣ ಅವರ ಸುಖನಿಲಾಸದ, 


ಮನ್ಮಥರಾಟದ ರೋಮಾಂಚಕ ದೃಶ್ಯ ಹರಡಿಕೊಳ್ಳುತ್ತದೆ. ಆಗ ಅಲ್ಲಿ “ಸುಂದರಿ ನಿನ್ನ 


ಮನೆಯೆಲ್ಲಿ.........ನಿನ್ನ ಹೆಸರೇನರುಹು” ಎಂದು ಕೇಳಿದಾಗ ಅವಳು ಹೇಳುವ ಆ 
ಮಾತು ಈ ಸಂದರ್ಭಕ್ಕೆ ಉಚತವೆನಿಸುತ್ತದೆ. 

ರ ಮನೆ ನನಗಿಲ್ಲ 

ಹೆಸರಿಲ್ಲ ನಾನೊಂದು ಕನಸು ನಿನ್ನೆಜೆಯೊಕ್ಮೆ 

ಕಾಣುತಿಹ ಸವಿಗನಸು. ಜತ 


ಕುವೆಂಪುರವರ ದರ್ಶನ ವಿಶಿಷ್ಟತೆಯ ಇನ್ನೊಂದು ಮುಖ ಇಂತಿದೆ-“ಪಶುತ್ವದಿಂದ 
ಮಾನವತ್ವಕ್ಕೆ, ಮಾನವತ್ವದಿಂದ; ದೇವತ್ವಕ್ಕೆ ಮೆಟ್ಟಿಲು ಮೆಟ್ಟಿಲಾಗಿ ಪಾತ್ರಗಳಿಗೆ 
ಸ್ಥಳಾವಕಾಶ ಒದಗಿಸುವುದು. ಇದನ್ನು ನಾವು ಅವರ ಅನೇಕ ಪಾತ್ರಗಳಲ್ಲಿ ಸಾಮಾನ್ಯ 
ವಾಗಿ ಕಾಣುತ್ತೇವೆ. ವ್ಯಕ್ತಿ ಮನುಷ್ಯ ಸಹಜ ಕಾಮನೆಗಳನ್ನು ವೂರಿ ದೂರಗಾಮಿಯಾಗು 
ವುದೇ ಜೀವನದ ಸಾರ್ಥಕತೆಯೆಂದು ಇವರು ಬಗೆದಂತಿದೆ. ಒಂದೆಡೆ ಇವರೇ ಹೇಳು 
ವಂತೆ “ಎಷ್ಟೇ ಪರಿಶುದ್ಧ ನಾದುದಾಗಲಿ, ಎಷ್ಟೇ ಮುಗ್ಬವಾದುದಾಗಲಿ ತಪಸ್ಸಿನಿಂದ 
ಪರೀಕ್ಷಿತವಾಗಿ ಚಂಚಲತಾ ಮುಕ್ತ ವಾಗದಿದ್ದರೆ, ಸರಿಷ್ಕೃ ತವಾಗಿ ಪರಿಸಕ್ಟವಾಗದಿದ್ದರಿ, 
ತಾರುಣ್ಯದ ತರಳ ಭೋಗಕ್ಕೆ ಚಿರಪ್ರೇಮದ ಮಹತ್ತಾಗಲಿ, ಗೌರವವಾಗಲಿ ದೊರೆ 


. ಯುವುದಿಲ್ಲ. ಹೀಗೆಂಬುದು ನಮ್ಮ ಪ್ರಾಚೀನ ಕನಿದರ್ಶನದ ಕಾವ್ಯವಾಣಿ.” 3 


ಇದೇ ನೆಲೆಗಟ್ಟಿನ ಮೇಲೆ ಚಿತ್ರೆಯನ್ನು ತಪಸ್ವಿನಿಯಾಗಿ ಪರಿವರ್ತಿಸಿದ್ದಾರೆ. ಅದಕ್ಕೆ 
ಪೂರ್ವದಲ್ಲಿ ಸಮುದ್ರ ಮಾರುತಿಯ ಉಪದೇಶದಿಂದ ಪೀಠಿಕೆ ಹಾಕಿದ್ದಾರೆ. ನಿಜಕ್ಕೂ 
ಇಲ್ಲಿ ಸಮುದ್ರ ಮೂರ್ತಿ ಅವಾಸ್ತವ. ಅದು ಚಿತ್ರಾಂಗದೆಯ ಭಾವನೆ ಮಾತ್ರ. ಕಾದಲ 
ನನ್ನು ಕಾಣಲು ಕಾತರಿಸಿದ ಕಾದಲೆ ಅವನನ್ನು ಕಾಣದೇ ಹೋದಾಗ ಮನುಷ್ಯ 
ಸಹಜ ಅಸಹಾಯಕತೆಯಿಂದ ಉದ್ವಿಗ್ನತೆಯನ್ನು ತಾಳಲಾರದೇ ಆತ್ಮಕತ್ಯೆಗೆಳ 
ಸುತ್ತಾಳೆ. ಆಗ “ಲಕ್ಷೋಪಲಕ್ಷ ಹೆಡೆಗಳನ್ನೆತ್ತಿ ಬುಸ್ಸೆಂಬ ಸಾಸಿರ ಶಿರದ ಮಹಾಫಣಿ 
ಯಂತೆ; ಸಾಗರ ತೆರೆಗಳು ಅವಳನ್ನು ದಂಡೆಗೆ ನೂಕುತ್ತವೆ ಎಂಬುದು ವಾಸ್ತವಂಶ. 


ಆಗಿನ ಸಂದರ್ಭದಲ್ಲಿ ಅವಳು ತನ್ನ ಬಾಹ್ಯ ಪ್ರಜ್ಞ ಯನ್ನು ಕಳೆದುಕೊಂಡಿರುತ್ತಾಳೆ 


೧ ಕುವೆಂಪು "ಚಿತ್ರಾಗಂದೆ' ಪುಟ-೪೧. 
೨ ೫ ೫ ೫ ೪೫%, 
4 » «4ತಪೋನಂದನ' ? ೭. 


೩೬ ಕರ್ನಾಟಿಕ ಭಾರತಿ 
ಎಂಬುದು ಗಮನಾರ್ಹ. ಎಚ್ಚರಿಕೆಯಲ್ಲಿರುವಾಗಲೇ ಬಾಹ್ಯಜ್ಞಾ ನವಿಲ್ಲದೇ ಮನಸ್ಸಿನಲ್ಲಿ ೫ 
ಜು ಚಿತ್ರಗಳನ್ನು ಕಾಣುವುದಕ್ಕೆ ಹಗಲುಗನಸು ಎನ್ನುತ್ತಾರೆ. ಆ ರೀತಿಯ ಒಂದು 

ತ್ರೈ ಈಶ ಕೃಂಗಾರದಂಬುಧಿಯ ಶ್ರೀಮೂರ್ಮಿಯದು. ಇಲ್ಲಿಯ ಸಂದರ್ಭವನ್ನು ಕವಿ ' 
ತ ಮಾಧ್ಯಮದಲ್ಲಿ ಚಿತ್ರಿಸಹೋಗಿಲ್ಲ. ಏಕೆಂದರೆ ಆತ್ಮಹ ತ್ಯೆಯ ಪ್ರಯತ್ನದಿಂದ ' 


ಸಾಮಾನ್ಯ ಮಾನವಳ ಅಂಶವನ್ನು ಚಿತ್ರೆಯಲ್ಲಿ outed ಮತ್ತು ಆ ಹಂತ ೫ 


ದಿಂದ ಮೇಲಿನ ಹಂತಕ್ಕೆ ಅವಳನ್ನು ನ: ಕಂಡರಿಸಿ ನಿಲ್ಲಿಸಬೇಕಾಗಿದೆ. ಅಲ್ಲಿಂದಲೇ 
ಸಮುದ್ರ ಮೂರ್ತಿಯ ಉಪನೇಶದ ಬೀಜ ಮೊಳೆಕೆಯೊಡೆದು ಕಾವ್ಯದೆ ಸಾರ್ಥಕ್ಯವನ್ನು 
ಕೈೈಗೂಡಿಸಬೇಕಾಗಿದೆ. 

4 ಈ ಸಾಹಸಂ ಬೇಡವಾ ಸಾಹಸಂಗೈದು 

ಬದುಕುನಡೆ, ಶೇರ್ತಿವೆತ್ತಿರು ತಪಸ್ವಿನಿಯಾಗಿ ” 

ಇನ್ನೊಂದು ನಿಟ್ಟಿನಿಂದ ಈ ಸಮುದ್ರ ಮೂರ್ತಿಯನ್ನು ನಿಟ್ಟಿ ಸಿದರೆ ಈ ಸಮುದ್ರ 

ಮೂರ್ತಿಯೆಂಬುದು ಅವಳ ಸುಪ್ತ ವಿವೇಕದ ಪ್ರತೀಕವಾಗಿ ಆವಿರ್ಭವಿಸಿದೆ. ಧೃತಿಗೆಟ್ಟು 
ಹೇಡಿಯಂತೆ ಆತ್ಮಹತ್ಯೆಗೆ ಯತ್ನಿಸಿದಾಗ, ತೆರೆಗಳ ಹೊಡೆತದಿಂದ ದಡಕ್ಕೆಸೆಯಲ್ಬಟ್ಟ 
ಅವಳು ಜೇತನಗೊಂಡು (ಎಚ್ಚತ್ತು) ತನ್ನ ವಿವೇಕದ ಅರಿವಿನಿಂದ ಪೂರ್ಣವಾಗಿ 
ಪ್ರಜ್ಞಾವಲಯಕ್ಕೆ ಬಂದಾಗ ಅವಳ ವಿವೇಕವೇ ಮೂರ್ತಗೊಂಡು ಅವಳ ಅಪ್ರಜ್ಞಾ 
ಪೂರಿತ ತರಳ ಭೋಗದ ಸಫಲೋದ್ಹೇಶಕ್ಕೆ ಇಂತು ಭೋಧಿಸಿದೆ. * 


« ಮರಕೆ ಮಲರಲ್ಲಜಿಯೆ ಹಣ್ಣು ಗುರಿಯಪ್ಪಂತೆ 
ಪ್ರಣಯ ಸಾಧನೆಗೆ ಶಿಶುವಾತ್ರ ತ್ಸಲ್ಯ ತಾಂ ಸಿದ್ಧಿ 
ಮಿಡಿ ಬಂದ ಮಾವು ಹೂ ಹೋದುಜಿಂದಳಲಹುಜೀ 9) 
ವತ್ಸನಾತ್ಸಲ್ಯಮಿಲ್ಲದ ವಿವಾಹಂವ್ಯರ್ಥಮೌ, ?1 
ಈ ವಿವೇಕದ ೭ ಹೊಂಗಿರಣಕ್ಕೆಯೇ ಅವಳ ಕಾಮದ ಮೋಹ ಮಂದಿರ ಹುಡಿ 
ಯಾಗಿ ಚಿರಪ್ರೇಮದ ಶಿಖರ ಸ ಸಾಕ್ಷಾಶ್ಚಾರವಾಗಿದೆ. ಇದೀ ಸ ಸಾಕ್ಷಾತ್ಕಾರದಿಂದಲೇ ಅವಳು 
ತೊಳೆಯವುಗೂ ಅರ್ಜುನನನ್ನು ಕೂಡಲು ಬಯಸಿರಲಿಕ್ಕಿಲ್ಲ. (ಬೇಟದ ಬಯಕೆಯಿಂದ) 
ಈ ಕಾವ್ಯದ ಕನಸಿನ ನಿರೂಪಣೆಗಳಲ್ಲಿ ಕಾಣುವ ವೈಶಿಷ್ಟ ಸ್ರಿವೇನಂದಕಿ, ಪೂರ್ವಾ 
ರ್ಧದ ಘಟನೆಗಳಿಗೆ ತಕ್ಕಂತೆ ಹರಿಣ ಶಿಶು, ಪತಂಗ, ಕಾಸಾರ, ದಿ ಪೀಪನಾವೆ ಮುಂತಾ 
ದವುಗಳನ್ನು ಮಧುಮಯ ತಟಾಕ ತಟಿಯಲ್ಲಿ ಅದ್ದಿ ತೆಗೆದಂತೆ ಬಿಂಬಿಸುತ್ತ ಹೋಗಿ, 
ಇವುಗಳ ಕೊನೆಯ ಮೆಟ ೈಲೆನ್ನುವಂತೆ ಮದನನ. ದರ್ಶನ ಮತ್ತು ಭರವನೆಗಳನ್ನು 
ಚಂಚಲಗೊಂಡ ಮನಸ್ಸಿಗೆ ಭರವಸೆಯನ್ಸೀಯ್ಯುವಂತೆ ನುಡಿಸಿ ಸಹಜ ಕೂಿನವಾ 


* ವಾಸ್ತವದಲ್ಲಿ ಅದು ಕವಿಯ ಜೀವನಾನುಭವದ ದರ್ಶವೂ ಹೌದು. 
1 ಕುನೆಂಪು ಚಿತ್ರಾಂಗದೆ' ಪು- ೬೭ 


“ಚಿತ್ರಾಂಗದೆ'ಯ ಕನಸುಗಳು-- ಒಂದು ವಿಶ್ಲೇಷಣೆ ೩೭ 


ಕಾಂಕ್ಷೆಯ ಚಿತ್ರೆಗೆ ತೃಪ್ರಿಪಡಿಸಿದ್ದಾರೆ. ಮುಂಜಿ ಅವೆಲ್ಲವನ್ನೂ ಲಯಗೊಳಿಸಿ 
ಆಧ್ಯಾತ್ಮಿಕದ ಮೆಟ್ಟಿಲುಗಳನ್ನು ಸೃಷ್ಟಿಸಿ, ಅದರ ತುದಿಗೆ ಅಮೃತ ಶಿಲಾಸ್ತೂಪನನ್ನೂ 
ನಿರ್ಮಿಸಿದ್ದಾರೆ. ಮತ್ತು ಅದನ್ನು ತಲುಪಲು ಚಿತ್ರೆಗೆ ಸಮುದ್ರದ ಶ್ರೀಮೂರ್ರಿಯಿಂದ 
ಮಾರ್ಗದರ್ಶನ ಕೊಡಿಸಿದ್ದಾರೆ. 
ಇನ್ನು ಕೊನೆಯದಾಗಿ ಚಿತ್ರಾಂಗದೆ ಕಂಡ ದರ್ಶನ ಮೂರ್ತಿ ಕವಿ ಒಂದು ಕಡೆ 
"ಳಿರುವಂತೆ “ಸ್ವಪ್ನವೋ, ದರ್ಶನವೋ, ಮೇಣ್‌ ಸ್ವಸ್ನದರ್ಶನವೊ ಹೇಳಬಲ್ಲ 
ವರಾರು ?* ಎಂಬಂತಾಗಿದೆ. ಏಕೆಂದರೆ ಅವಳು ಇಲ್ಲಿ ಕಂಡ ಕನಸು ಸಾಮಾನ್ಯರಂತೆ 
ತಮದ ನಿಡ್ರೆಯಲ್ಲಲ್ಲ. 
4,.....ಎಾತಮದ ನಿದ್ರೇಯ:ನುಳಿದು 
ಸಾತ್ತಿಕ ತುರೀಯ ನಿದ್ರಾ ಭಕ್ತಿರಸದಿಂದೆ....... 
ಬೇಡುತಿರ್ದಳ್‌ ಬಿಡದೆ ಫಣಿಧರ ಪಿನಾಕಿಯಂ 
ತನ್ನಭೀಷ್ಟಂ ಸಫಲಮಕ್ಕೆಂದು.................... 
ಪುಟ ೮೨ 
ಇಲ್ಲಿಯ ಈ ಬಬ್ರುವಾಹೆನನ ಜನನಿ ಮೊದಲಿನ ಚಿತ್ರಾಂಗದೆಯಲ್ಲ, ಇವಳು 
ಜಗತ್ತಿನ ಬಾಹ್ಯ ಬಂಧನಗಳಾದ ಅರಮನೆ, ದಾಸಿಯರು, ಹಂಸತೂಲಿಕಾತಲ್ಪ, 
ಬಯಸಿದರೆ ಬರುವಂಥ ಏನೆಲ್ಲವನ್ನೂ ತ್ಯಜಿಸಿ ತೃಣ ಕುಟೀರದ ಮಧ್ಯೆ ತಪಸ್ವಿನಿಯಾಗಿ 
ರುವಳು. ತಪಸ್ವಿನಿಯಾದರೂ ಅವಳಲ್ಲಿ ಇನ್ನೂ ಅರ್ಜುನನ ಬಗ್ಗೆ ಮೋಹ ಬಿಟ್ಟಿಲ್ಲ. 


ಕೇಳ್ತಂದು ಮೊದಲ್ಗೊಂಡು ಪಾರ್ಥಂಗೆ ಗೆಲವಕ್ಕೆ, 

ಅರ್ಜುನಗೆ ಸೊಗಮಕ್ಕೆ, ಜಯವಧು ಸವತಿಯಕ್ಕೆ; 
ಧರ್ಮಸಂಸ್ಕ್ರಾಪಕಂ ದೇವಕೀನಂದನಗೆ 

ನಿತ್ಯಮಂಗಳಮಕ್ಕೆ, ಲೋಕಕ್ಕೆ ಶಾಂತಿಯಕ್ಕೆ; 

ಎಂದು ನೋಂತಭವನಂ ಪ್ರಾರ್ಥಿಸಿದಳನುದಿನಂ ?” 

| ಪುಟ ೭೦ 


ಎಂಬುದು ಸ್ಕೂಲ ದೃಷ್ಟ್ರಿಗೇ ಗೋಚರಿಸುತ್ತದೆ. * ಬಾಹ್ಯ ಬಂಧನಗಳಿಂದ ಮುಕ್ತಿ 


* ಹೇಗೆಂದರೆ ಕನಿ ಉಕ್ತಿಯಲ್ಲಿ ದ್ವಿರುಕ್ತಿಯ ಧ್ವನಿಯನ್ನು ಬಳಸಿದ್ದಾನೆ. ಅದನ್ನು 
ಗಮನಿಸಿದಾಗ ಈ ಮಾತು ಸೃಷ್ಟಿ ಗೊಳ್ಳುತ್ತದೆ. “ಪಾರ್ಥಂಗೆ ಗೆಲಮಕ್ಕೆ, ಅರ್ಜುನಗೆ 
ಸೊಗಮಕ್ಕೆ.? ಪಾರ್ಥಂಗೆ ಗೆಲಮಕ್ಕೆ ಎಂದಾಗ ಅದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ 
ದಂತೆ, ಅರ್ಜುನಗೆ ಸೊಗಮಕ್ಕೆ ಎಂಬುದು ತನ್ನ ವೈಯಕ್ತಿಕ ಬಯಕೆಯಿಂದ ಪ್ರಾರ್ಥಿಸಿ 
ರುವಳು. ವೈಯಕ್ತಿಕನಾಗಿ ಅವಳು ತನ್ನ ನಲ್ಲನ ಸೊಗಸನ್ನು ಬಯಸಿರುವಳು. 


ಲಲ್‌ ಕರ್ನಾಟಿಕ ಭಾ:ಶಿ 
ಪಡೆದಿದ್ದರೂ ಕೂಡ ಮಾಯೆ ಅವಳನ್ನು ಇನ್ನೂ ಬಿಟ್ಟಿಲ್ಲ. ಇದಕ್ಕೆ ಪರಿಸಾರದ " 
ವಶ್ಯಕತೆ ಇರಲೇಬೇಕು, ಇದೆ. ಅದಿರುವುದು ಅವಳ ಅವಸಾನದ ನಂತರವೇ, ವ್ಯಕ್ತಿಯ 
ಅವಸಾನದ ನಂತರವೇ, ಈ ಮಾಯೆ ಬಿರಿದು. ಅಲ್ಲಿಯವರೆಗೆ 
ಅನವರತ ಇದರ ಬಂಧನ ಸಕಲ ಜೀವಾತ್ಮರಲ್ಲಿ ಬಂಧಿಸಿದ್ದೆ. ವ್ಯಕ್ತಿ 
ತನ್ನದಲ್ಲದ ಸ್ವಾರ್ಥಕ್ಕೆ ತನ್ನನ್ನು ತಾನು ಇಲ್ಲಗೈದುಕೊಳ್ಳು ವುದೇ ತಪಸ್ಸು. ಅಂಥ 
ತಪಸ್ಸಿನಿಂದ ಸಿದ್ಧಿ ಸಿದ ಫಲವೇ ಬಾಳ್ಗೋಪುರಕೆ ಶಿಖರ. ಇಲ್ಲಿ ಚಿತ್ರಾಂಗದೆ ಕಂಡುಕೊಂಡ 
ಸಿದ್ಧಿ ಫಲವೂ ಅಂತಹುದೆ. ಅದನರುಹಲು "ಪಿಂಗಲ ಜಟಾಧಾರಿ ಮಂಗಲ ವಿಭೂತಿಯೂ 
ತ್ರಿಶೂಲಿಯಾಣತಿಯಂತೆ' ದೇವದಾಸನೊಬ್ಬ ಪ್ರತ್ಯಕ್ಷನಾದ. ಇದು ನಿಜಕ್ಕೂ ಅವಳ 
ಸಾಧನೆಯ ಫಲವೇ; ಏಕೆಂದರೆ “ನನ್ನನಿಲ್ಲಿಗೆ ಕುಳುಹಿದನ ಸುಧಾಕರ ಮೌಳಿ ನಿನ 
ಭಕ್ತಿಗೆ ಮೆಚ್ಚ” ಎಂದು ದೇವದೂತನೇ ಸ್ವತಃ ಹೇಳಿಕೊಳ್ಳುತ್ತಾನೆ. ಇಲ್ಲಿ ಸುಧಾಕರ 
ಮೌಳಿ ಆ ಡೇನದೂತೆನಿಗೆ ನೇರವಾಗಿ ರಣಭೂಮಿಗೆ ಕಳಿಸಬಹುದಿತ್ತು. ಆದರೆ ಅದು 
ಹಾಗಾಗಲಿಲ್ಲ. ಆ ಪ್ರಜ್ಞೆಯ ಅರಿವು ಅಲ್ಲಿಯವರಿಗಿಲ್ಲವೆಂದಾಗ ಆ ದೂತ ಇವಳಲ್ಲಿ 
ಗೈ ತಂದುದು ಸಹಜವಾಗಿದೆ. ಇವಳಿಂದಲೇ ಆ ಕಾರ್ಯ ನಡೆಯಬೇಕಾದುದು ಮತ್ತು 
ಆಕೆಯ ಇಡೀ ಜೀನನದ ತ್ಯಾಗ ಬಲಿದಾನಗಳ ಕುರುಹಾಗಿ ಅಂತ್ಯದಲ್ಲಿ ಅವಳ ಬಲಿ 
ಅನಿವಾರ್ಯವಾಗಿದೆ. 

“ ನಿನ್ನ ಹೃದಯದ ಬಲಿಯನಿತ್ತು ರಣಜೀವತೆಗೆ 

ಕೆರಳ್ಸೆ ಬದಿಯಂ ತಣಿಸಿ, ಪತಿಸುತರ್ಗಿವರ್ಗೆ ' 

ನೀಂ ಶುಭಂಕರಿಯಾಗು ನಡೆ ಹೋಗು ಬೇಗದಲಿ ” 1 
ಇದು ಕುವೆಂಪುರವರ ಸಂಯೋಜಕ ಪ್ರತಿಭೆ ಹಾಗೂ ದಾರ್ಶನಿಕ ದೃಷ್ಟಿಗೆ ನಿಚ್ಚಳ 
ಸಾಕ್ಷೆಯಾಗಿದೆ. 


ಗ್ರಂಥ ಯಣ 
೧) ವಸಂತ ಕುಮಾರ (ಸಂ) “ಚಿತ್ರಾಂಗದಾ ಸಮೀಕ್ಷೆ? 


೨) ಕುವೆಂಪು. “ಚಿತ್ರಾಂಗದಾ'' ಮೈಸೂರು : ಉದಯರವಿ ಪ್ರಕಾಶನ 
ವಾಣೀನಿಲಾಸಪುರಂ; ೧೯೭೩. 


೩) ಕುವೆಂಪು. ""ತಪೋನಂದನ'' ಮೈಸೂರು: ಉದಯರವಿ ಪ್ರಕಾಶನ 
ವಾಣೀವಿಲಾಸಪುರಂ ೧೯೫೯. 


೪) ದೇಜಗೌ (ಸಂ) “ಗಂಗೋತ್ರಿ” “ಕುವೆಂಪು ಅಭಿನಂದನ ಗ್ರಂಥ”, 
ಮೈಸೂರು ಗೀತಾ ಬುಕ್‌ ಹೌಸ ೧೯೬೮. 


೧ ಕುನೆಪು "ಚಿತ್ರಾಂ್ಪದೆ' ಪು- ೮೪ 


ಭಾರತದ ತಿಕ್ಷಣ--ಒಂದು ಸಮೀಕ್ಷೆ 


9 ನ್ಹಿ. ಜಿ. ಮಾರೀಹಾಳ 


ಪೀಠಿಕೆ : 


ಈ ದೇಶದಲ್ಲಿ ನಾವು ಈ ಶತಕದಲ್ಲಿ ಹಲವು ಶೈ ಕ್ಷಣಿಕ ಆಯೋಗಗಳನ್ನು ನಿಯ 
ಮಿಸಿದ್ದುಂಟು. ಅವು ಒಕ್ಕೋರಲಿನಿಂದ ಹೇಳಿದ ಮಾತುಗಳಲ್ಲಿ ಒಂದು ಮಾತು 
ಸಾರ್ವತ್ರಿಕ- -ಸಾರ್ವಕಾಲಿಕವಾದುದು ; "ಈ ದೇಶದ ಸರ್ವತೋಮುಖ ಪ್ರಗತಿಗೆ 
ಈ ದೇಶದೆ ಶೈ ಕ್ಷಣಿಕ ಪ್ರಗತಿಯು ಮುಖ್ಯವಾದುದು” ಎಂಬ ಮಾತು. ಈ ದೇಶದ 
ಶೈಕ್ಷಣಿಕ ಗುರಿಗಳು, ದೇಶದ ಅಭಿವೃದ್ಧಿ ಗುರಿಗಳಲ್ಲಿ ಸ್ಪಂದಿಸದಿದ್ದುದೇ ಇಂದಿನ ತೊಂದರೆ 
ಗಳಿಗೆ ಕಾರಣವೆಂಬುದನ್ನು ಈಗ ತಿಳಿದುಕೊಂಡಂತಾ` ದೆ. ನಮ್ಮ ಆರ್ಥಿಕ ಸಾಮಾ 
ಜಿಕ-ರಾಜಕೀಯ-ಸಾಂಸ್ಕೃತಿಕ-ಆಧ್ಯಾತ್ಮಿಕ ಗುರಿಗಳು ನಮ್ಮ ಶಿಕ್ಷಣದ ಗುರಿಗಳಿಗೆ 
ಸಂವಾದಿಗಳಾಗಬೇಕು. 


ಬರಲಿರುವ ೨೧ ನೆಯ ಶತಮಾನಕ್ಕಾಗಿ ಭಾರತವು ಸನ್ನದ್ಧವಾಗಿ ನಿಲಬೇಕಾಗಿದೆ 
ಈಗಿನ ಸ್ಥಿತಿಯಲ್ಲಿ ಅದು ಸಂಶಯಾಸ್ಟದವಾಗುತ್ತಲಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ 
ಬಂದು ೩೮ ವರ್ಷಗಳಾದವು; ನಮ್ಮ ಪ್ರಗತಿಯು ಯಾವ ತೆರನಾಗಿದೆ? ಶೇಕಡ 
೭೪% ಜನ ನಿರಕ್ಟರಿಗಳು; ಶೇಕಡ ೪೦ ಜನ ಕಡು ಬಡವರು; ಶೇಕಡ ೪೫ ಶಾಲೆಗಳು 
ಏಕೋಪಾದ್ಯಾಯ ಶಾಲೆಗಳು; ಶೇಕಡ ೪೦ ಶಾಲೆಗಳಲ್ಲಿ ಕರೆಹಲಿಗೆ ಇಲ್ಲ! ; ಶೇಕಡ 
೭೦% ಶಾಲೆಗಳಲ್ಲಿ ಕುಡಿಯುವ ನೀರಿಲ್ಲ; ನಮ್ಮ ಶಿಕ್ಷಣ ವ್ಯವಸ್ಥೆ ದೇಶದ ಆರ್ಥಿಕ 
ಅಭಿವೃದಿ ಗೆ ಸಹಕಾರಿಯಾಗದೆ, ನಿರುದ್ಯೋಗ ಸಮಸ್ಯೆ ಉಲ್ಬಣಾವಸ್ಥೆಯಲ್ಲಿದೆ. ವರ್ಷ 
ಒಂದಕ್ಕೆ ಈ ದೇಶದಲ್ಲಿ ಇನ್ನೊಂದು ಆಸ್ಟ್ರೇಲಿಯಾವನ್ನು ಜನಸಂಖ್ಯೆಯಲ್ಲಿ ನಿರ್ಮಿಸು 
ತ್ತಿರುವುದು ಯಾವ ದೇವರಿಗೆ ಪ್ರೀತಿ? ಶೇಕಡ ೮೦ ಜನ ಗ್ರಾಮಿಣ ಪರಿಸರದಲ್ಲಿ 
ದ್ದಾಕೆ. ಅವರಲ್ಲಿ ಶಾಲೆಗೆ ಹೋಗಲೇ ಇಲ್ಲದವರು ಬಹಳ. ಮೊದಲನೆಯ ವರ್ಗದಲ್ಲಿ 
ದಾಖಲಾದ ಮಕ್ಕಳು ೭ ನೆಯ ವರ್ಗಕ್ಕೆ ಹೋಗುವರದು ಕೇವಲ ೨೭ ಜನ ಮಾತ್ರ 
ಉಳಿಯುವರಲ್ಲ! ಕೇವಲ ೯% ಮಾತ್ರ ನಮ್ಮ ಮಕ್ಕಳು ಉಚ್ಚಶಿಕ್ಸಣದಲ್ಲಿ ಕಲಿಯು 
ವಂತಾಗಿದೆ. ಇದು ನಮ್ಮ ಶಿಕ್ಷಣದ ಚಿತ್ರ. 


೪೦ ಕರ್ನಾಟಿಕ ಭಾರತಿ 
ಐತಿಹಾಸಿಕವಾಗಿ : 

ಈ ದೇಶದ ಆಧುನಿಕ ಶಿಕ್ಷಣವು ಮೂಲತಃ ಬ್ರಿಟಿಷರ ಕೊಡುಗೆ. ಬ್ರಿಟಿಷರು 
ಜ್ರ ದೇಶಕ್ಕೆ ತಂದ ಶಿಕ್ಷಣದ ಅಂದಿನ ಗುರಿಗಳು ಇಂದಿನ ಗುರಿಗಳಿಗಿಂತ ಭಿನ್ನವಾಗಿದ್ದ 
ವೆಂಬುದನ್ನು ನಾವು ಮರೆಯಬಾರದು. ' ಕೇವಲ "ಆರ್ಟ್ಸ್‌' ವಿಷಯಗಳಿಗೇನೇ 
ಪ್ರಾಧಾನ್ಯತೆಯನ್ನು ಕೊಟ್ಟು "ಕಾರಕೂನ' ಜಾತಿಯೊಂದು ಆಗ ನಿರ್ಮಾಣವಾಯಿತು 
ಈ ದೇಶದ ನಿಜವಾದ ಶಿಕ್ಸಣಾಭಿವೃದ್ಧಿಯು ಪ್ರಾರಂಭವಾದದ್ದು---೧೯೫೦ ರಿಂದ 
ಈಚೆಗೆ. ನಮ್ಮ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ನಾವು ಇಂದು ನಮ್ಮ ' 
ಶಿಕ್ಷಣವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಮೊದಲನೆಯ ಪಂಚ ' 
ವಾರ್ಷಿಕ ಯೋಜನೆಯ ಕರಡು ನಿರ್ಮಾಣವಾಗುತ್ತಿದ್ದ ಸಮಯದಲ್ಲಿ ಒಂದು ಚೋದ್ಯ 
ನಡೆಯಿತು. ಅಂದಿನ ಯೋಜನಾ ಆಧ ರ್ಯಗಳು ಎಲ್ಲ ಕ್ಷೇತ್ರಗಳ ಯೋಜನೆ ಮಾಡಿ ' 
ಶಿಕ್ಷಣದ ಯೋಜನೆಯನ್ನು ಕೈಬಿಟ್ಟಿದ್ದರು. ಅಂದಿನ ಶಿಕಣ ಮಂತ್ರಿ ಮೌಲಾನಾ 
ಆಬುಲ್‌ ಕಲಮ್‌ ಆರುಾದರ ಒತ್ತಾಯದಿಂದ ಶಿಕ್ಷಣದ ಯೋಜನೆಯು ಅಸ್ತಿತ್ವಕ್ಕೆ 
ಬಂದುದನ್ನು ನಾವಾರೂ ಮರೆಯಕೂಡದು. ಈ ಮುಂದಿನ ಅವಧಿಗಳಲ್ಲಿ ಹಲವು 
ಶೈಕ್ಟಣಿಕ ಆಯೋಗಗಳ ಶಿಫಾರಸುಗಳು ಸಿ ೀಕರಿಸಲ್ಪಟ್ಟು ಅನುಷ್ಠಾನಕ್ಕೆ ತರಲ್ಪಟ್ಟಿವೆ, 
ಪಡುತ್ತಲಿನೆ. 

ಒಂದು ಕಾಲದಲ್ಲಿ ಖಾಸಗಿ ಸಂಸ್ಥೆಗಳು ಶಿಕ್ಷಣದಲ್ಲಿ ಸಿಂಹಪಾಲನ್ನು ಪಡೆದ 
ದ್ದುಂಟು, ಇಂದು ಅವುಗಳ ಪಾತ್ರ ಕೇವಲ ಶೇಕಡ ೩% ರಷ್ಟು ಉಳಿದದ್ದನ್ನು 
ಒಂದು ವರದಿಯು ಸ್ಪಷ್ಟೀಕರಿಸುತ್ತದೆ. 

೧೯೬೫ ರಿಂದೀಜೆಗೆ ಶಿಕ್ಪಣಕೈ ನಿಜವಾದ ಒಂದು ನೀತಿ, ನಿಲುಮೆ, ಯೋಜನೆ, 
ಕಾರ್ಯಕ್ರಮಗಳು ಬಂದಿನೆಯೆಂದೇ ಹೇಳಬೇಕು. ೧೯೬೮ ರಲ್ಲಿ ಕೇಂದ್ರ ಸಂಸತ್ತಿನ 
ಒಂದು ಸಮಿತಿಯು ಶಿಕ್ಷಣಕ್ಕಾಗಿ ಸಾದರಪಡಿಸಿದ ಒಂದು ಶೈಕ್ಬಣಿಕ ಧೋರಣೆಯನ್ನು 
ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಆದರೆ ದುರ್ದೈವದಿಂದ ಇಂದಿನವರೆಗೂ ಒಂದು 
ರಾಷ್ಟ್ರೀಯ ಶೈಕ್ಬಣಿಕ ಥೋರಣೆ ಬಾರದಿರುವುದು ಶೋಚನೀಯ ಸಂಗತಿಯಾಗಿದೆ. 
ನನ್ಮು ತಪ್ಪುಗಳು ; 

ನಮ್ಮ ದೇಶದ ಅಭಿವೃದ್ಧಿಗೆ ಶಿಕ್ಷಣವು ಸನ್ನದ್ಧವಾಗಬೇಕಿತ್ತು;, ಆಗಲಿಲ್ಲ. 
ಪರ್ಯಾಯವಾಗಿ ನಮ್ಮ ಪ್ರಗತಿಯು ಕುಂಠಿತವಾಯಿತು, ಆದಕ್ಕೆ ನಾವು ಮಾಡಿದ 
ತಪ್ಪುಗಳೇ ಕಾರಣವಾಗಜೇಕಾಯಿತು. 

೧) ನಮ್ಮ ಶೈಕ್ಸಣಿಕ ಯೋಜನೆಯಲ್ಲಿ ಶಿಕ್ಕ ಕಣಕ್ಕೆ ಉಳಿದ ಕ್ಷೇತ್ರಗಳಿಗಿಂತ 
ಕಡಿಮೆ ಪ್ರಾಶಸ್ತ ತ್ರನಿದೆ, | 

೨) ನಮ್ಮ ಸರಕಾರಗಳ ಯಂತ್ರಗಳು (ಅಧಿಕಾರವರ್ಗ) ದೀಶದ ಆಕೆ 
ಆಕಾಂಕ್ಷೆಗಳನ್ನು ಅರಿಯಲಿಲ್ಲ. 


ಭಾತದ ಶಿಕ್ಷಣ--ಒಂದು ಸಮೀಕ್ಷೆ ೪೧ 


೩) ಶಿಕ್ಷಣದ ಸಂಶೋಧನೆಗಳು ಮುಂದಿನ ಪ್ರಗತಿಗೆ ಮಾರ್ಗದರ್ಶಕ 
ವಾಗಲಿಲ್ಲ. 

೪) ಶಿಕ್ಷಣಕ್ಕಾಗಿ ದೇಶದ ಆದಾಯದಲ್ಲಿಯ ಕಡಿಮೆ ಹಣ ವ್ಯಯವಾಗಿದೆ. 

೫) ನಮ್ಮ ಪರೀಕ್ಷಾ ಪದ್ಧತಿ ದೋಷಯುಕ್ತ ನಾಯಿತು. 

೬) ನಮ್ಮ ಶಿಕ್ಟಣವು ನಿರುದ್ಯೋಗಕ್ಕೆ ಮೂಲಕಾರಣವಾಯಿಕು. 

೭) ದೇಶಕ್ಕೆ ಬೇಕಾಗುವ ಶಿಕ್ಷಣ ಹೊಂದಿದ ತರುಣರು ನಿರ್ಮಾಣವಾಗಲಿಲ್ಲ. 

೮) ಶಿಕ್ಬಣ ಕ್ಷೇತ್ರವು--ಪ್ರಾಥಮಿಕ, ಮಾಧ್ಯಮಿಕ, ಉಚ್ಚತಿಕ್ಸಣ ಕ್ಷೇತ್ರ 
ಗಳು ಬೆಳೆದಿದ್ದುದೂ ನಿರರ್ಥಕವಾಗಿದೆ. ಈ ದೇಶದಲ್ಲಿ ಇಂದು ೧೪೦ ಕ್ಫೂ ಹೆಚ್ಚು 
ವಿಶ್ವವಿದ್ಯಾಲಯಗಳು ಅಸ್ತಿತ್ವಕ್ಕೆ ಬಂದಿವೆ. 

೯) ಆರ್ಥಿಕ-ಸಾಮಾಜಿಕ ತೊಂದರೆಗಳಿಂದಾಗಿ, ನಮ್ಮ ವಿದ್ಯಾರ್ಥಿಗಳು ಶಾಲೆ 
ಗಳಿಗೆ ದಾಖಲಾಗಲಿಲ್ಲ. ಹಾಳು-ಕೊಳೆಗಳು ಶಿಕ್ಬಣ ಕ್ಷೇತ್ರದಲ್ಲಿ ವಿಪರೀತ ಬೆಳೆದಿವೆ. 

೧೦) ವೃತ್ತಿ ಶಿಕ್ಷಣಕ್ಕೆ ನಾವು ಪ್ರಾಶಸ್ತ್ಯ ಕೊಡಲಿಲ್ಲ. 

೧೧) ಯಂತ್ರ ಕೈಗಾರಿಕೆಗೂ--ಶಿಕ್ಬಣಕ್ಕೂ ಸಂಬಂಧಗಳು ಏರ್ಪಡಲಿಲ್ಲ. 

೧೨) ಶಿಕ್ಬಣದ ಬದಲಾವಣೆಯೊಡನೆ ಶಿಕ್ಷಕರ ತರಬೇತಿಯಲ್ಲಿಯೂ ಬದ 
ಲಾವಣೆಗಳು ಬರಬೇಕಿತ್ತು; ಬರಲಿಲ್ಲ. 

೧೩) ಶಿಕ್ಟಣದ ಅಭಿವೃದ್ಧಿಗೆ ಬೇಕಾದ ಹಣ ವ್ಯಯವಾಗಲಿಲ್ಲ. 

೧೪) ಒಂದು ಯೋಜನೆಯಿಂದ ಇನ್ನೊಂದು ಯೋಜನೆಗೆ ಬರುವ ನಮ್ಮ 
ಶಿಕ್ಷಣದ ಹಣ ಕಡಿಮೆಯಾಗುತ್ತಲೇ ಮುಂದುವರೆದಿದೆ. 


111 ಇತ್ತೀಚಿನ ರಾಷ್ಟ್ರೀಯ ಧೋರಣೆಗಳು : 

ಈ ದೇಶವು "ಪಾರ್ಲಿಮೆಂಟರಿ' ಪ್ರಜಾಪ್ರಭುತ್ವದೊಡನೆ ಗಣರಾಜ್ಯದ ಕೆಲವು 
ಅಂಶಗಳನ್ನೂ ಸಂವಿಧಾನಾತ್ಮಕವಾಗಿ ಸ್ವೀ ಕರಿಸಿದೆ. ಅದರ ರೀತ್ಯ ೧೯೭೬ ರ ವರೆಗೂ 
ಶಿಕ್ಷಣವು ರಾಜ್ಯಗಳ ಸ್ವತ್ತು. ಅಂತೆಯೇ, ಕೇಂದ್ರೀಯ ಯೋಜನಾ ವ್ಯವಸ್ಥೆ 
ಯಲ್ಲಿ ಶಿಕ್ಟಣವು ಯೋಜನೆಯ ಒಂದು ಅಂಗವಾಯಿತು. ಕೇಂದ್ರ-ರಾಜ್ಯಗಳ ನ್‌ 
ಸಂಬಂಧದಿಂದ ಶಿಕ್ಷಣವು ತಿಳಿಯಬೇಕಾದುದರಿಂದ ಅನೇಕ ತೊಂದರೆಗಳನ್ನು ನಾವು 
ಎದುರಿಸಿದ್ದೇವೆ. ಸ 

೧೯೪೫-೪೬ ರಲ್ಲಿ ಸಾರ್ಜಂಟ ವರದಿಯು ಒಂದು ರೀತಿಯಲ್ಲಿ ಅದು ದೇಶದ 
ಕೈಕ್ಸಣಿಕ ಧೋರಣೆಯಾಗಬೇಕಿತ್ತಾದರೂ, ದುರ್ದೈವದಿಂದ ಹಾಗಾಗಲಿಲ್ಲ. ೧೯೬೮ 
ರಲ್ಲಿ ಒಂದು ಸಂಸತ್ತಿನ ಸಮಿತಿಯು ದೇಶಕ್ಕೆ ಸಮಗ್ರವಾದ ಶೈಕ್ಸಣಿಕ ಧೋರಣೆಯನ್ನು 
ರೂಪಿಸಲು ಪ್ರಯತ್ನಿಸಿದೆ. ೧೯೭೯ ರಲ್ಲಿ ಈ ಹಿಂದಿನ ಧೊೋರಣೆಗೇನೇ ಹೊಸ 
ಸ್ವರೂಪವನ್ನು ಕೊಡುವ ಪ್ರಯತ್ನ ನಡೆದಿದೆ 

ಅಂದಿನ ವ್ಯವಸ್ಥೆಯಂತೆ ನಮ್ಮ ಪದವಿಗಳನ್ನು ನೌಕರಿಗಳಿಗೆ ಹೊಂದಿಸಬಾರ 


ARH» me nk 


ಕರ್ನಾಟಕ ಭಾರತಿ" 
೪.೨ 


ಲ ಟಟ 


ದೆಂದಾಯಿತು. ಆದರೆ ಸಂಸತ್ತು ಒಪ್ಪಲಿಲ್ಲ. ಜನತಾ ಸರಕಾರವು ಪದಚ್ಯುತಿ! 
ಗೊಂಡಿತು. ಮತ್ತೊಮ್ಮೆ ಶ್ರೀಮತಿ ಇಂದಿರಾಗಾಂಧಿಯವರು ಅಧಿಕಾರಕ್ಕೆ ಬಂದು 
ಮತ್ತೊಮ್ಮೆ ಶೈಕ್ಸಣಿಕ ಧೋರಣೆಗಳ ಬದಲಾವಣೆಗಳಿಗೆ ಕಾರಣರಾದರೆಂದೇ ಹೇಳ ' 
ಬೇಕು. ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ೪೨ ನೆಯ ತಿದ್ದುಪಡಿಯಿಂದ ಶಿಕ್ಷಣವನ್ನು 
ಉಭಯ ಸೂಚಿಸಟ್ಟಿಯಲ್ಲಿ (Concurrent list) ಸೇರಿಸಲಾಯಿತು. (೧೯೭೬) 


೧೯೬೮ರ ಶೈ ಕ್ರಣಿಕ ಧೋರಣೆಯು ನಮ್ಮ ದೇಶದ ಮುಂದಿನ ಕಾರ್ಯಕ್ರಮ 
ಗಳಿಗೆ ಬುನಾದಿಯನ್ನು ಹಾಕಿದೆಯೆಂನೇ ಹೇಳಬೇಕು ; 

೧) ೬ ನೆಯ ಯೋಜನೆಗೆ ಅದು ತಳಪಾಯವನ್ನು ನೀಡಿದೆ. 

೨) ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ ಬಂತು. 

೩) ಪ್ರೌಢ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಬಂತು. 

೪) ಶಿಕ್ಷಣದ ಮೊತ್ತವು ಹೆಚ್ಚಾಯಿತು. 

೫) ಶಿಕ್ಷಣವು--ಹಾಯಸ್ಕೂಲ ಶಿಕ್ಷಣದ ಮಟ್ಟಿ ದವರೆಗೂ ಉಚಿತವಾಗುತ್ತಿದೆ 

೬) ವಿಶ್ವವಿದ್ಯಾಲಯದ ಅನುದಾನ ಆಯೋಗವು ಉಚ್ಚ ಶಿಕ್ಷಣದಲ್ಲಿ 
ಕ್ರೋಢೀಕರಣವನ್ನು ಚೆನ್ನಾಗಿ ಮಾಡುತ್ತಲಿಜೆ. 


11 ಇತ್ತೀಚಿನ ಶೈಕ್ಷಣಿಕ ಸಮೀಕ್ಷೆಗಳು : 


ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರಕಾರದ ಪ್ರೋತ್ಸಾಹನೆಯಿಂದೆ. ಹಲವು 
ಶೈಕ್ಷಣಿಕ ಸಮೀಕ್ಷೆಗಳು ಜರುಗಿವೆ. ಅವುಗಳ ವರದಿಗಳಿಂದ ಈ ವಿಚಿತ್ರಗಳನ್ನು ನಾವು 
ಕಂಡುಕೊಂಡಿದ್ದೇವೆ : 


- ೫೩% ಪ್ರಾಥಮಿಕ ಶಾಲೆಗಳಿಗೆ ಪಕ್ಕಾ ಕಟ್ಟಿಡಗಳಿಲ್ಲ. 
- ೯) ಶಾಲೆಗಳಿಗೆ ಕಟ್ಟಡಗಳೇ ಇಲ್ಲ. 
- ೪೦% ಶಾಲೆಗಳಿಗೆ ಕರೆಹಲಿಗೆಗಳಿಲ್ಲ. 
- ೩೩% ಶಾಲೆಗಳಿಗೆ ಕೂಡ್ರುವ ವ್ಯವಸ್ಥೆಯಿಲ್ಲ. 
- ೭೦% ಶಾಲೆಗಳಿಗೆ ಕುಡಿಯುವ. ನೀರಿನ ವ್ಯವಸ್ಥೆಯಿಲ್ಲ. 
-. ೭೧% ಶಾಲೆಗಳಿಗೆ ಗ್ರಂಥಾಲಯಗಳಿಲ್ಲ. 
-. ೮೫% ಶಾಲೆಗಳಿಗೆ ಕಕ್ಕಸು ವ್ಯವಸ್ಥೆಯಿಲ್ಲ, 
- ೪೫% ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳು, 
( ಎನ್‌. ಸಿ. ಇ. ಆರ್‌. ಓ, ಮಾಡಿದೆ ಸಮೀಕ್ಷೆಯಿಂದ ದೊರೆತುದು) 


ಕೇಂದ್ರೀಯ ವಿಶ್ವವಿದ್ಯಾಲಯದ ಅನುದಾನ ಆಯೋಗವು ಮಾಡಿದ ಒಂದು 
ಸಮೀಕ್ಷೆ ಇಂತಿದೆ : 


` ಭಾತದ ಶಿಕ್ಷಣ--ಒಂದು ಸಮೀಕ್ಷೆ ೪೩ 


೧೯೫೦ ೧೯೮೨ 
ವಿಶ್ವವಿದ್ಯಾಲಯಗಳು ೨೮ ೧೪೦ 
ಕಾಲೇಜುಗಳು ೮೯೩ ೫೦೩೯ (೭ ಪಟ್ಟು) 
 ಪಾಧ್ಯಾಪಕರು ೨೧೨೬೪ ೨೧೧೭೫೧ (೧೦ ಪಟ್ಟು) 
ವಿದ್ಯಾರ್ಥಿಗಳು ೧.೭ ಲಕ್ಷ ೩೧.೪ ಲಕ್ಷ (೧೮ ಪಟ್ಟು) 


ಈ ಅಂಕಿಸಂಖ್ಯೆಗನುಗುಣವಾದ ಗುಣಾತ್ಮಕವಾದ ಸೃಜನಶೀಲ ಪ್ರಗತಿಯು ಬಾರದಿ 
ದುದು ದುಃಖದ ವಿಷಯವಾಗಿದೆ. ಶೇಕಡಾ ೧೮% ಹುಡುಗರು ೫೦%) ಮಾರ್ಕು 
ಗಳನ್ನು ಪಡೆಯುತ್ತಾಕೆ ! ಉಳಿದವರು ಮೂರನೆಯ ವರ್ಗದವರೋ, "ನಪಾಸು' ಗಳೊ 
ಆಗಬೇಕು. ಶೇಕಡ ೮೫%ೃ ಹುಡುಗರು ತಿರಸ್ಶರಿಸಲ್ಪಡುವುದು ದೇಶದ ಅಭಿವೃದ್ಧಿ 
ಮಾರ್ಗದಲ್ಲಿ ದುಃಚಿನ್ನವೇ ಆಗಿದೆ. ಪ್ರಾಥಮಿಕ ಕ್ಷೇತ್ರದಲ್ಲಿ ಹಾಳು(w೩t೩2ೀ)ಶೇಕಡ 
೫೦% ಆದರೆ, ಮಾಧ್ಯಮಿಕ ಕ್ಷೇತ್ರಕ್ಕೆ ಅದು ಬರುವಲ್ಲಿ ಶೇಕಡ ೮೦ ಕೈ ನಿಲ್ಲುತ್ತದೆ. 
ಸ ಲಕ್ಷಾಂತರವಾಗಿ ಉತ್ಪಾದಿಸಲ್ಪಡುವ ನಮ್ಮ ಕಾಲೇಜು ಪದವೀಧರರು ನೌಕರಿ 
` ಗಳಾಗಲಿ, ಉದ್ಯೋಗಗಳಾಗಲಿ ಇಲದೇನೇ ಇರುತ್ತಾರೆ. ಇನ್ನು ಶೈಕ್ಷಣಿಕ ಖರ್ಚಿನ 
ಬಗ್ಗೆ ಬರೆಯದೆ ಇರುವುದೇ ಲೇಸು. ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ 
ನಾವು ೭.೮% ಹೆಣವನ್ನು (ಒಟ್ಟು ಯೋಜನೆಯಲ್ಲಿ) ಶಿಕ್ಷಣಕ್ಕಾಗಿ ತೊಡಗಿಸಿದ್ದೆವು. 
ಈ ಮೊತ್ತವು ಯೋಜನೆಯಿಂದ ಯೋಜನೆಗೆ ಬರುವಲ್ಲಿ, ೬ ನೇ ಯೋಜನೆಗೆ ಅದು 
೨.೬% ಕ್ಸ ನಿಂತಿದೆ. ೭ ನೆಯ ಯೋಜನೆಯಲ್ಲಿ, ಯಾರಿಗೆಗೊತ್ತು ಅದು ೨೪% 
ಆದರೆ ಆಶ್ಚರ್ಯಪಡಬೇಕಿಲ್ಲ. 
೧೦+ ೨4೩ ಪದ್ಧತಿಯನ್ನು ಈ ದೇಶದಲ್ಲಿ ತರಲು ಪ್ರಯತ್ನಗಳಿದ್ದರೂ. ಎಲ್ಲ 
ರಾಜ್ಯಗಳು ಇಂದಿಗೂ ಈ ಪದ್ಧತಿಯನ್ನು ತರಲು ಪ್ರಖತ್ನಿಸಿಲ್ಲವಲ್ಲ. ಹೀಗೇಕೆ? 
ಮಾಧ್ಯಮಿಕ ಶಿಕ್ಷಣದೆ ಕೊನೆಯ ಹಂತದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು 
ಮುಗಿಸಿ, ಒಂದು ವೃತ್ತಿಯಲ್ಲಿ ನಿರತರಾಗಿ ಉತ್ಸಾದನಾಶೀಲರಾಗಬೇಕು; ಹಾಗಾಗಲಿಲ್ಲ. 
ಈ ಕ್ಷೇತ್ರವು ಇನ್ನೂ ವ್ಯವಸ್ಥಿ ತಗೊಳ್ಳುವಂತೆ, ವಿಶ್ವ ವಿದ್ಯಾಲಯದ ಶಿಕ್ಷಣಕ್ಕಿರುವ 
"ಗೀಳು' (೩d) ತೀವ್ರ ಬದಲಾಗಬೇಕು. ಅದು ಅಧಿನಾರ್ಯವಾದುದಾಗಿದೆ. 
೪V ಹೀಗೇಕಾಯಿತು? 
ನಮ್ಮ ಶಿಕ್ಷಣದ ದುರವಸ್ಥೆಗೆ ಅನೇಕ ಕಾರಣಗಳನ್ನು ನಾವು ಮುಂದುಮಾಡ 
ಬಹುದಾಗಿದೆ : ಹ 
- ನಮ್ಮ ಕಾಲೇಜು-ವಿಶ್ವನಿದ್ಯಾಲಯದ ಶಿಕ್ಷಣವು ತನ್ನ ಗುರಿ-ಕರ್ತವ್ಯ 
ಗಳನ್ನು ನಿಲುಕಲಿಲ್ಲ. 
- ವಿದ್ಯಾರ್ಥಿ- ಶಿಕ್ಷಕ ಸಂಬಂಧಗಳು ಕಳಪೆ ಸ್ಥಿತಿಗೆ ರಿಲುಕಿಜಿ, 


ಛಲ ಕರ್ನಾಟಕ ಭಾರೆತಿ 

- ಶಿಕ್ಷಣದಲ್ಲಿ ರಾಜಕೀಯ ಬಂತು. 

ಶಿಕ್ಷಕರು ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಲಿಲ್ಲ. ಅವರು 
ತಮ್ಮ ಸಂಬಳ ಉಳಿದ ಅನುಕೂಲತೆಗಳಲ್ಲಿ ನಿರತರಾದರು. " ಟ್ರೇಡ್‌ 
ಯೂನಿಯನ್‌' ರೀತಿಯಲ್ಲಿ ಅವರ ಸಂಘಟನೆಯಾಯಿತು. 

- ನಮ್ಮ ಶಿಕ್ಷಣವು ಕೇವಲ ಗ್ರಾಂಥಿಕವಾಯಿತು. 

-. ನಾಗರಿಕತೆಯ ಶಿಕ್ಷಣವೂ ನಮ್ಮ ಜನರಿಗೆ ಸರಿಯಾಗಿ ದೊರೆತಿಲ್ಲ. 

- ನಮ್ಮ ಶಿಕ್ಷಣವು “ತಲೆಭಾರ' ವಾಗಿ ನಿಂತಿದೆ. 

- ಭಾರತೀಯ ಮೌಲ್ಯಗಳನ್ನು ನಮ್ಮ ಶಿಕ್ಷಣವು ತರುಣ ಪೀಳಿಗೆಗೆ ನಿಲು 


ಕಿಸಲಿಲ್ಲ. 
- ಭಾರತೀಯ ಸಂಸ್ಕೃತಿ- ಪರಂಪರೆಗಳ ಮಾಲ್ಯ ತರುಣ ಪೀಳಿಗೆಗೆ ಅರ್ಥ 
ವಾಗಲಿಲ್ಲ. 


-  ಶಿಕ್ಬಣ ವ್ಯವಸ್ಥೆಯಲ್ಲಿ "ಶಿಸ್ತು' ಮಾಯವಾಯಿತು. 

ಷ್ಟ ನಮ್ಮ ಶಿಕಣ-ಕಲಿಸುವ ಪದ್ಧತಿ ಓಬೀರಾಯನ ಕಾಲದಂತೆಯೇ ಇನ್ನೂ 
ಉಳಿದುಕೊಂಡಿದೆ. 

- ಗೈಡ ಪುಸ್ತಕಗಳು "ಮಾರ್ಗದರ್ಶಿ ಕಾಲೇಜು' ಗಳು ನಮ್ಮ ಶಿಕ್ಷಣಕ್ಕೆ 
ವಿಪರೀತ ಅರ್ಥವನ್ನು ತೆರಲು ಕಾರಣವಾದವು. 

- ನಮ್ಮ ಪರೀಕ್ಷಾ ಪದ್ಧತಿ ಬದಲಾಗಲಿಲ್ಲ. 

-. ವರ್ಗದ ಕಲಿಸುವಿಕೆ ಪರಿಣಾಮಕಾರಿಯಾಗಿಲ್ಲ. 

-. ಇಂದಿನ ನಮ್ಮ ಪರೀಕ್ಷಾ ಪದ್ಧತಿಯು ನಮ್ಮ ವಿಶ್ವಾಸಕ್ಕೆ ಪಾತ್ರವಾಗಲಿಲ್ಲ 

ಕ ನಿಖರವಾಗಿಲ್ಲ; ಸೃಜನಶೀಲವೂ ಆಗಲಿಲ್ಲ, ವಸ್ತು ನಿಷ್ಕವೂ ಆಗ 

- ಗುರು-ಶಿಷ್ಯ ಸಂಬಂಧವು ನಮ್ಮ ವಿದ್ಯಾರ್ಥಿಗಳಲ್ಲಿ ಬರಲಿಲ್ಲ. 

- ಶಿಕ್ಷಕರು "ಗಳಿಕೆಗೆ' ಪ್ರಾಶಸ್ತ ಕಿ ಕೊಡುತ್ತಿದ್ದಾರೆ. 

- ಉಚ್ಚ ಶಿಕ್ಷಣವನ್ನು ಕೇವಲ ಪಾತ್ರ ತೆಯುಳ್ಳವರಿಗೆ ಮಾತ್ರ ಪರಿಸೀಮಿತ 
ಗೊಳಿಸಿಲ್ಲ. 


VI ಹೊಸ ವ್ಯವಸ್ಥೆ ; 
ಆ 


ನಮ್ಮ ಶಿಕ್ಷಣವು ದೇಶದೆ ಆಶೋತ್ತರಗಳಿಗೆ, ಸ್ಪಂದಿಸದಿದ್ದರೆ ಅದು ನಿರುಪಯೋಗಿ 
ಯಾಗುತ್ತದೆ. ನಮ್ಮ ಶಿಕ್ಷಣವು ಹ ದೇಶಕ್ಕೆ ಬೇಕಾಗುವ ತರುಣರನ್ನು ಒದಗಿಸಬೇಕು 
ಬರಲಿರುವ ೨೧ ನೆಯ ಶತಕದ ವಿಜ್ಞಾ ನ-ತಂತ್ರಜ್ಞಾ ನಗಳನ್ನು ಅದು ಒದಗಿಸಜೇಕು. 
ಶನಿ ಜ್ಞಾ ನ ಶಿಕ್ಷಣವು ನಮ್ಮ ದೇಶದ ಭಾಂಡನಾಲು ಹೂಡಿಕೆ ಆಗಬೇಕು. ಅದು 


ತರಬೇತು ಹೊಂದಿದ ಮಾನವ ಶಕ್ತಿಯನ್ನು ಒದಗಿಸಬೇಕು. ರಸಿಯದ ಒಬ್ಬ ಶಿಕ್ಷಣ 


ತ ಮಲ 


ಕತ .,.! 
| 


ರಕ 885” ಈಟ್‌ 


ಭಾತದ ಶಿಕ್ಷಣ- ಒಂದು ಸಮೀಕ್ಷೆ ೪೫ 


ತಜ್ಞ ನನ್ನು ಕೇಳಿದಾಗ, ಅವನು ತನ್ನ ದೇಶದ ಶಿಕ್ಷಣದಿಂದ ತನ್ನ ದೇಶದ ಸೋವಿಯಟ” 
ಮನುಷ್ಯನನ್ನು ನಿರ್ಮಿಸುತ್ತೇವೆ ಎಂದನಂತೆ! ಈ ದೇಶದ ಶಿಕ್ಷಣವು "ಭಾರತೀಯ, 
ನನ್ನು ಉತ್ಪಾದಿಸಬೇಕು. ಅದಕ್ಕಾಗಿ ಶಿಕ್ಷಣವು ಸನ್ನದ್ಧವಾಗಬೇಕು. 


ನಮ್ಮ ಹೊಸ ಶಿಕ್ಷಣವು ಹೊಸ ಮನುಸ್ಯರನ್ನೆ ಉತ್ಪಾದಿಸಬೇಕು : 


ಅವರು ಭಾರತೀಯರಾಗಿ ಬದುಕಬೇಕು. 

ಸಂಕುಚಿತತೆಯಿಂದ ದೂರವಾದವರಾಗಬೇಕು. 

ನಮ್ಮ ಉಚ್ಚೆ ಶಿಕ್ಷಣವು ದೇಕದ ಶಿಕ್ಷಣ ವ್ಯವಸ್ಥೆಗೆ ನೇತಾರವಾಗಬೇಕು. 
ದೇಶಕ್ಕೆ ಬೇಕಾಗುವ ತರಬೇತು ಹೊಂದಿದ ಮಾನವ ಶಕ್ತಿಯನ್ನು ನಮ್ಮ 
ಶಿಕ್ಷಣವು ಒದಗಿಸಬೇಕು. 

ವೃತ್ತಿ ಶಿಕ್ಟಣಕ್ಕೆ ಜರೂರಾದ ಆದ್ಯತೆಯು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ 
ದೊರೆಯಬೇಕು. 

= ವೃತ್ತಿ ಶಿಕ್ಷಣವು ಕೇವಲ ನೌಕರಿಗಳನ್ನು ಅವಲಂಬಿಸಬಾರದು. 
ದೇಶದ ೮೦% ಜನ ಒಕ್ಕಲುತನದಲ್ಲಿ ಇರುವಾಗ ಈ ವೃತ್ತಿಗೂ ಆದ್ಯತೆ 
ದೊರೆಯಬೇಕು. "ಒಕ್ಕಲುತನದ ಪಾಲಿಟೆಕ್ನಿಕ್‌” ಗಳು ಈಗ ಊರೂರಿಗೆ 
ಮೇಲೇಳಬೇಕು. 

ನಮ್ಮ ಶೈಕ್ಸಣಿಕ ನೀತಿ, ಧೋರಣೆಗಳು ಕೈಕ್ಸಣಿಕ ಆಡಳಿತದ ಮುಖಾಂ 
ತರ ವ್ಯವಸ್ಥಿ ತವಾಗಿ ಜಾರಿಯಲ್ಲಿ ತರಲ್ಪಡಬೇಕು. 


1/1] ನಮ್ಮ ಹೊಸ ವ್ಯವಸ್ಥೆ ಯೆ ಗುರಿಗಳು : 
ಬರಲಿರುವ ಹೊಸ ನೀತಿ ನಿರೂಪಣೆಯಲ್ಲಿ ಅಡಕವಾಗಲು ಕೆಲವು ಅಂಶಗಳನ್ನು 
ಇಲ್ಲಿ ಪರಾಂಬರಿಸಬಹುದಾಗಿದೆ : 


ರಾಷ್ಟ್ರೀಯ ಭಾವೈಕ್ಯವನ್ನು ನಮ್ಮ ಶಿಕ್ಷಣವು ತರಬೇಕು. 

ಶಿಕ್ಷಣವು ಸಾರ್ವತ್ರೀಕರಣಗೊಳ್ಳ ಬೇಕು. 

ಒಂದು ಘಟ್ಟದ ನಂತರ ಶಿಕ್ಷಣಕ್ಕೆ ವಿವಿಧತೆ ಬರಬೇಕು, ಅದು ವಿವಿಧೆ 
ಕ್ಷೇತ್ರಗಳಿಗೆ ಪಡಿಲೊಡೆಯಬೇಕು. 

ವೃತ್ತಿಶಿಕ್ಷಣ-ಮತ್ತು ಉದ್ಯೋಗಗಳಲ್ಲಿ ಸಂಬಂಧ ಬರಬೇಕು. 
ಶಿಕ್ಷಣವು-ಆರ್ಥಿಕ ಅಭಿವೃದ್ಧಿಗೆ ಹೊಂದಿಕೊಳ್ಳಬೇಕು. 

ಶಿಕ್ಷಣವು ವಕುಕ್ತವಾಗಿ ಎಲ್ಲರಿಗೂ ಎಲ್ಲ ಹಂತಗಳಲ್ಲಿ ದೊರೆಯಬೇಕು. 
ನಮ್ಮ ಡಿಗ್ರಿಗಳಿಗೂ-ನೌಕರಿಗಳಿಗೂ ಸಂಬಂಧವು ತೀವ್ರ ತೊಲಗಬೇಕು. 
ಶಿಕ್ಷಣವು ಆಧುನೀಕರಣವನ್ನು ತರಬೇಕು. 

೨೧ ನೆಯ ಶತಮಾನಕ್ಕಾಗಿ ನಮ್ಮ ಜನರನ್ನು ಈ ಶಿಕ್ಷಣವು ಸನ್ನದ್ಧ 
ಗೊಳಿಸಬೇಕು. 


೪೬ 


ಕರ್ನಾಟಕ ಭಾರತಿ * 


ತಾಂತ್ರಿಕ ಶಿಕ್ಟಣ ಮತ್ತು ಮಾನವ ಶಕ್ತಿಯ ಬೇಡಿಕೆಗಳಲ್ಲಿ ಅನ್ಯೋನ್ಯ 
ಸಂಬಂಧ ಏರ್ಪಡಬೇಕು. 

ಬರಲಿರುವ ೭ ನೆಯ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ೬೪ 
ಮಿಲಿಯನ್‌ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ 
ಪ್ರವೇಶಿಸುವರು. ಅವರಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಈಗ 
ನಾವು ವಿಚಾರಿಸಬೇಕು. ಕೇವಲ ಶಾಲಾ ಅವಧಿಯಲ್ಲಿ ಶಿಕ್ಷಣಕ್ಕಿಂತ, 
ವಿದ್ಯಾರ್ಥಿಗಳ ಅನುಕೂಲ ಅವಧಿಯಲ್ಲಿ ಶಾಲಾ ಶಿಕ್ಷಣವನ್ನು ಏರ್ಪಡಿ 
ಸುವುದು ಈಗ ಅಗತ್ಯವಾಗಿದೆ. ಅದಕ್ಕಾಗಿ ಅನೌಪಚಾರಿಕ ಶಿಕ್ಬಣ, 
ಬಿನಚಾರಿಕವಲ್ಲದ ಶಿಕ್ಕ ಣ ವ್ಯವಸ್ಥೆಗಳನ್ನು ಈಗ ತರಬಹುದಾಗಿದೆ. 
ಉಚ ಶಿಕ ಕಣವನ್ನು ಬಯಸುವವರಿಗಾಗಿ ಹೊಸ ವಿಶ ವಿದ್ಯಾಲಯ 
ಗಳನ್ನು ಸ್ಕಾ ಫಿಸಿದೆ. ದಿಲ್ಲಿಯಲ್ಲಿ ಸ್ಥಾಪಿಸಲ್ಪ ಟ್ಟ ಇಂದಿರಾಗಾಂಧಿ 
ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಮಾದರಿಯ ಶಿಕ್ಷಣ ಸಂಸ್ಥೆಗಳು 
ಬರಬೇಕು. 


ಕೆಲವು ತೊಂದರೆಗಳು : 


ನಮ್ಮ ಶಿಕ್ಷಣ ವ್ಯವಸ್ಥೆಯು ಸರಿದಾರಿಯಲ್ಲಿ ನಡೆಯಲು ಹಲವು ತೊಂದರೆ- 
ತೊಡಕುಗಳಿವೆ; 


' ಪರೀಕ್ಷಾ ಪದ್ಧ ತಿಯ ಬದಲಾವಣೆಗೆ ವಿರೋಧ ಬಂದೀತು. 


ಶಿಕ್ಷಣಕ್ಕಾಗಿ "ಬರುವ ವಿದ್ಯಾರ್ಥಿಗಳ ಅಪಾರ ಸಂಖ್ಯೆ ನಮ್ಮನ್ನು ತೊಂದ 
ರೆಗಿಳಿಸೀತು. 

ನಮ್ಮ ಜನಸಂಖ್ಯಾ ಸಮಸ್ಯೆಯು ಶಿಕ್ಷಣ ಸಮಸ್ಯೆಯಿಂದ ದೂರವಾಗಿಲ್ಲ. 
೨೧ ನೆಯ ಶತಮಾನದ ಆದಿಯಲ್ಲಿ ಈ ದೇಶದ ಜನಸಂಖ್ಯೆ ೧೦೦ 
ಕೋಟಿಯಾಗುವುದರಲ್ಲಿ ಯಾವ ಸಂದೇಹವಿಲ್ಲ. 

ಈ ಗಾತ್ರದ ಶಿಕ್ಷಣ ಣಕ್ಕೆ ಹಣದ ಒದಗಣೆಯೂ ಕಾಲಾನುಕ್ರಮದಲ್ಲಿ 
ತೊಂದರೆಗಳನ್ನು ತರಬಹುದು. 

ಶಿಕ್ಷಣದ ಬಗ್ಗೆ ಅಭಿಮಾನಿಗಳು ಖಾಸಗಿ ಕ್ಷೇತ್ರದಲ್ಲಿ ಹೇರಳನಾಗಿದ್ದಾ ರೆ. 
ಅವರೆ ಆರ್ಥಿಕ ನೆರವನ್ನು ನಾವು ನಡೆಯುತ್ತಿ ಲ್ಲ. ವರ್ಷವರ್ಷಕ್ಕೆ 


ಖಾಸಗಿ ಸಂಸ್ಥೆ ಗಳ ಆರ್ಥಿಕ ಅವಲಂಬನೆ ಸರಕಾರದ ಮೇಲೆಯೇ ನಂತು 
ಕೊಳ್ಳುತ್ತ ತ್ರಲಿಕೆ. 


ಭಾರತದ ಶಿಕ್ಷಣಿ--ಒಂದು ಸಮೀಕ್ಷೆ ೪೭ 


ಕೆಲವು ಸೂಚನೆಗಳು : 

ನಮ್ಮ ಶಿಕ್ನ ಸಣ ವ್ಯವಸ್ಥೆ ಯು ಸರಿದಾರಿಯಲ್ಲಿ ನಡೆಯಬೇಕು. ಮುಂಬರುವ ೨೧ 
ನೆಯ ಶತಕಕ್ಕೆ ಯೋಗ್ಯ ಸ್‌ ಮಾನವ ಸಂಪನ್ಮೂಲಗಳನ್ನು ಅದು ಒದಗಿಸಬೇಕು. ಆ 
ದಿಶೆಯಲ್ಲಿ ಕೆಲವು ಸೂಚನೆಗಳನ್ನು ಇಲ್ಲಿ ಪರಾಂಬರಿಸಬಹುದಾಗಿದೆ : 

೧ ಪ್ರಚಲಿತ ಶಿಕ್ಷಣ ವ್ಯವಸ್ಥೆ ಸ್ಪಯಲ್ಲಿ ಹಲವು ರೀತಿಯ ದೋಷಗಳಿದ್ದು ಅವುಗಳ 
ನಘಾಕಷೆಯೂಗಳೇಳು. 

೨) ಶಾಲೆ-ಕಾಲೇಜುಗಳಲ್ಲಿ ನಿರ್ಮಾಣವಾಗುತ್ತಿರುವ ಗದ್ದಲ ಕಡಿಮೆಯಾಗ 
ಬೇಕು. ಅವರಿಗೆ ಪ್ರನೇಶವು ವ್ಯವಸ್ಥಿತ ರೀತಿಯಲ್ಲಿ ದೊರೆಯುವಂತಾಗಬೇಕು. ಬೇಡ 
ವಾದವರಿಗೆ ಈ ಶಿಕ್ಷಣ ದೊರೆಯಕೂಡದು. 

೩) ನಮ್ಮ ಶಿಕ್ಷಣವು ಯಾವುದೊಂದು ವೃತ್ತಿ ಮೂಲವಾಗಿ ದೊರೆಯು 
ವಂತಾಗಬೇಕು. 

೪) ನಿರುದ್ಯೋಗಿಗಳ ನಿರ್ಮಾಣಕ್ಕಾಗಿ ಶಿಕಣ ಬಾರದೆ, ಯಾವುದೊಂದು 
ಉದ್ಯೋಗಕ್ಕಾಗಿ ಶಿಕ್ಷಣ ಬರಬೇಕು. 

೫) ಆಧುನಿಕ ಭಾರತದ ನಿರ್ಮಾಣಕ್ಕಾಗಿ, ವಿಜ್ಞಾನದ ಶಿಕ್ಷಣವು. ಚುರುಕು 
ಗೊಳ್ಳಬೇಕು. 

೬) ನಮ್ಮ ದೇಶದ ಆಶೋತ್ತರಗಳನ್ನು ಪ್ರತಿನಿಧಿಸುವ ಶಿಕ್ಷಣವು. ನಮಗೆ 
ದೊರೆಯಬೇಕು. 

೭) ನಮ್ಮ ತರುಣರಿಗೆ ನಾಗರಿಕತೆಯ ಶಿಕ್ಷಣ ದೊರೆಯಬೇಕು. 


೮) ನಮ್ಮ ಶಿಕ್ಷಣವು ಗ್ಲಾ ತ್ರಮಾಭಿಮುಖವಾಗಿ ಬೆಳೆಯಬೇಕು. ದೇಶೀಯ 
ಭಾಷೆಗಳಲ್ಲಿಯೇ ನಡೆಯುವುದು ಸೂಕ್ತ. 
ಉಪಸಂಹಾರ : 

ಸುಮಾರು ೮ ಲಕ್ಷ ಹಳ್ಳಿಗಳಲ್ಲಿ ನಮ್ಮ ಭಾರತವು ಬದುಕುತ್ತಿದೆ. ಈ ಜನಾಂ 
ಗದ ಅಭಿವೃದ್ಧಿಯನ್ನು ಗಮನಿಸಿ ನಮ್ಮ ತಿಕ್ಟಣವು ಅಭಿವೃದ್ಧಿ ಗೊಳ್ಳಬೇಕು. ಬರೆ 
ಲಿರುವ ೨೧ ನೆಯ ಶತಮಾನಕ್ಕಾಗಿ ಬೇರೆ ಡೇಶಗಳು ಈಿನಿಂದರೇ ಸಿದ ೈತೆಗಳನ್ನು 
ಮಾಡಿಕೊಳ್ಳು ತ್ತಿರುವಾಗ್ಗ ನಾವು ಸುಮ್ಮನಿರಬಾರದು. ಬರುವ ೨೦ ವರ್ಷಗಳಲ್ಲಿ 
ನಮ್ಮ ಶಿಕ್ಷ ಕಣವು ಸಾಕಷ್ಟು ಅಭಿವೃದ್ಧಿ ಶೀಲವಾಗಿ ಬೆಳೆಯಬೇಕು. ಈ ಹಿಂದಿನ ೪೦ 
ವರ್ಷಗಳಲ್ಲಿ ನಾವು ಶೇಕಡ. ೪೦% ಕಡುಬಡವರನ್ನು ಇಟ್ಟುಕೊಂಡು ಬದುಕುತ್ತಿದ್ದೇವೆ. 
ಅದು ಶೀಘ್ರವಾಗಿ ತೊಲಗಬೇಕು. ಸಮೃದ್ಧ ಭಾರತದ ನಮ್ಮ ಕನಸು ತ್ವರಿತಗತಿ 
ಯಲ್ಲಿ ನನಸಾಗಬೇಕು. ಬದಲಾಗುತ್ತಿರುವ ಶಿಕ್ಷಣ, ಇಪ್ಪತ್ತೊಂದೆನೆಯ ಶತಮಾನಕ್ಕೆ 
ಜನರನ್ನು ಸುಗಮವಾಗಿ ಕೊಂಡೊಯ್ಯುವಂತಾಗಬೇಕಾಗಿದೆ. 


ಸ್ವಧರ್ಮ ಮತ್ತು ಪರಧರ್ಮ 


9 ನಿಲ್ಕಂ ಮಾಡ್ತ 


ಭಾಷಾ ವೈಜ್ಞಾನಿಕ ವಿಶ್ಲೇಷಣೆಯ ಪ್ರಕಾರ "ಧರ್ಮ? ಎಂಬ ಶಬ್ದ “ಧೃ 
ಎಂಬ ಮೂಲ ಪ್ರಕೃತಿ (R೦೦೬) ಯಿಂದ ಹುಟ್ಟಿ ಬಂದ ಪದ. "ಆಧಾರ' ಎಂಬುದೇ 
ಅದರ ಸ್ಥೂಲಾರ್ಥ. ಮಹಾಭಾರತದ ಕರ್ಣ ಪರ್ವದಲ್ಲಿ (೪೯,೫೦) ಧರ್ಮದ ಬಗೆಗೆ 
ಉಲ್ಲೇಖ ಹೀಗಿದೆ : “ಧಾರಣಾದ್‌ ಧರ್ಮಮ್‌ ಇತ್ಯಾಹುರ” ಧರ್ಮೊ ಧಾರಯತಿ 
ಪ್ರಜಾಃ ”. ಮಹಾನಾರಾಯಣ ಉಪನಿಷತ್ತಿನಲ್ಲಿ “ಧರ್ಮೊ ವಿಶ್ವಸ್ಯಪ್ರತಿಷ್ಕಾ” 
ಎಂದು ಧರ್ಮದ ವ್ಯಾಖ್ಯೆ ಇದೆ, ಯಾವುದು ಸಕಲಕ್ಟೂ ಆಧಾರವಾಗಿದೆಯೋ 
ಅದೇ ಧರ್ಮ ಎಂಬ ಸಾಮಾನ್ಯ ವಿವರಣೆ ಈ ಹಿನ್ನೆಲೆಯಲ್ಲಿ ನೀಡಬಹುದು. 


ಅಸ್ತಿತ್ವ (೫61೧ /8/75)ಕ್ಕೆ ಎರಡು ಪಾತಳಿ: ಒಂದು ಅಂತೇಸ್ತರ ಇನ್ನೊಂದು 
ಬಹೀಸ್ತರ. ಕಾ ನೇ ಅಸ್ತಿತ್ತದ ಅಂತಃಸ್ತರ (Depth-dimension) ; 
ಅದರ ಅಭಿವ್ಯಕ್ತಿ ಯೀ ಬಹಿಃಸ್ತರ. ತತ್ತ್ವಶಾಸ್ತ್ರದಲ್ಲಿ ಪರಮಾತ್ಮನಿಗೆ ಈಶ್ವರತತ್ತ 
(Christos) ಅಥವಾ ಬ್ರಹ್ಮ ತತ್ತ 4 ಸ್ಥಲ (Ground) ಎಂದೂ ಚೂಸಿ 
ದುಂಟು : ಪರಮಾತ್ಮನ ಆಭಿವ್ಯಕ್ತಿ ಪ್ರಕೃತಿಯಿಂದ ಮಾನವನ ತನಕ ವಿಕಸಿತ 
(೮7೧೪೮) ಗೊಂಡಿದೆ. ಈ ಒಟ್ಟಾಭಿವ್ಯಕ್ತಿ (೭೦1 ಸಾ ನು” ಸೃಷ್ಟಿ 
ಅಥವಾ ಪರಮಾತ್ಮನ ಬಹಿಃಸ್ತರ (Surface dimension). ಈ ಸೃಷಿಯ 
ಅರ್ಥಾತ್‌ ಜೀವಾತ್ಮನ ಹಾಗೂ ಪ್ರಕೃತಿಯ ಅಂತಃಸ್ತರ/ಆಧಾರ (Ground)aೇ 
ಪರಮಾತ್ಮನೆಂಬ ಪ್ರಜ್ಞೆ ಸಯೇೇ 'ಸನಾತನ/ಮೂಲ ಮಾನವ ಧರ್ಮ. ಕಾಲ ಪ್ರದೇಶ 
ಹಾಗೂ ಸ ಸಂಸ್ಕೃತಿಗಳಿಗಳುಗುಣವಾಗಿ ಈ ಧರ್ಮವನ್ನರಿತು ಧಾರ್ಮಿಕ ಜೀವನವನ್ನು 
ನಡೆಯಿಸುವುದಕ್ಕೋಸ್ಟ ರ ನಡೆದ ಹಲವು ಪ್ರಯತ್ನಗಳೇ ವಿವಿಧ ಮತ ಪಂಥಗಳು 
(Faiths) ಹಾಗೂ ಸಂಘಟತ ಧರ್ಮಗಳು (churches). ಈ ವಿವಿಧ ಮತಪಂಥಗಳ 
ಅನುಯಾಯಿಗಳು ತಂತಮ್ಮ ಪೈಪೋಟಯನ್ನು ಸಾಧಿಸುವುದಕ್ಕಿಂತ, ತಂತಮ್ಮ 
ಸ್ವಕಲ್ಪಿತ ಹರಿಮೆಯನ್ರಚಾರಕ್ಕಿಂತ ಈ ಮತಗಳ ಮೂಲ ಹಾಗೂ ಗುರಿಗಳತ್ತ ತಮ್ಮ 
ಅನಲೋಕನನನ್ನು ಹರಿಯಿಸಿ ಸಹ ಯಾತ್ರಿಕರಂತೆ (Co-Pilgrims) ಸ ಸತ್ಯದೆ ಕಡೆಗೆ 


ಪರಸ್ಪರ `ೌಹಾರ್ಡತೆಯಿಂದ ಕೈಕ್ಸೆ ಹಡಿದು ಮುನ್ನಡೆಯುನುಜೀ ನಿಜ ಧಾರ್ಮಿಕ 


ಸ್ವಧರ್ಮ ಮತ್ತು ಪರಧರ್ಮ ೪೯ 


ಪ್ರವೃತ್ತಿ ಹಾಗೂ ಇಂದಿನ ಮಟ್ಟಿಗೆ ಅತ್ಯಾವಶ್ಯಕವಾದ ಕ್ರಿಯಾತ್ಮಕ ಧರ್ಮ 
(functional religion) ಎಂಬ ಭಾವನೆ ಹಾಗೂ ಆಶೆ ಇತ್ತೀಚಿಗೆ ಮೂಡಿದೆ. 

ಕೇವಲ ವೈಜ್ಞಾನಿಕ ಮನೋಭಾವದಿಂದ ಹಾಗೂ ಪ್ರಗತಿಯಿಂದ ಶಾಂತಿ ಹಾಗೂ 
ಭದ್ರತೆ ವ್ಯಷ್ಟಿ ಹಾಗೂ ಸಮಸ್ಟಿ ನೆಲೆಗಳಲ್ಲಿ ದೊರಕುತ್ತಿಲ್ಲ ಎಂಬ ಅರಿವು ಇಪ್ಪತ್ತ 
ನೆಯ ಶತಮಾನದಲ್ಲಿ ಜಾಗೃತಗೊಂಡಿದೆ. ಬಿವಿ ಸಂಸ್ಕೃತಿಯಲ್ಲಿ ಬೆಳೆದ, ಅಂತರ್‌ಗ್ರಹ 
ಜ್ಞಾನದಲ್ಲಿ ಮುಳುಗಿದ, ಆಸ್ತಿಕ ಹಾಗೂ ನಾಸ್ತಿಕ ವಿಚಾರಗಳಲ್ಲಿ ಬೇಸತ್ತ ಪಾಶ್ಚಾತ್ಯ 
ಹಾಗೂ ಮುಂದುವರೆದ ಇತರ ದೇಶಗಳ ಯುವಕ ಯುವತಿಯರು ನಿಜಧರ್ಮವನ್ನು 
(Authentic religion) ತಿಳಿಯಲು ಉತ್ಸುಕರಾಗಿದ್ದಾರೆ; ವಿನ್ಸೆಂಟ್‌ ಪೀಲ್‌, 
(Vincent Peale), ಬಿಲ್‌ ಗ್ರಾಹಂ, ಜೆ. ಕೃಷ್ಣ ಮೂರ್ತಿ ಮೊದಲಾದ ದಾರ್ಶನಿಕರ 
ತುಟಿಯಿಂದ ಬೀಳುವ ಪ್ರತಿಯೊಂದು ಮಾತನ್ನೂ ಅವರು ಮೆಲುಕು ಹಾಕುತ್ತಾರೆ; 
ಬೈಬಲ್‌, ಗೀತೆ ಹಾಗೂ ಶರಣ-ದಾಸ ಸಾಹಿತ್ಯಗಳನ್ನು ಓದುತ್ತಾರೆ. ಆದರೆ 
ಇನ್ನೆಷ್ಟೋ ಯುವಕ ಯುವತಿಯರು ಕಷ್ಟದ ಹಾದಿಯನ್ನು ಬಿಟ್ಟು ಸುಲಭ ಮುಕ್ತಿ- 
ಮಾರ್ಗವನ್ನು ಹಿಡಿಯಲು ಬಾಬಾಗಳ, ಭಗವಾನರುಗಳ, ಮಾಂತ್ರಿಕರ ಶಿಷ್ಯರಾಗಿ 
ತಮ್ಮ ಹೆಣವನ್ನೂ, ಆರೋಗ್ಯವನ್ನೂ ಮನೋಸ್ತೆ ಕಿರ್ಯವನ್ನೂ ಕಳೆದು ಬಾಬಾಗಳ 
ವಿಲಾಸೀ ಜೀವನಕ್ಕೆ ಕಾರಣರಾಗಿರುತ್ತಾರೆ ! ಸಾಧಕರು ಅಂತರ್ಮುಖಿಯಾಗಿ ಆತ್ಮಾವ 
ಲೋಕನದಿಂದ “ಸ್ಥಲ? ವನ್ನರಿತರೆ, ಪರಸ್ಪರ ತಮ್ಮ ಸೇವಾಹಸ್ತಗಳನ್ನು ಚಾಚಿ ಸಮಾ 
ಜೋದ್ಧಾರದ ಮೂಲಕ ತಮ್ಮ ಅಭ್ಯುದಯವನ್ನು- ಮುಕ್ತಿಯನ್ನು- ಸಾಧಿಸುವುದು 
ಸಾಧ್ಯವಾಗುತ್ತದೆ. ಈ ನಿಜಧರ್ಮವನ್ನರಿತು ನಡೆಯುವುದು ಪ್ರಸ್ತುತ ಹಾಗೂ ಸಕಾ 
ಲಿಕವೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 

ವಿಜ್ಞಾನದ ಪ್ರಕಾರ ಪ್ರಕೃತಿಯಿಂದ ವಿಕಸನಗೊಂಡಿದ್ದಾನೆ ವ್ಯಕ್ತಿ (Person). 
ಆತನಿಗೂ ಪ್ರಕೃತಿಗೂ ಸಂಬಂಧವಿದೆ. ಈ ಪ್ರಾಕೃತಿಕ ವ್ಯಕ್ತಿಗೆ ತತ್ತ್ವ ಶಾಸ್ತ್ರದಲ್ಲಿ 
"ಜೀವಾತ್ಮ' ಎಂದು ಕರೆಯಲಾಗಿದೆ. ಇವೆರಡುಗಳ ನಡುವೆ ಸಂಬಂಧ (Relation) 
ಇದ್ದಂತೆ ಅವುಗಳ ನಡುವೆ ವ್ಯತ್ಯಾಸವೂ ಉಂಟು. ಪ್ರಕೃತಿ (Cosmic reality) 
ಅಹಂಭಾವ ಪ್ರಜ್ಞೆ (Ego-consciousness) ಇಲ್ಲ; ಜೀವಾತ್ಮಕ್ಕೆ ಅದು ಬಹಳ 
ಪ್ಟಿದೆ. ಈ ಕಾರಣದಿಂದ ಜೀವಾತ್ಮನು ಅಹಂಕೇಂದ್ರೀಯ (Ego-centerd) 
ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಇದು ಆತನ ಸ್ವಭಾವ (೧೩ture)ವಾದರೂ ಸಂಸ್ಕೃತಿ 
(Cultಟuೀ)ಯಲ್ಲ. ಈ ಅಹಂಕೇಂದ್ರೀಯ ಪ್ರಜ್ಞೆಯೇ ಮಾನವನ ಸನಾತನ ಅಜ್ಞಾನ 
/ಅನಿದ್ಯಾ (೦೯8101 51೧) ತನ್ನ ಹಾಗೂ ಸೃಷ್ಟಿಯ ಕೇಂದ್ರ ತಾನಲ್ಲ; ಅದು 
ಪರಮಾತ್ಮನೆಂಬ ಜ್ಞಾ ನದ ದೀಕ್ಷೆ ಅರಿವಿನ ಮೂಲಕ ಅನುಭಾವಕ್ಕೆ ಬರುವುದು ಮಾನವ 
ಜೀವಕ್ಕೆ ಅತ್ಯಾವಶ್ಯಕ, ಈ ಅಹಂಕೇಂದ್ರೀಯ ಪ್ರಜ್ಞೆಯ ಅಳಿಯುವಿಕೆ ಅರ್ಥಾತ್‌ 
ಪರಕೇಂದ್ರೀಯ ಪ್ರಜ್ಞೆ ಯ ಇರುವಿಕೆಯೇ ಧರ್ಮದ ಪ್ರತಿಷ್ಠಾಪನೆ ಹಾಗೂ ಪ್ರತಿ 
ಪಾದನೆ, ಈ ಧರ್ಮ ಜಾಗೃತಿಯೇ ನಿಜ ಪರಿವರ್ತನೆ (Conversion). 


ಕರ್ನಾಟಿಕ ಭಾರತಿ 

೫೦ 

ಅವಿದ್ಯೆಯನ್ನು ಕಳೆದುಕೊಂಡಾಗ ಅರ್ಥಾತ್‌ ಜಿವಾತ್ಮನಲ್ಲಿ / ವ್ಯಕ್ತಿ ಯಲ್ಲಿ 
ಪರಿವರ್ತನೆಯುಂಟಾದಾಗ ಅಂದರೆ, ಧರ್ಮ ಜಾಗೃತಿಯಾದಾಗ ವ್ಯಕ್ತಿಯಲ್ಲಿ ಅಹೆಂ 
ಬ್ರಹ್ಮಾಸ್ಮಿ "My-Self is Brahman’” ಎಂಬ ಸ್ಥಾಯಿ ಪ್ರಜ್ಞೆ ಇರುತ್ತದೆ. 
ತಾನೆಂಬುದು ಅಳಿದಾಗ ಅಲ್ಲಿ ಉಳಿಯುವುದು ಕೇವಲ ಸ್ಕಲದರಿವು. = ಕೈನಲ್ಯಭಾವ 
/ತಾದಾತ್ಮ ತೆ (Integral union) ಯೇ ವ್ಯಷ್ಟಿ ನೆಲೆಯ ಅದ್ವೈತ. ಈ 
ಅಡ್ವಿತೆ ಭಾವನೇ ಸ್ವಧರ್ಮ. ಸ್ಥಲ ಕೇಂದ್ರೀಕೃತ ಜ್ಞಾನ ಅಹಂಭಾವವನ್ನು / ಅಹಂ 
ಕೇಂದ್ರೀಯತೆಯನ್ನು ಹೋಗಲಾಡಿಸುತ್ತದೆ. ಇದರಿಂದಾಗಿ ಜೀವಾತ್ಮನ ಸಕಲ ಕರ್ಮ 
ಗಳೆಲ್ಲವೂ ನಿಷ್ಕಾಮ ಕರ್ಮಗಳಾಗುತ್ತವೆ. ಈ ಕರ್ಮಗಳ ಕರ್ತೃ ಹಾಗೂ ಫಲಗ 
ಳೆಲ್ಲವೂ ಅಹಂಕೇದ್ರೀಯಗಳಲ್ಲ. ಈ ರೀತಿಯಾಗಿ ಜೀವಾತ್ಮನನ್ನು ಅಹಂ-ಪ್ರಜ್ಞೆಯಿಂದೆ 
ಬಿಡುಗಡೆ ಮಾಡಿ ಬ್ರಹ್ಮ ಪ್ರಜ್ಞೆಯಲ್ಲಿ ಐಕ್ಯಗೊಳಿಸುವುದೇ ಆತನಿಗೆ ಮುಕ್ತಿ 
(Liberation /Salvation). “ನಾನು ಮತ್ತು ನನ್ನ ತಂದೆ ಅಭಿನ್ನರು” ಎಂಬ 
ಯೇಸುಸ್ವಾಮಿಯ ಮಾತಿನ ಮರ್ಮವೂ ಇದೇ. 

ಸ್ವಧರ್ಮ ಲೌಕಿಕ ಸಂದರ್ಭದಲ್ಲಿ ಅರ್ಥವತ್ತಾಗಬೇಕಾದಕೆ ಹಾಗೂ ಫಲ 
ದಾಯಕವಾಗಬೇಕಾದರೆ ಅದು ಸಾಮಾಜಿಕ / ಪರಧರ್ಮದೊಡನೆ ಸಂಬಂಧ ಕಲ್ಪಿಸಿ 
ಕೊಳ್ಳಬೇಕು; ಯಾಕೆಂದರೆ ವ್ಯಷ್ಟಿಯ ಪರಿಪೂರ್ಣತೆಯನ್ನು ನಾವು ಕಾಣುವುದು 
ಸಮಸಷಿ,ಯಲ್ಲಿ. ವ್ಯಕ್ತಿ ಸಮಾಜದ ಅವಿಭಾಜ್ಯ ಅಂಗವಾಗಿ ಅಥವಾ ಸದಸ್ಸನಾಗಿ 
ಇರುತ್ತಾನೆ. ಈ ಕಾರಣದಿಂದಾಗಿ ಸ್ವಧರ್ಮ ಪರಧರ್ಮವನ್ನು ಬಿಟ್ಟರಲಾರದು. 


“ಅಹಂ ಬ್ರಹ್ಮಾಸ್ಮಿ' ಪ್ರಜ್ಞೆ ಸ್ವಧರ್ಮದ ಮೂಲವಾದರೆ “ತತ್‌ ತ್ವಂ ಅಸಿ 
ಪ್ರಜ್ಞೆ” ಸಾಮಾಜಿಕ ಧರ್ಮದ ನೆಲೆ ಅಹಂನಿನ ಕೇಂದ್ರ, ಪರಮಾತ್ಮ / ಬ್ರಹ್ಮ 
ವಿದ್ದಂತೆ ತ್ವಂನಿನ, ಕೇಂದ್ರವೂ ಅದೇ ತತ್ತ. “ನಾನು' ಮತ್ತು “ನೀನು” ಅಂತಃಸ್ತರೆ 
ದಲ್ಲಿ ಅದೆ ಸ ಪತೆ ಈ ಕಾರಣದಿಂದಲೇ “ನಿನ್ನಂತೆ ಪರರನ್ನೂ ಪ್ರೀತಿಸು” ಎಂದು ಬೈಬಲ್‌ 
ಉಪದೇಶಿಸುತ್ತದೆ. ಯಾಕೆಂದರೆ ಕೇಂದ್ರ ಒಂದೇ; ಹಲವುಗಳು ಅದರ ಅಭಿವ್ಯಕ್ತಿಗಳು 
ಮಾತ್ರ (Surface manifestations only). 

“ಅಹಂ ಬ್ರಹ್ಮಾಸ್ಮಿ” ಮತ್ತು "ತತ್‌ ತ್ವಂ ಅಸಿ” ಇವು ಪ್ರತ್ಯೇಕ (Separate) 
ಪ್ರಜ್ಞೆಗಳಲ್ಲ, ಅವೆರಡೂ ಒಂದೇ ಪ್ರಜ್ಞೆಯ ಎರಡು ಮುಖಗಳು. ಬಹಿಃಸ್ತರದಲ್ಲಿ 
ಅವುಗಳಲ್ಲಿ ವೈವಿಧ್ಯತೆ ಕಂಡು ಬಂದರೂ ಅಂತಃಸ್ತರದಲ್ಲಿ ಅವು ಒಂದೇ. 

ವಿಭಿನ್ನ ಕಾಲ ದೇಶಗಳಿಗೆ ಸೇರಿದ ಖುಷಿ, ಗುರು, ಆಚಾರ್ಯರು ಶ್ರುತಿ ತತ್ತ ಶಾಸ್ತ್ರ 
ಧರ್ಮಶಾಸ್ತ್ರಗಳ ಮುಖಾಂತರ ಈ ಸನಾತನ ಧರ್ಮದ ಭಾಷ್ಯವನ್ನು ಕೊಟ್ಟಾಗ ಅದು 
ವಿನಿಧ ಮತಗಳಾಗಿ ರೂಪುಗೊಂಡಿತು. ಈ ಮತಾಚರಣೆಗಳ ಸಾಧಕರು (Faithful) 
ತಂತಮ್ಮ ಮತಗಳ ಪರಿಚಯದೊಡನೆ ಇತರ ಮತಗಳನ್ನು ಸಮನ್ವಯ ದೃಷ್ಟಿಯಿಂದ 


ಸ್ವಧರ್ಮ ಮತ್ತು ಪರಧರ್ಮ ೫೧ 


ಅರಿತು ಒಳಹೊಕ್ಕು ಆತ್ಮಾನಲೋಕನ ಮಾಡಿದಾಗ ಒಂದುಹೊಸ ಅವಲೋಕನ 
ಕಾಣುವ (World View) ಸಾಧ ಕೆ ಇದೆ. ಇದರಿಂದಾಗಿ ಕಳಿತದ್ದನ್ನು, ಕೆಟ್ಟದ್ದನ್ನು 
ಕಿತ್ತುಹಾಕಿ, ಕಂಡುಕೊಂಡ ಹೊಸತುದನ್ನು ಒಳ್ಳೆಯದನ್ನು ಜೀರ್ಣಿಸಿಕೊಂಡು 
ಸನಾತನ ಧರ್ಮವನ್ನು ಹೊಸತಾಗಿ ಸಕಾಲಿಕವಾಗಿ ಅರ್ಥಪೂರ್ಣವಾಗಿ ಆಚರಣೆಗೆ ತರು 
ವುದು ಇಂದು ಅತ್ಯಾವಶ್ಯಕ. 

ಈ ಹೊಸ ಧಾರ್ಮಿಕಾವಲೋಕನದಿಂದ ಹೊಸ ಮಾನವನನ್ನು ಹೊಸ ಸಮಾಜ 
ವನ್ನು ರೂಪಿಸಬೇಕಾಗಿದೆ. ಅಹಂಭಾವದ ಸ್ಥಾನದಲ್ಲಿ ಸ್ಥಲದರಿವನ್ನು ಸ್ಥಾ ನಿಸಿ ನಿಷ್ಕಾಮ 
ಕರ್ಮಿಯಾಗಿ ಲೋಕ ಸಂಗ್ರಹವನ್ನೇ ಗುರಿಯಾಗಿಟ್ಟುಕೊಂಟು ವೈಯಕ್ತಿಕ ಹಾಗೂ 
ಸಾಮಾಜಿಕ ಜೀವನವನ್ನು ಕ್ರಮ ಬದ್ಧಗೊಳಿಸಿದರೆ “ರಾಮರಾಜ್ಯ', "ಶಿವಲೋಕ'? 
ದೇವರಾಜ್ಯ (God’s Kingdom) ವೆಂಬ “ಕನಸುಗಳು” / ಸಂಕೇತಗಳು ಜಾರಿ 
ತ್ರಿಕ ಘಟನೆಗಳಾಗುವುದಲ್ಲಿ ಸಂದೇಹವಿಲ್ಲ; ಜಗತ್ತು ಆಶಿಸುತ್ತಿರುವ ಶಾಂತಿ ಹಾಗೂ 
' ಅದರ ಮುಕ್ತಿ (Liberation) “ಇಲ್ಲಿ” ವತ್ತು “ಇಂದು' (Hic et nunc) 
ಲಭಿಸುವುದರಲ್ಲಿ ಸಂಶಯವಿಲ್ಲ. ಈ ಜಿಸೆಯಲ್ಲಿ ಜನಜಾಗೃತಿಯನ್ನುಂಟು ಮಾಡುವುದೇ 
ಧಾರ್ಮಿಕ ಶಿಕ್ಷಣ. ಈ ಶಿಕ್ಷಣಕ್ಕೆ ಸಾಮಾನ್ಯ ಶಿಕ್ಪಣದಲ್ಲಿ ಸ್ಥಾನ ಸಿಕ್ಕಿದಾಗ ಜನತೆಯಲ್ಲಿ 
ಸ್ವಧರ್ಮ ಹಾಗೂ ಸಾಮಾಜಿಕ ಧರ್ಮಗಳೆಂಬ ಮೌಲ್ಯಗಳಗೆ ಸ್ಥಾನ ಸಿಗಬಹುದಾಗಿದೆ. 


ಕರ್ನಾಟಿಕ ಭಾರತಿ 
೫.೨ ಚ ಜ್‌ 


ಆಧಾರ ಸಾಹಿತ್ಯ 


Bhattacharya Haridass (Ed.-) 1969 (Reprint). The Cultural 
Heritage of India, Vol. 1/ Calcutta: The Ramakrishna 
Mission Institute of Culture. 


Dharma Research Association Journal of Dharma” (Various 
numbers), Bangalore: Centre for the Study of World Religi- ' 
ons, Dharmaram College. 


Madtha, William 1976 ‘“Veerasaivism and Christianity” Journal 
of Karnataka University. Humanities Vol. XX Dharwad: 
Karnatak University. 


Panikkar, Raimundo 1983 The Vedic Experience: 
Mantramanjari (An Anthology of the Vedas for Modern 
Man and Contemporary Celebration), Pondicherry, India: 
All India Books 


Theology Centre, Jeevadhara (1೩/1005 numbers), Kottayam, 
Kerala. 


ಕರ್ನಾಟಕ ಮತ್ತು ಆಂಧ್ರಗಳ ಸಂಬಂಧದಲ್ಲಿ 
ಜೈನ ಧರ್ಮದ ಪಾತ್ರ 


೨ ಎಸ್‌. ನ್ಹಿ.ಸಿ. ಹಳಕಟ್ಟಿ 


ಕರ್ನಾಟಕ ಮತ್ತು ಆಂಧ್ರಪ್ರದೇಶಗಳು ದಕ್ಷಿಣ ಭಾರತದ ಎರಡು ಜೊಡ್ಡ 
ರಾಜ್ಯಗಳು. ದಕ್ಷಿಣಭಾರತದ ಸಂಸ್ಕೃತಿಗೆ ಈ ಎರಡು ರಾಜ್ಯಗಳ ಕೊಡುಗೆ ಮಹತ್ವದ್ದು, 
ಎರಡೂ ರಾಜ್ಯಗಳು ಭೌಗೋಲಿಕವಾಗಿ ಅಕ್ಕಪಕ್ಕದಲ್ಲಿವೆ. ಈ ಕಾರಣದಿಂದಾಗಿ ಈ 
: ಎರಡು ಪ್ರದೇಶಗಳು ಬಹುಪ್ರಾಚೀನ ಕಾಲದಿಂದಲೂ ಪರಸ್ಪರ ಸಂಬಂಧ ಹೊಂದಿದ್ದವು. 
ಕರ್ನಾಟಕ ಮತ್ತು ಆಂಧ್ರ ಎಂಬ ಪದಗಳು ಈಗಿನ ಭಾಷಾವಾರು ಪ್ರಾಂತಗಳನ್ನು 
ಸೂಚಿಸುತ್ತವೆಯಾದರೂ ಈಗಿನ ಆಂಧ ದ ರಾಯಲಸೀಮಾ ಮತ್ತು ತೆಲಿಂಗಾಣಾ 
ಪ್ರದೇಶಗಳು ಕನ್ನಡ ಸಾಮ್ರಾಜ್ಯಗಳ ಭಾಗಗಳಾಗಿದ್ದವು. ಪ್ರಾರಂಭದಲ್ಲಿ ರಾಜಕೀಯ 
ಕಾರಣಗಳಿಂದ ಎರಡು ಪ್ರದೇಶಗಳಲ್ಲಿ ಉಂಟಾದ ಸಂಪರ್ಕ ಕ್ರಮೇಣ ಸಾಂಸ್ಕೃತಿಕ 
ಕ್ಷೇತ್ರಕ್ಕೂ ಪಸರಿಸಿತು. ಸಾಂಸ್ಕ್ರತಿಕ ಕ್ಷೇತ್ರದಲ್ಲಿ ಹೀಗೆ ಪರಸ್ಪರ ಸಂಪರ್ಕಕ್ಕೆ ಹಲ 
ವಾರು ಕಾರಣಗಳುಂಟು, ಇಂತಹ ಅನೇಕ ಕಾರಣಗಳಲ್ಲಿ ಜೈನಧರ್ಮವೂ ಒಂದು. 
ಈ ಲೇಖನದಲ್ಲಿ ಜೈನಧರ್ಮ ಕರ್ನಾಟಕ ಮತ್ತು ಆಂಧ್ರಗಳ ಮಧ್ಯೆ ಮಧುರವಾದ 
ಸಂಬಂಧ ಬೆಳೆಯಲು ಹೇಗೆ ಸರೋಕ್ಷನಾಗಿ/ಅಸರೋಕ್ಷವಾಗಿ ಸಹಾಯ ಮಾಡಿತು 
ಎಂಬುದನ್ನು ವಿವೇಚಿಸಲಾಗಿದೆ. 


ಪ್ರಾಚೀನ ಕಾಲದಿಂದಲೂ, ಅಂದರೆ ಕ್ರಿ. ಪೂ. ೩ನೇ ಶತಮಾನದಿಂದಲೇ 
ಆಂಧ ) ಬೌದ್ಧರ ಬೀಡಾಗಿತ್ತು. ಅಲ್ಲಿ ಜೈನಧರ್ಮದ ಬೆಳವಣಿಗೆಗೆ ಅಷ್ಟಾಗಿ ಅವಕಾಶ 
ವಿರಲಿಲ್ಲ. ಆದರೆ ಕನ್ನಡ ನಾಡಿನಲ್ಲಿ ಮೊದಲಿನಿಂದಲೂ ಜೈನಧರ್ಮ ಸ್ಥಾನದಲ್ಲಿತ್ತು. 
ಇದಕ್ಕೆ ಮುಖ್ಯ ಕಾರಣ : ಕನ್ನಡನಾಡನ್ನಾಳಿದ ಅರಸುಮನೆತನಗಳ ಆಸಕ್ತಿ, 
ಸತತ ಪ್ರೋತ್ಸಾಹ ಮತಕ್ತೆ ಜನಸಾಮಾನ್ಯರ ಬೆಂಬಲ. ಅಷ್ಟೆ ್ಟ ಅಲ್ಲ, ಕೆಲವು ಅರಸರು, 
ಹಲವಾರು ಮಹಾಮಂಡಲೇಶ್ವರರು ಮತ್ತು ದಂಡನಾಯಕರು ಜೈನಧರ್ಮದವ 
ರಾಗಿದ್ದರು. 


ಉದಾ : ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ, ನಾಲ್ಕಡಿ ಇಂದ್ರ, 
ರಠ್ಮರರು.... ಇತ್ಯಾದಿ. 


೫೪ ಕರ್ನಾಟಕ ಭಾರತಿ 
ಇದರಿಂದಾಗಿ ಕರ್ನಾಟಕದಲ್ಲಿ ಜೈನಧರ್ಮ ಪ್ರಬಲವಾಗಿ ಬೆಳೆದು ಕನ್ನಡನಾಡು ಇಡಿ 
ದಕ್ಷಿಣಭಾರತದಲ್ಲೇ ಪ್ರಬಲ ಜೈನಕೇಂದ್ರವಾಗಿ ಬೆಳೆಯಿತು. ಇಲ್ಲಿಂದ ದಕ್ಷಿಣದ ಬೇರೆ 
ಬೇಕೆ ಪ್ರದೇಶಗಳಿಗೆ ಜೈನಧರ್ಮ ಪ್ರಸಾರವಾಯಿತು. ಪ್ರಾಚಿನ ಆಂಧ )ದ ಬಹು 
ಭಾಗ ಬಹುಕಾಲ ಕರ್ನಾಟಕದ ಭಾಗವಾಗಿದ್ದರಿಂದ ಕನ್ನಡನಾಡಿನ ಜೈನಧರ್ಮ 
ಆಂಧ ದ ಜೈನಧರ್ಮಕ್ಕೆ ಚೈತನ್ಯ ನೀಡುವಲ್ಲಿ ಸಹಕಾರಿಯಾಯಿತು. 


ಆಂಧ ಕೈ ಜೈನಧರ್ಮ ಎರಡು ಮೂಲಗಳಿಂದ ಪ್ರವೇಶವಾಯಿತೆನ್ನಬಹುದು. 
ಹಾಧಿಗುಂಫಾ ಮತ್ತು ಗುಂಬಿಪಲ್ಲಿ 1 ಶಾಸನಗಳಿಂದ ನಮಗೆ ತಿಳಿದುಬರುವ 
ವಿಷಯವೆಂದರೆ ಈಗಿನ ಆಂಧ್ರದ ಉತ್ತರಭಾಗಗಳು ಓರಿಸ್ಸಾ ದೇಶದ ಜೈನಧರ್ಮ 
ದಿಂದ ಪ್ರಭಾವಿತರಾಗಿರುವ ಸಾಧ್ಯತೆಯಿದೆ. ಈ ಶಾಸನಗಳು ಕನಿಷ್ಠಪಕ್ಷ ಕ್ರಿ. ಪೂ, 
೨ನೇ ಶತಮಾನದಷ್ಟು ಪ್ರಾಚೀನ ಕಾಲದಿಂದಲೇ ಕಲಿಂಗಡೇಶದಲ್ಲಿ ಜೈನಧರ್ಮ 
ಪ್ರಚಲಿತನಿತ್ತೆಂಬುದನ್ನ್ನು. ಖಚಿತ ಪಡಿಸುತ್ತವೆ. ಹಾಗೆಯೇ ಕರ್ನಾಟಕದಿಂದ 
ಜೈನಧರ್ಮವು ಈಗಿನ ದಕ್ಷಿಣದ ಆಂಧ ೨ ಭಾಗಗಳಾದ ರಾಯಲಸೀಮಾ ಮತ್ತು 
ತೆಲಿಂಗಾಣ ಪ್ರದೇಶಗಳಿಗೆ ಕಾಲಿಟ್ಟಿರುವ ಸಾಧ್ಯತೆಯಿದೆ. ಈ ಬಗ್ಗೆ ಖಚಿತವಾದೆ ಶಾಸನ 
ಗಳ ಆಧಾರವಿಲ್ಲದಿದ್ದರೂ ಆಗಿನ ಜೈನಧರ್ಮದ ಪ್ರಬಲತೆಯ ಆಧಾರದೆ ಮೇಲೆ ಮೇಲಿನ 
ನಿರ್ಣಯಕ್ಕೆ ಬರಬಹುದು. ಕ್ರಿ.ಪೂ. ೨ನೇ ಶತಮಾನದಷ್ಟು ಹಂದೆಯೇ ಕರ್ನಾಟಕ 
ದಲ್ಲಿ ಪ್ರಸಿದ್ಧ ಜೈನ ಕೇಂದ್ರಗಳಿದ್ದವು. ಇಂತಹ ಎರಡು ಪ್ರಮುಖ ಕೇಂದ್ರಗಳು 
ಉತ್ತರ ಕರ್ನಾಟಕದ ಕೊಪ್ಪಳ ಮತ್ತು ದಕ್ಷಿಣ ಕರ್ನಾಟಕದ ಶ್ರವಣಬೆಳಗೊಳ. 
ಇನೆರಡು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧನಾದ ಎರಡು ಜೈನ ಕೇಂದ್ರಗಳಾಗಿದ್ದವು. 
ಇಲ್ಲಿಂದ ಬೇರಿ ಬೇರೆ ಸ್ಥಳಗಳಿಗೆ ಜೈನ ಗುರುಗಳು ಹೋಗುತ್ತಿದ್ದರು. ಇದಲ್ಲದೆ, 
ಪ್ರಸಿದ್ದ ಜೈನಾಚಾರ್ಯರಾದ ಕೊಂದಕುಂದಾಚಾರ್ಯರು ಜನ್ಮವೆತ್ತಿ ಪ,ಸಿದ 
ಅ. ಧಿ ಭ್ರ ಎಂತಾ ಅಕಾ 
ರಾದುದು ಈಗಿನ ಕರ್ನಾಟಕ- ಆಂಧ ದ. ಗಡಿ ಪ್ರದೇಶವಾದ ಗುಂತಕಲ್ಲಿನಲ್ಲಿ, 2 
ಆದ್ದರಿಂದ ಇಷ್ಟೆಲ್ಲಾ ಜೈನಕೇಂದ್ರಗಳು ಕನ್ನಡನಾಡಿನಲ್ಲಿ ಪ್ರಸಿದ್ಧ ವಾಗಿರುವಾಗ 
ಕರ್ನಾಟಕಕ್ಕೆ ಹೊಂದಿಕೊಂಡೇ ಇರುವ ಈಗಿನ ರಾಯಲಸೀಮಾ ಮತ್ತು ತೆಲಿಂಗಾಣಾ 
ಪ್ರದೇಶಗಳು ಕನ್ನಡನಾಡಿನ ಜೈನಧರ್ಮದಿಂದ ಪ್ರಭಾವಿತರಾಗಿರುವ ಸಾಧ್ಯತೆಯಿದೆ. 
ಈ ಉಹೆಗೆ ನಮಗೆ ಸಮರ್ಥನೆ ಸಿಕ್ಕುವುದು ತರುವಾಯ ಕಾಲದಲ್ಲಿ, ಇಡೀ ಆಂಧ ) 
ದಲ್ಲಿ ಜೈನಧರ್ಮ ಹೆಚ್ಚಾಗಿ ಬಾಳಿ ಬದುಕೆದ್ದು ಈಗಿನ ರಾಯಲಸೀಮಾ ಮತ್ತು 
ತೆಲಿಂಗಾಣಾದಲ್ಲಿ ಎಂಬ ವಿಷಯ ಇಲ್ಲ ಗಮನಾರ್ಹವಾದುದು. ಯಾವಾಗ ಕರ್ನಾಟಕ 
ದಿಂದ ಆಂಧ್ರಕ್ಕೆ ಜೈನ ಧರ್ಮ ಕಾಲಿಟ್ಟಿತು ಎಂಬುದನ್ನು ಖಚಿತವಾಗಿ ಹೇಳಲು 
ಸಾಧ್ಯವಿಲ್ಲ. ಈ ಬಗ್ಗೆ ಅತೀ ಪ್ರಾಚೀನ ಆಂಧ ೨ದ ಶಾಸನಗಳಲ್ಲೂ ಪ್ರಸ್ತಾಪವಿಲ್ಲ. 
ಕ್ರಿ. ಪೂರ್ವದಿಂದಲೂ ಈ ಭಾಗದಲ್ಲಿ ಬೌದ್ಧರ ಪ್ರಭಾವ ತುಂಬಾ ಇತ್ತು. ರಾಜಮನೆ 
ತನಗಳಲ್ಲದೇ ಅತ್ಯಂತ ಶ್ರೀಮಂತ ವರ್ತಕರು ಮತ್ತು ಇತರ ಉಳ್ಳವರು ಬೌದ್ಧ ಧರ್ಮದ 


ಕರ್ನಾಟಕ ಮತ್ತು ಅಂಧ್ರಗಳ ಸಂಬಧದಲ್ಲಿ ಜೈನ ಧರ್ಮ ಪಾತ್ರ ೫೫ 


ಅನುಯಾಯಿಗಳಾಗಿದ್ದರಿಂದ ಜೈನಧರ್ಮಕ್ಕೆ ಆಂಧ್ರದಲ್ಲಿ ಅಷ್ಟಾಗಿ ಪ್ರೋತ್ಸಾಹ 
ಸಿಕ್ಕಲಿಲ್ಲ. ಬಹುಶಃ ಈ ಕಾರಣದಿಂದಾಗಿ ನಾವು ಜೈನಧರ್ಮದ ಬಗ್ಗೆ ಪ್ರಾಚೀನ 
ಆಂಧ್ರದ ಶಾಸನಗಳಲ್ಲಿ ಅಷ್ಟಾಗಿ ಪ್ರಸ್ತ್ಯಾಪವಾಗಿರಲಿಕ್ಕಿಲ್ಲವೆಂದು ಸದ್ಯಕ್ಕೆ ತರ್ಕಿಸ 
ಬಹದು. 

ಶಾಸನಗಳಲ್ಲಿ ಬರುವ ಸಿಂಹನಂದಿ ಸಂಪ್ರದಾಯ ಕರ್ನಾಟಕ-ಆಂಧ ಗಳ 
ಸಂಬಂಧದಲ್ಲಿ ಜೈನ ಧರ್ಮದ ಪಾತ್ರ ಕುರಿತು ಬೆಳಕು ಚೆಲ್ಲುತ್ತದೆ. ಇಲ್ಲಿ ತಿಳಿದು 
ಬರುವಂತೆ ಸಿಂಹನಂನಿ ಎಂಬ ಜೈನಗುರುಗಳು ಈಗಿನ ಕಡಪ್ಪಾ ಜಿಲ್ಲೆಯ ಪೆರೂರು 
ಎಂಬಲ್ಲಿ ವಾಸವಾಗಿದ್ದರು. 3 ಅವರ ಸಲಹೆಯ ಮೇರೆಗೆ ದಡಿಗ ಮತ್ತು ಮಾಧವ 
ಎಂಬ ರಾಜಪುತ್ರರಿಬ್ಬರು ಕನ್ನಡ ನಾಡಿನಲ್ಲಿರುವ ತಲಕಾಡಿನಲ್ಲಿ ಗಂಗ ರಾಜ್ಯವನ್ನು 
ಸ್ಥಾಪಿಸಿದರು. ಸಿಂಹನಂದಿಗಳು ಆಂಧ ದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಲು ಸಲಹೆ 
ನೀಡದೇ ಜೈನ ಧರ್ಮ ಪ್ರಬಲ ಕೇಂದ್ರವಾದ ತಲಕಾಡಿನಲ್ಲಿ ಸ್ಥಾವಿಸಲು ಸಲಹೆ 
" ನೀಡಿದುದು ಗಮನಾರ್ಹ. ಸಿಂಹ ನದಿಗಳಿಗೆ ತಲಕಾಡು ಮತ್ತು ಸುತ್ತಮುತ್ತಲಿನ 
ಪ್ರಡೀಶದ ಪರಿಚಯವಿದ್ದಿರಬೇಕು ಅಥವಾ ಅವರು ಆ ಪ್ರದೇಶದಿಂದ ಅಂಧ ಕೌ 
ಹೋದವರಾಗಿರಬೇಕು. ತಲಕಾಡಿನಲ್ಲಿ ಜೈ ನಧರ್ಮಕ್ಕೆ ಪ್ರೋತ್ಸಾಹ ಸಿಗುತ್ತಿದ್ದುದರಿಂದೆ 
ಅಲ್ಲಿ ಗಂಗರಾಜ್ಯವನ್ನು ಸ್ಥಾಪಿಸಲು ಸಿಂಹನಂದಿಗಳು ರಾಜಪುತ್ರರಿಗೆ ಸಲಹೆ ಮಾಡಿ 
ರಲು ಸಾಕು. ಇಲ್ಲಿ ನೆನನಿಡಬೇಕಾದ ಅಂಶವೆಂದರೆ ಗಂಗರಾಜ್ಯ ತನ್ನೆ ಅಸ್ತಿತ್ವ 
ದುದ್ದಕ್ಕೂ ಜೈನಧರ್ಮಕ್ಕೆ ಬಹಳ ಪ್ರೋತ್ಸಾಹ ನೀಡಿತು. 

ಇದಲ್ಲದೇ ಪೆರೂರು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜೈನಧರ್ಮ 
ಪ್ರಬಲವಾಗಿತ್ತು. ಜಡಪತ್ರಿ ಶಾಸನದಿಂದ * ನಮಗೆ ಸಿದ್ಧಾವತಮ್‌ ಮತ್ತು ಅದರ 
ಸಮೀಪದ ಜೈ ನಕೇಂದ್ರಗಳು ಶ್ರವಣ ಬೆಳಗೊಳದಿಂದ ಬಂದ ಜೈನ ಸನ್ಯಾಸಿಗಳಿಂದ 
ಸ್ಥಾಪಿಸಲ್ಪಟ್ಟಿದ್ದವು. ಹೀಗೆ ಜೈನ ಮುನಿಗಳು ಒಂದು ಪ್ರದೇಶದಿಂದ ಇನ್ನೊಂದು 
ಪ್ರದೇಶಕ್ಕೆ ಹೋಗಿ ಎರಡು ಪ್ರದೇಶಗಳ ಮಧ್ಯೆ ಪರಸ್ಪರ ಸಂಬಂಧ ಬೆಳೆಸುವಲ್ಲಿ 
ಪ್ರಮುಖ ಪಾತ್ರವಹಿಸಿದರು. ಇದಕ್ಕೆ ಸಮರ್ಥನೆ ಚಿತ್ತೂರ ಜಿಲ್ಲೆಯಲ್ಲಿರುವ ವಲ್ಲಿಮಲೈ 
ಗುಡ್ಡದಲ್ಲಿ ಸಿಶ್ಚಿರುವ ಮೂರು ಶಾಸನಗಳಿಂದ ದೊರಕುತ್ತದೆ. ಸುಮಾರು ಕ್ರಿ. ಶ. 
೮೨೦ರಲ್ಲಿ ಗಂಗರಾಜನಾದ ರಾಚಮಲ್ಲನು ವಲ್ಲಿಮಲೈ ಎಂಬಲ್ಲಿ ಒಂದು ಜೈನ ಕೇಂದ್ರ 
ಸ್ಥಾಪಿಸಿದನು. ಇಲ್ಲಿರುವ ಒಂದು ಗುಹೆಯ ಹಿಂದಿನ ಭಾಗದ ಮೇಲೆ ಜಿನ ತೀರ್ಥಂಕರ 
ಮತ್ತು ಜೈನಗುರುಗಳನ್ನು ಶಿಲೆಯಲ್ಲಿ ಕೆತ್ತಲಾಗಿದೆ. ಅಲ್ಲಿಯೇ ದೊರಕುವ ಮೂರು 
ಶಾಸನಗಳಿಂದ 5 ಅಜ್ಜನಂದಿ ಎಂಬ ಜೈನಯತಿಗಳು ತಮ್ಮ ಗುರುಗಳ ಮೂರ್ತಿ 
ಗಳನ್ನು ಕೆತ್ತಿಸಿದ ಬಗ್ಗೆ ಪ್ರಸ್ತಾಪ ಬರುತ್ತದೆ. ಆದ್ದರಿಂದ ಮೇಲೆ ಕಾಣಿಸಿದಂತೆ 
ಕಂಡು ಬರುವ ಮೂರ್ತಿಗಳು ಬಹುಶಃ ಅಜ್ಜ ನಂದಿಯಿಂದಲೇ ಕೆತ್ತಿಸಿದ್ದವಾಗಿರಬೇಕು. 
ಅಜ್ಜ ನಂದಿ ಎಂಬುದು ಕನ್ನಡ ಹೆಸರೆನ್ನಿಸುತ್ತದೆ. ಇದಲ್ಲದೆ ವಲ್ಲಿಮಲೈ ದಕ್ಷಿಣ ಕರ್ನಾ 


3 ಕರ್ನಾಟಕ ಭಾರೆತಿ 
ಟಕದ ಜೈನಕೇಂದ್ರಗಳಿಗೆ ಸಮೀಪದಲ್ಲಿದೆ. ಆದ್ದರಿಂದ ಅಜ್ಜನಂದಿ ಕನ್ನಡನಾಡಿನ ಈ 
ಜೈನಕೇಂದ್ರಗಳಿಂದ ಇಲ್ಲಿಗೆ ಬಂದಿರಬಹುದೆಂದು ನಾವು ಊಹಿಸಬಹುದು. ಹೀಗೆ 
ಗಂಗರಕಾಲದಲ್ಲಿ ಜೈನಧರ್ಮ ದಕ್ಷಿಣಭಾರತದ ಎರಡು ಪ್ರಮುಖ ಪ್ರದೇಶಗಳ ಮಧ್ಯೆ 
ಉತ್ತಮ ಸಂಬಂಧ ಬೆಳೆಸುವಲ್ಲಿ ಸಹಾಯ ಮಾಡಿತು. ಬಾದಾಮಿ ಚಾಳುಕ್ಯರ ಆಳಿಕೆ 
ಪ್ರಾರಂಭವಾದ ಮೇಲೆ ಮತ್ತು ಅವರ ಇನ್ನೊಂದು ಶಾಖೆ ವೆಂಗಿಯಲ್ಲಿ ಸ್ಥಾಪಿತವಾದ 
ಮೇಲೆ ಆಂಧ್ರದಲ್ಲಿ ಜೈನಧರ್ಮ ಕರ್ನಾಟಕದ ಜೈನಧರ್ಮದಿಂದ ಹೊಸ ಚೈತನ್ಯ ಪಡೆಯಿ 
ತೆನ್ನಬಹುದು. ರಾಜಕೀಯವಾಗಿಯೂ ಸಹ ಕರ್ನಾಟಕ-ಆಂಧ ) ಸಂಬಂಧಗಳು 
ಹೊಸ ತಿರುವನ್ನು ಸಡೆಯುತ್ತವೆ. ಬಾದಾಮಿ ಚಾಲುಕ್ಯರಿಂದ ಕಲ್ಯಾಣಿ ಚಾಲುಕ್ಯರ 
ವರೆಗೆ ಆಂಛ್ರೈದ ರಾಯಲಸೀಮಾ ಮತ್ತು ತೆಲಿಂಗಾಣಾ ಪ್ರದೇಶಗಳು ಕನ್ನಡ 
ರಾಜಮನೆತನ ಆಳ್ವಿಕೆಗೆ ಒಳಪಟ್ಟಿದ್ದವು. ಹೀಗಾಗಿ ಆಂಧ್ರದ ಈ ಭಾಗಗಳು ಕನ್ನಡ 
ನಾಡಿಗೆ ಇನ್ನೂ ಹತ್ತಿರವಾದವು. ಬಾದಾಮಿ ಚಾಳುಕ್ಯರು ಬೇರೆ ಧರ್ಮದ ಅನು 
ಯಾಯಿಗಳಾಗಿದ್ದರೂ ಜೈನ ಧರ್ಮಕ್ಕೆ ವಿರೋಧಿಗಳೇನಾಗಿದ್ದಿಲ್ಲ. ಅವರು ಜೈನಧರ್ಮಕ್ಕೆ 
ಕೊಟ್ಟ ಪ್ರೋತ್ಸಾಹ. ಅಪಾರ. ಸುಪ್ರಸಿದ್ಧ ೨ನೇ ಪುಲಕೇಶಿಯ ರಾಜಕವಿಯ 
ರವಿಕೀರ್ತಿ ಜೈನಧರ್ಮೀಯ. ಬಾದಾಮಿ, ಐಹೊಳೆ ಮುಂತಾದ ಸ್ಥಳಗಳಲ್ಲಿ ಜೈನ 
ದೇವಾಲಯಗಳನ್ನು ಕಾಣಬಹುದು. ಚಾಳುಕ್ಯ ರಾಜಪುತ್ರ ಪುತ್ರಿಯರಿಗೆ ಜೈ ನಯತಿ 
ಗಳು ಗುರುಗಳಾಗಿರಲುಬಹುದು. ಆದ್ದರಿಂದ ವೆಂಗಿಯಲ್ಲಿ ಪೂರ್ವ ಚಾಳುಕ್ಯರ ಶಾಖೆ 
ಆರಂಭವಾದ ಮೇಲೆ ಇಲ್ಲಿಂದ ಎಲ್ಲರ ಸಂಗಡ ಜೈನರೂ ವೆಂಗಿಗೆ ಹೋಗಿರಬೇಕು. ಈ 
ಜೈನಮುನಿಗಳು ಆಂಧ್ರದ ಜೈನಧರ್ಮಕ್ಕೆ ಹೊಸ ಚೈತನ್ಯ ಕೊಡುವುದರಲ್ಲಿ ಯಶಸ್ವಿ 
ಯಾಗಿರಬೇಕು, ಇದನ್ನೇ ಪೂರ್ವಚಾಳುಕ್ಯರ ದೊರೆ ಮೂರನೇ ವಿಷ್ಣು ವರ್ಧನನ 
ಮುಸಿನಿಕೊಂಡ ಶಾಸನ 6 ಅನರೋ ಕ್ಷವಾಗಿ ಸಮರ್ಥಿಸುತ್ತದೆ- ಈ ಶಾಸನ ನಡುಂಬಿ 
ಬಸದಿ ಎಂಬ ಜೈನ ಬಸ್ತಿಯ ಬಗ್ಗೆ ಪ್ರಸ್ತಾಪ ಮಾಡುತ್ತದೆ. ಆದು ಮುಂದುವರೆ 
ಯುತ್ತಾ ನಡುಂಬಿ ಬಸದಿಯನ್ನು ಕಟ್ಟಿದವರ ಹೆಸರು ಅಯ್ಯಣ ಮಹಾದೇವಿ 
ಎಂದು ಉಲ್ಲೇಖಿಸುತ್ತದೆ. ಅಯ್ಯಣ ಮಹಾದೇವಿ ಪೂರ್ವಚಾಲುಕ್ಯ ವಂಶದ ಸ್ಥಾಪಕ 
ನಾದ ಕುಬ್ಬ ವಿಷ್ಣು ವರ್ಧನನ ಪಟ್ಟ ಮಹಾದೇವಿ. ಅಲ್ಲದೇ ಅವಳು ಬಾದಾಮಿಯಿಂದ 
ಬಂದವಳು. ಆಗಿನ ಕಾಲದಲ್ಲಿ ರಾಣಿಯರು ತಮಗೆ ಬೇಕಾದ ಧರ್ಮವನ್ನು ಸ್ತೀಕರಿ 
ಸಲು, ಪ್ರಚಾರ ಮಾಡಲು ಸ್ವಂತತ್ರರಿದ್ದರು. ಆದ್ದರಿಂದ ಅಯ್ಯಣ 
ಮಹಾದೇವಿ ವೆಂಗಿಗೆ ಹೋದಾಗ ತನ್ನ ಜೊತೆ ಅನೇಕ ಜೈನ ಯತಿ 
ಗಳನ್ನು ಕರೆದೊಯ್ದಿ ರಬೇಕು. ಈ ಜೈ ನರೇ ಸ್ಥಳೀಯ ಜೈನಧರ್ಮಕ್ಕೆ ಹೊಸ 
ಚೈತನ್ಯ ಕೊಡುವಲ್ಲಿ ಯಶಸ್ವಿಯಾಗಿರಬೇಕು. ಎರಡನೇ ಅಮ್ಮರಾಜನ ಮಸಲಿಪಟ್ನಮ್‌ 
ತಾನ್ರುಶಾಸನವು 7 ಇದೇ ಅಭಿಪ್ರಾಯವನ್ನು ಸಮರ್ಥಿಸುತ್ತವೆ. ಇದು ಭೀಮ 


Le acid ಕತ Ne 


ಕರ್ನಾಟಕ ಮತ್ತು ಅಂಧ್ರಗಳ ಸಂಬಂಧದಲ್ಲಿ ಜೈನ ಧರ್ಮದ ಪಾತ್ರ ೫೭ 


ಮತ್ತು. ನರವಾಹನ ಎಂಬ ದಂಡನಾಯಕರನ್ನು ಉಲ್ಲೇಖಿಸುತ್ತವೆ. ಈ ದಂಡನಾಯಕರ 
ವಿನಂತಿಯ ಮೇಕೆಗೆ ಅಮ್ಮರಾಜನು ಎರಡು ಜೈನಗುಡಿಗಳನ್ನು ಕಟ ಸುತ್ತಾನೆ. ಆದರೆ 
ಇಲ್ಲಿ ಗಮನಾರ್ಹವಾದ ವಿಷಯವೆಂದರೆ ಭೀಮ ಮತ್ತು ನರವಾಹನ ಸ್ವತಃ ಜೈನ 
ರಾಗಿದ್ದರಲ್ಲದೇ ಅವರ ಪೂರ್ವಜರು ಸಹ ತಲೆತಲಾಂತರದಿಂದ ಜೈನರಾಗಿದ್ದೆರಂತೆ. 
ಅಂದರೆ ಭೀಮ ಮತ್ತು ನರವಾಹನರ ಪೂರ್ವಜರು ಕುಬ್ಜ ವಿಷ್ಣು ವರ್ಧನನ ಜೊತೆ 
ಬಾದಾಮಿಯಿಂದೆ ವೆಂಗಿಗೆ ಹೋಗಿರಬೇಕು. ಅವರ ವಂಶದವರು ದಂಡನಾಯಕರಾಗಿ 
ಪೂರ್ವ ಚಾಳುಕ್ಯರ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರಬೇಕು. ಹೀಗೆ ಜೈನಧರ್ಮ ಆಂಧ್ರ 
-ಕರ್ನಾಟಕಗಳ ಸಂಬಂಧವನ್ನು ಮತ್ತಷ್ಟು ನಿಕಟಿಗೊಳಿಸಿತು. 


ರಾಷ್ಟ್ರಕೂಟರ ಆಳಿಕೆಯೊಂದಿಗೆ ಈ ಸಂಬಂಧ ಮತ್ತಷ್ಟು ಬೆಳೆಯಿತು. ರಾಷ್ಟ್ರ 
ಕೂಟರು ವೆಂಗಿ. ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಮತ್ತಷ್ಟು ಬಲಪಡಿಸಿದರು. 
ಅನೇಕ ರಾಷ್ಟ್ರಕೂಟ ದೊರೆಗಳು ಸ್ವತಃ ಜೈನಧರ್ಮಿಯರಾಗಿದ್ದರಿಂದ ಜೈನಧರ್ಮಕ್ಕೆ 
ಅಪಾರ ರಾಜಕೀಯ ಬೆಂಬಲ ದೊರಕಿತು, ಈಗಿನ ರಾಯಲಸೀಮಾ ಮತ್ತುತೆಲಿಂಗಾಣಾ 
ಪ್ರದೇಶಗಳಲ್ಲಿ ಅನೇಕ ರಾಷ್ಟ್ರಕೂಟ ಕನ್ನಡ ಶಾಸನಗಳು ಸಿಕ್ಕಿವೆ. ಈ ಶಾಸನಗಳೆಲ್ಲವೂ 
ಒಂದು ಸಂಗತಿ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಅದೇನೆಂದರೆ ಅನೇಕ ರಾಷ್ಟ್ರಕೂಟ ಅರಸರು, 
ಅರಸಿಯರು, ರಾಜಪುತ್ರರು, ದಂಡನಾಯಕರು ಮುಂಶಾದವರು ಈ ಪ್ರದೇಶಗಳಲ್ಲಿ 
ಬಸದಿಗಳನ್ನು ಕಟ್ಟಿಸಿ, ಅದಕ್ಕೆ ದಾನದತ್ತಿಗಳನ್ನು ಬಿಟ್ಟ ಬಗ್ಗೆ ಉಲ್ಲೇಖ ಮಾಡು 
ತ್ತವೆ. ಇದಲ್ಲದೇ, ಈ ಶಾಸನಗಳಿಂದ ಬೋದಾನ, 8 ಕೊಲುನಪಾಕ ? ಎಂಬ ಜೈನ 
ಕೇಂದ್ರಗಳು ಕನ್ನಡನಾಡಿನ ಜೈ ನರಿಗೆ ಅತ್ಯಂತ ಪವಿತ್ರ ಸ್ಸ ಳಗಳಾಗಿದ್ದವು. ಈ ಸ್ಥಳ 
ಗಳಿಗೆ ಕನ್ನಡನಾಡಿನಿಂದ ಜೈನರು ಬಂದು ಸಲ್ಲೇಖನವೃತ ಕೈಗೊಳ್ಳುತ್ತಿದ್ದರು. ಈ 
ಶಾಸನಗಳು ಕನ್ನಡ ಭಾಷೆಯಲ್ಲೆ ಇರುವುದರಿಂದ ಇಲ್ಲಿಗೆ ಭೇಟ ನೀಡುರುವ ಜೈನರ 
ಮೂಲಸ್ಥಾನ ಕನ್ನಡ ನಾಡು ಎಂದು ತಿಳಿಯುವುದು. ಇನ್ನೊಂದು ಗಮನಾರ್ಹ 
ಸಂಗತಿಯೆಂದರೆ ರಾಷ್ಟ್ರಕೂಟರು ಜೈನರನ್ನು ಆಂಧ) ರಾಜಕೀಯದಲ್ಲಿ ತಮ್ಮ ರಾಜ 
ಕೀಯ ಪ್ರತಿನಿಗಳನ್ನಾಗಿ ಉಪಯೋಗಿಸಿದ್ದು ಒಂದು ಸಂಪ್ರದಾಯದಂತೆ ರಾಷ್ಟ್ರ ಕೂಟ 
ರಾಜನಾದ ,೩ನೇ ಕೃಷ್ಣನು ಜೈನರನ್ನು ತನ್ನ ರಾಜಕೀಯ ಪ್ರತಿನಿಧಿಗಳನ್ನಾಗಿ 
ಆಂಧ್ರದಲ್ಲಿ ನೇಮಿಸಿದನಂತೆ. 10 ಈ ಕೆಲಸಕ್ಕೆ ಜೈನರನ್ನು ವಿಕೆ ನೇಮಿಸಿದ ಎಂಬ 
ಸಂಗತಿ ಕುತೂಹಲಕ್ಕೆ ಎಡೆಮಾಡಿದೆ. ಇಲ್ಲಿ ನಾವು ಮೂರು ಊಹೆಗಳನ್ನು ಮಾಡ 
ಬಹುದು : 

೧) ಜೈನರು ಆಗಿನ ಆಂಧ್ರದ ರಾಜಕೀಯದಲ್ಲಿ ಬಹುಶಃ ಪ್ರಭಾವಶಾಲಿ 
ಮತ್ತು ನಂಬುಗೆಯ ಸ್ಥಾನವನ್ನು ಪಡೆದಿರಬಹುದು, ಎಂತಲ್ಲೇ ರಾಷ್ಟ್ರ 
ಕೂಟರು ತಮ್ಮ ಕೆಲಸಕ್ಕಾಗಿ ಅವರನ್ನು ಅಲ್ಲಿ ನೇಮಿಸಿರಬಹುದು; 
ಅಥವಾ 


ಕರ್ನಾಟಕ ಭಾರತಿ 
೫೮ 


೨) ಈ ಜೈ ನರು ಮೂಲತಃ ಕನ್ನ ಡನಾಡಿನವರಾಗಿದ್ದು ಆಂಧ ದಲ್ಲಿಯೇ 
ಬಹಳ pb ಗಳುದ ನೆಲಸಿದವರಾಗಿರಬೇಕು ; ಅಥವಾ 

೩) ಈ ಕೆಲಸಕ್ಕೆಂದೇ ಕೃಷ್ಣನು ಜೈನರನ್ನು ಕನ್ನಡನಾಡಿನಿಂದ ಆಂಧ ಕೈ 
ಕಳುಹಿಸಿರಬೇಕು. 
ಹೀಗೆ ಈ ಸಂಪ್ರದಾಯ ಜೈನರು ಆಂಧ -ಕರ್ನಾಟಕ ರಾಜಕೀಯ ಸಂಬಂಧದಲ್ಲಿ 
ಹೇಗೆ ಮಹತ್ವದ ಪಾತ್ರ ವಹಿಸಿದ್ದರು ಎಂಬುದನ್ನು ಎತ್ತಿ ತೋರಿಸುತ್ತದೆ. 

ಅನೇಕ ಆಂಧ್ರ ಜೈನ ಕವಿಗಳಿಗೆ ರಾಷ್ಟ್ರಕೂಟ ಅರಸರು ಪೋಷಿಸಿ, ಪ್ರೋತ್ಸಾಹ 
ನೀಡಿದ್ದಾರೆ. ಉದಾಹರಣೆಗೆ ಕನ್ನಡದಲ್ಲಿ ಶಾಂತಿಪುರಾಣವನ್ನು ಬರೆದ ಜೈನಕವಿ 
ಪೊನ್ನನ ಮೂಲ ಊರು ಕಮ್ಮನಾಡಿನಲ್ಲಿರು (ಈಗಿನ ಗುಂಟೂರು)ವ ಪುಂಗನೂರು.11 
ಇಲ್ಲಿಂದ ಪೊನ್ನನು ರಾಷ್ಟ್ರಕೂಟರ ರಾಜಧಾನಿಯಾದ ಮಳಖೇಡಕ್ಕೆ ಹೋಗಿ ರಾಷ್ಟ್ರ 
ಕೂಟ ೩ನೇ ಕೃ ಸ ನ ನಿಂದ ಪ್ರೋತ್ಸಾಹ ಪಡೆದನು. ರಾಷ್ಟ್ರಕೂಟರ ಸ ಸಾಮಂತರಾದ 
ರ್‌ ಚಾಳುಕ್ಯರು ಸ ಸಹ ಈ ಸಂಪ ರ್ರದಾಯವನ್ನು ಮುಂದುವರೆಸಿದರು. 
ಕನ್ನಡದ ಸುಪ್ರಸಿದ್ಧ ಜೆ ಸೈನ ಕವಿಯಾದ ಪಂಪನು ಹ ತವಡೆ ಚಾಳುಕ್ಯರ ದೊರೆ 
ಅರಿಕೇಸರಿಯ ಆಸಾ ನ ನಾಗಿದ್ದ ನಿ. 12 ಫುಂಪನ ವಂಶಜರು ಕನ್ನ ಡ ತಿರುಳ್‌ 
ಪ್ರದೇಶವಾಗಿದ್ದ ಅಣ್ಣಿ ಗೇರಿ ಪ್ರದೇಶದವರೆಂದು ಶಾಸನವೊಂದು ತಿಳಿಸುತ್ತದೆ. 13 
ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಂತೂ ಆಂಧ್ರೃ-ಕರ್ನಾಟದ ಸಂಬಂಧದಲ್ಲಿ ಜೈನರ 
ಪಾತ್ರ ಕುರಿತು ಅನೇಕ ಉದಾಹರಣೆ ದೊರಕುತ್ತವೆ. ಸ 


ಮೇಲೆ ವಿವರಿಸಿದೆ ಕೆಲವು ಉದಾಹರಣೆಗಳು ಕರ್ನಾಟಕ ಮತ್ತು ಆಂಧ್ರ 
ಎರಡು ಪ್ರದೇಶಗಳ ನಡುವೆ ಸಂಬಂಧ ಬೆಳೆಸುವಲ್ಲಿ ಜೈನರ ಪಾತ್ರ ಅದೆಷ್ಟು ke 
ತ್ವದ್ದು ಎಂಬುದನ್ನು ದೃಢೀಕರಿಸುತ್ತವೆ. ಈ ಸಂಬಂಧ ರಾಜಕೀಯಕ್ಸೈ ಮಾತ್ರ 
ಸೀಮಿತವಾಗಿರಲಿಲ್ಲ. ಎರಡು ಪ್ರದೇಶಗಳಲ್ಲಿ ಸಾಹಿತ್ಯದ ಬೆಳವಣಿಗೆಗೆ, ಧಾರ್ಮಿಕ 
ಸಮನ್ವ ಯತೆಗೆ, ಮತ್ತು ಕಲೆಯ ಕ್ಷೇತ ತ್ರಕ್ಕೆ ಜೈನರ ಗ ಅಷ್ಟೆ ಅಮೂಲ್ಯ ಈ 
ಲೇಖನದಲ್ಲಿ ನಿಷಯ ವಿವೇಚನೆ ತುಂಬಾ ಚಿಕ್ಕದಿದ್ದು ಪ್ರಾಸ್ತವಿಕವೆ ಜೇ ಹೇಳಬಹುದು. 
ಆದ್ದರಿಂದ ಕರ್ನಾಟಕ-ಆಂಧ್ರ್ರಗಳ ಸಂಬಂಧಕ್ಕೆ ಜೆ ಜೃನರ ಕೊಡುಗೆಯ ಇತಿ-ಮಿತಿ 
ಯನ್ನು ಸರಿಯಾಗಿ ತಿಳಿಯಲು ಇನ್ನೂ ಆಳವಾದ "ಅಧ್ಯಯನದ ಅವಶ್ಯಕತೆಯಿದೆ. 


ಕರ್ನಾಟಕ ಮತ್ತು ಆಂಧ್ರಗಳ ಸಂಬಂಧದಲ್ಲಿ ಜೈನ ಧರ್ಮದ ಪಾತ್ರ ೫೯ 


೯. 


ಸ ಸ ಎ ಇ ಓತ 


ಗ್ರಂಥ ಯಣ 


ಆರ್‌. ಸುಬ್ರಹ್ಮಣ್ಯಮ್‌, “ಗುಂಟುಪಲ್ಲಿ ಬ್ರಾಹ್ಮಿ ನಿನ್‌ಸ್ಕಿಪ್ಯನ್‌ ಆಫ 
ಖಾರವೇಲ: 

ಪಿ. ಬಿ. ದೇಸಾಯಿ, “ಜೈನಿಸಮ್‌ ಇನ್‌ ಸೌಧ ಇಂಡಿಯಾ” ಪು. ೧೫೩. 
ಸಲೇಟೋಕ್ಕೆ “ಮೀಡಿವ್ಹಲ್‌ ಜೈನಿಸಮ್‌” ಪು. ೮. 

ಎಸ್‌. ಗೋಪಾಲ ಕೃಷ್ಣ ಮೂರ್ತಿ, “ಜೈನ ವೆಸ್ಟಿಜಿಸ್‌ ಇನ್‌ ಆಂಧ್ರ)” ಪು. ೧೬ 
ಅದೇ, ಪು. ೨೪ 

ಎನ್‌. ವೆಂಕಟರಮಣಯ್ಯ. “ದಿ ಬಾಳುಕ್ಯಾಸ ಆಫ ವೆಂಗಿ” ಪು. ೭೪ 
ಎಪಿಗ್ರಾಫಿಯಾ ಇಂಡಿಕಾ, ಸಂಪುಟ XXIV, ಪು. ೨೬೮ 

ಜವಹರಲಾಲ, “ಜೈನಿಸಮ್‌ ಇನ್‌ ಆಂಧ) ಪ್ರನೇಶ* ಅಪ್ರಕಟಿತ ಪ್ರಬಂಧ, 
೧೯೭೮, ಪು. ೧೯೫ 

ಅದೇ, ಪು. ೨೦೮. 


೧೦. ಹನುಮಂತರಾವ, “ರಿಲಿಜನ್‌ ಇನ್‌ ಆಂಧ್ರ” 
೧೧೬ ಜಿ. ಎಸ್‌. ದಿಕ್ಷೀತ್‌, “ವೆಂಗಿ ಕ್ಯಂಡ್‌ ಕರ್ನಾಟಕ”, ಪಿ.ಆ.ಹೆಚ್‌.ಸಿ, ೧೯೫೩, 


ಪು. ೧೫೧-೧೫೩. 


೧೨. ಎನ್‌. ವೆಂಕಟರಾವ, “ಲೈವ್ಸ ಆಫ ತೆಲಗು ಪೋಯಟ್ಸ್‌” ಪು. ೮೩. 


೧೩. 


“ಎಪಿಗ್ರಾಫಿಯಾ ಆಂಧಿ ಕಾ”, ೧೯೭೪, ಪು. ೨೨-೨೪. 


ಇಂಗ್ಲೆಂಡೆದಲ್ಲಿ ಕನ್ನಡ ಹಸ್ತಪ್ರತಿಗಳು. 


ಅ ಎಂ. ಎಂ. ಕಲಬುರ್ಗಿ 


ವಿಶ್ವನಿದ್ಯಾಲಯ ಧನಸಹಾಯ ಆಯೋಗದ ನೆರವಿನಿಂದ ೧೯೮೨ರ ಅಕ್ಟೋಬರ 
೧೪ರಿಂದ ನವೆಂಬರ ೨೬ರ ವರೆಗೆ, ೬ ವಾರಗಳ ಕಾಲ ಕನ್ನಡ ಹಸ್ತಪ್ರತಿಗಳ ಅಸ್ಟೇ 
ಷಣೆ- ಅಧ್ಯಯನಕ್ಕೋಸುಗ ಇಂಗ್ಲ ಂಡಕ್ಕೆ ಹೋಗುವ ಅವಕಾಶ ನನಗೆ ಪಾಪ್ತ 
ವಾಗಿದ್ದಿತು. ಈ ಅವಧಿಯಲ್ಲಿ ನಾನು ಲಂಡನ್‌, ಆಕ್ಸಫರ್ಡ ಮತ್ತು ಕೆಂಬ್ರಿಜ್‌ಗಳಲ್ಲಿ 
ಶೋಧಿಸಿದ ಕನ್ನಡ ಹಸ್ತಪ್ರತಿಗಳ ವಿವರ ಹೀಗಿದೆ : 
ಲಂಡನ್‌ 
ಇಂಗ್ಲಂಡದೇಶದ ರಾಜಧಾನಿಯಾದ ಲಂಡನ್‌ ಒಂದು ಸಾಂಸ್ಕೃತಿಕ ಪಟ್ಟಣ. 
ಸನ್ನತಿ ಹಸ್ತ ಪ್ರತಿಗಳಿಗಾಗಿ ನಾನು ಇಲ್ಲಿಯ ೧. ಇಂಡಿಯಾ ಆಫೀಸ್‌ ಲೈಬ್ರರಿ 
ಬ್ರಿಟಿಷ್‌ ಲೈಬ್ರರಿ ೩. ಬ್ರಿಟಷ್‌ ಮ್ಯುಜಿಯಂ. ೪. ಸ್ಟೂಲ್‌ ಆಫ್‌ ಓರಿಯಂಟಲ್‌ 
ಅಂಡ್‌ ಆಫ್ರಿಕನ್‌ ಸ್ವಡೀಜ್‌ ೫ ವೆಲ್‌ಕಮ್‌ ಇನ್‌ಸಿ ಸ್ವಿಟ್ಯೂಟ ಆಫ್‌ ಹಿಸ್ಟರಿ ಆಫ್‌ 
ಮೆಡಿಶನ್‌ ೬ ರ ಏಸಿಯಾಟಕ್‌ ಸೊಸೈಬ ೭. ಬೈಬಲ್‌ ಸೊಸೈ ಹೀಗೆ 
ಏಳು ಸಂಸ್ಥೆ ಗಳನ್ನು 


ಇಂಡಿಯಾ ಆಫೀಸ್‌ ಲೈಬ್ರ 

ಲಂಡನ್‌ದ ಬಾರಿ ಗೆ ಬ್‌ ಸ್ಟೇಶನ್‌ ಸಮೀಪದಲ್ಲಿ ಬ್ಲಾಕ್‌ ಫ್ರೇಯರ್‌ 
ಮಾರ್ಗದ ಮೇಲೆ ಈ ಗ್ರಂಥಾಲಜ | ಭಾಷ ಎಲ್ಲ ಪ ಪ್ರಾಂತಗಳಿಗೆ ಸಂ 
ಪ್ರಾಚೀನ ಗ್ರಂಥ, ದಾಖಲೆ ಗಳನ್ನೊಳಗೊಂಡ ಅಪೂರ್ವ ಭಾಂಡರವಿದು. ಆಯಾ 
ಪ್ರಾಂತಗಳ ಆಧುನಿಕ ಗ್ರಂಥಗಳೂ ಇಲ್ಲಿ ಕೆಲವು ಸಂಖ್ಯೆಯಲ್ಲಿವೆ. 


ಇಲ್ಲಿಯ ಕನ್ನಡ ಭಾಷೆಯ ಸಂಸತ ತ್ತನ್ನು ಮುದ್ರಿತಗ್ರಂಥಗಳು, ಹಸ್ತಪ್ರತಿಗಳು, 
ದಾಖಲೆಗಳು ಬು ವರ್ಗೀಕರಿಸಬಹುದು. ದ್ರಾವಿಡ ಭಾಷೆಗಳಾದ ತಮಿಳು, ತೆಲಗು 
ಹಸ್ತ ಪ್ರತಿಗಳ ಯಾದಿಯನ್ನು ಕೋಮನ್‌ ಲಿಪಿಯಲ್ಲಿ ಟೈ ಪ್‌ಮಾಡಿ ಇಡಲಾಗಿದೆ. 
ಆದರೆ ಇದೇ ಫೈಲಿನಲ್ಲಿರುವ ಸುಮಾರು ೧೪ ಕನ್ನಡ ಹಸ್ತ ಪ್ರತಿಗಳ ಯಾದಿ ಮಾತ್ರ 
ಕ್ಸ ಬರೆಹದ್ದಿ ದೆ, ಕನ್ನಡ ಬಲ್ಲ, ಆದಕೆ ಪ ಪ್ರಾಚೀನ ಹಸ್ತಪ್ರತಿ ಓದಲು ಬಾರದ ಕನ್ನ ಡಿ 
ಗನ ನೆರವಿನಿಂದ ರೋಮನ್‌ ಲಿಸಿಯಲ್ಲಿ ಇದನ್ನು ಬರೆಯಿಸಲಾಗಿದೆ. ಹೀಗಾಗಿ ಈ 
ಯಾದಿ ದೋಷಪೂರ್ಣವಾಗಿದೆ. 


'ಇಂಗ್ಲಂಡದಲ್ಲಿ ಕನ್ನಡ ಹಸ್ತಪ್ರತಿಗಳು ೬೧ 


ಇಂಗ್ಲಿಸ್‌ವ್ಯಕ್ತಿಯನ್ನು ಮದುವೆಯಾದ, ತಮಿಳು ಮಾತೃಭಾಷೆಯ ಶ್ರೀಮತಿ 
ಮೀರಾ ಡಾಸನ್‌ ಇಲ್ಲಿಯ ದ್ರಾವಿಡ ಭಾಷಾವರ್ಗದ ಗ್ರಂಥಗಳನ್ನು ನೋಡಿಕೊಳ್ಳು 
ತ್ತಾಳೆ. ಇವಳಿಗೆ ಕನ್ನಡ ಲಿಪಿ ಪರಿಚಯ ಅಲ್ಪ, ಭಾಷಾ ಪರಿಚಯ ಇನ್ನೂ ಅಲ್ಪ. 
ಹೀಗಾಗಿ ಇವಳಿಗೆ ಆಸಕ್ತಿಯಿದ್ದರೂ ಇಲ್ಲಿಯ ಕನ್ನಡ ಹಸ್ತಪ್ರತಿಗಳ ಸಮಗ್ರ ಯಾದಿ 
ಇನ್ನೂ ಸಿದ್ಧವಾಗಿಲ್ಲ. ಕನ್ನಡ ಹಸ್ತಪ್ರತಿಗಳನ್ನು ಇಲ್ಲಿ ಒಂದೇ ಕಡೆಗೆ ಇಟ್ಟಿಲ್ಲ. 
ಅಲ್ಲೊಂದ ಇಲ್ಲೊಂದು ಸೇರಿ ಹೋಗಿವೆ.  ಸೆಂಸ ತಕೃತಿಗಳಿಗಿರುವ ಕನ್ನಡ ಓೀಕಾ 
ಗ್ರಂಥಗಳು ಸಂಸ್ಕೃತ ವಿಭಾಗದಲ್ಲಿ ಸೇರಿಕೊಂಡಿವೆ. ಲಿಪಿಸಾಮ್ಯ ಕಾರಣವಾಗಿ ಕೆಲವು 
ಕನ್ನಡ ಗ್ರಂಥಗಳು ತೆಲುಗು ವಿಭಾಗದಲ್ಲಿ ಸೇರಿಕೊಂಡಿವೆ. ಕನ್ನಡ ಲಿಪಿಯಲ್ಲಿ ಬರೆದೆ 
ಸಂಸ್ಕೃತ ಗ್ರಂಥಗಳು ಕನ್ನಡ ವಿಭಾಗದಲ್ಲಿ ಸೇರಿಬಿಟ್ಟಿವೆ. ಹೀಗೆ ಅಸ್ತವ್ಯಸ್ತವಿರುವ ಈ 
ರಾಶಿಯನ್ನು ನಾನು ಶೋಧಿಸಲಾಗಿ ಬೆಳಕಿಗೆ ಬಂದಿರುವ ಇಲ್ಲಿಯ ತಾಳೆಗರಿ, ಕೋರಿ 
ಕಾಗದ, ಕಡತ, ಆಧುನಿಕ ಕಾಗದಗಳ ಮೇಲೆ ಬರೆದ ಹಸ್ತ ಪ್ರತಿಗಳು ಹೀಗಿದೆ: 


1. ತಾಳೆಗರಿ ಹಕ್ತಿಸ್ರತಿಗಳೆ : 

೧. ನಂಜರಾಜವಾಣೀವಿಲಾಸ ಅಥವಾ ಹೆರಿವಂಶ-ಕಳಲೆ ನಂಜರಾಜ 
Mss. Kan. PL-1; ಆಕಾರ: 49x21”; ಗರಿ:1-380; ಗದ್ಯ, 

೨. ಬಸವಪುರಾಣ- ಭೀಮಕವಿ. 
Mss. Kan. PL-5, ಆಕಾರ: 1712”, ಗರಿ: 1-175, 
ಭಾಮಿನಿ ಪಟ್ಟದಿ. 

೩. 1 ತೊರವೆಯ ರಾಮಾಯಣ-ಕುಮಾರೆ ವಾಲ್ಮೀಕಿ. 
Mss. Kan. PL-3, ಆಕಾರ: 13 2”, ಗರಿ: 1-235; 
ಭಾಮಿನಿ ಷಟ್ಟದಿ. 
11 ಉತ್ತರ ರಾಮಾಯಣ-ತಿರುಮಲೆ ವೈದ್ಯೆ. 
Mss. Kan; PL-3; ಆಕಾರ: 13 "x27, ಗರಿ; 1-14, 
ಭಾಮಿನಿ ಷಟ್ಟದಿ. 

ಲ, , ಭಗವದ್ಗೀತಾರ್ಥದ ವಿವರಣ-ಕರ್ತೈ 9) 
Mss. Kan. PL-4, ಆಕಾರ: 81 "x13", ಗರಿ: 1-28; 
(ಅಪೂರ್ಣ) ಸಂಸ್ಕೃತ ಶ್ಲೋಕ4ಕನ್ನಡ ವಿವರಣೆ. 

೫. ಶಬ್ದಾನುಶಾಸನವೃತ್ತಿ-ಭಟ್ಬಾಕಳಂಕ. 
Mss. 7.೦.3541, ಆಕಾರಃ 1411]; ಗೆರಿ: 1-220; 
(ಅಪೂರ್ಣ, ಜೀವನಾಗರಿ ಲಿಪಿ) ಸಂಸ್ಕೃತ ಸೂತ್ರ 4 ವ್ಯಾಖ್ಯಾನ. 

೬. ಗೀತಗೆ ಟೀಕು -ರಾಮಚಂದ್ರಾರ್ಯ. 
Mss 7.0. 3710; ಆಕಾರ: 12”x11”; ಗರಿ: 1-160; 


ಸಂಸ್ಕ್ರತ ಶ್ಲೋಕ 4 ಕನ್ನಡ ಟೀಕೆ. 


೬೨ 


೧೦. 


೧೧. 


೧.೨. 


೧೩. 


೧೪. 


೧೫. 


ಕರ್ನಾಟಿಕ ಭಾರತಿ 


ಪಾಠ್ಯಾ ಗಣಿತಸಾರ ಶ್ರೀಧರಾಚಾರ್ಯ 
Mss. Mack 11352; ಆಕಾರಃ 161/1], ಗರಿ: 1-63; 
(ದೇವನಾಗರಿ ಲಿಪಿ) ಸಂಸ್ಕೃ ತಶೊ ಪ್ಲೀಕ,-ಕನ್ನಡ ವ್ಯಾಖ್ಯಾನ. 


ಗೀತಾಸಾ ಸಾರಸಂಗ್ರ ಹ--ಕತ್ಛೃ ಸ್ರ 
Mss. Mack no»; 21"x21”; ಗರಿ: 1-13; 


ಸಂಸ್ಕೃತ ಶ್ಲೋಕ4ಕನ್ನಡ ಟೀ. 


ಕೌಶಿಕ ಪುರಾಣೇ ವರಾಹಾವತಾರ ಮಹಾತ್ಮೆ ಕರ್ತೃ? 

Mas. Mack V. 100. 6967; ಆಕಾರ: 21”x21”; 

ಗರಿ! 1:6, 

ಭಗವದ್ಗೀತೆಯ ವ್ಯಾಖ್ಯಾನ---ಕರ್ತೃ 9) 

Mss. Mack V 124; ಆಕಾರ: 151/13" ಗರಿ: 1-15 
(ಅಪೂರ್ಣ) ಸಂಸ್ಕೃತ ಶ್ಲೋಕ--ಭಾಮಿನಿ ಷಟ್ಟದಿ. 
ವ್ಯಾಕರಣ--ಕರ್ತ್ಯ ? 

Mss. Mack—15. 6908; ಆಕಾರ: 15"x13; ಗರಿ: 1-64; 
(ಜೈನ ಜ್ಯೋತಿಷ್ಯಗ್ರಂಥ) ಸಂಸ ಸ್ಫೃತ ಶ್ಲೋಕ-ಕನ್ನಃ ಷ ಟೀಕೆ. 
ಜ್ಯೋತಿಷ್ಯ ಕತೃ ೯? 

Mss. Mack V.18.6386;, ಆಕಾರ: 10°13”; ಗರಿ: 1-126; 


(ಬೈ ನಕ ತಿ). ಸಂಸ್ಕೃತ ಶೊ ಶೀಕ-ಕನ್ನ ಡ ಟೀಕೆ. ಫಲಕದ ಮೇಲೆ 
ತಿಸಸುಗ್ರ ಹ” ಎಂದಿದೆ. 


ಗಣಿತ ಸಾರಸಂಗ್ರಹ--ಮಹಾವೀರಾಚಾರ್ಯ, 

Mss. Mack V. 19, ಆಕಾರಃ 10:17”; ಗರಿ: 1-76; 
ಸಂಸ್ಕೃತ ಶ್ಲೋಕ. ಕನ್ನಡ ಟೀಕೆ. 

ಮಾನಸಾರ ಬೀಕೆ- ಕತೃ ೯? 

Mss. Mack 1. ಕ್ಲ 6474 ಆಕಾರ: 191"x185"; 
ಗರಿಃ 1a 85, ಸಂಸ್ಕೃತ ಶೊ ಕನ್ನ ಡ. ಫಲಕದ ಮೇಲೆ 
“ಶಿಲ್ಪಶಾಸ್ತ್ರ ಸಂಗ್ರಹ' ಎಂದು ಬರೆಯಲಾಗಿದೆ. 
ದ್ವಾದಶಾನುಪ್ರೇಕ್ಷ ನಿಜಯಣ್ಣ. 

Mss. Mack V, 29, ಆಕಾರ; 11"x11"; 
ಸಾಂಗತ್ಯ, 


ಗರಿ: 1-103, 


ಹಾ ಚ್ಮ ತ್‌್‌ ಚಾ 


ಇುಗ್ಲಂಡದಲ್ಲಿ ಕನ್ನಡ ಹಸ್ತಪ್ರತಿಗಳು ೬೩ 


೧೬. ಆಯುರ್ವೇದೋಕ್ತಸಾರ ?--ಕರ್ತೃ? 
Mss. Mack XII 7; 6254; ಆಕಾರ; 19"x2" ಗರಿ: 1- 33. 
ಸಂಸ್ಕೃತ ಸದ್ಯ-ಕನ್ನಡ ಟೀಕೆ. ಫಲಕದ ಮೇಲೆ "ಆಯುರ್ವೇಡ” ಎಂದಿದೆ. 
೧೭. ಗಣಿತಸಾರ--ಮಹಾವೀರಾಚಾರ್ಯ. 
Mss. Mack XII 94, ಆಕಾರ: 12111; ಗರಿ: 1-89; 
೧೮. ಪರಂಜ್ಯೋತಿ ಮಂತ್ರ ಕರ್ತೃ ? 
Mss. 3682, ಆಕಾರ : 87”x13", ಗರಿ: 1-3; 
ಸಂಸ್ಕೃತಃಕನ್ನಡ. 
11 ಕೋರಿ ಕಾಗದ ಹಸ್ತಪ್ರತಿಗಳು : 
೧೯. ಸಿಬಿರಾಯನ ಚರಿತ್ರೆ : ಪಂಚಯ್ಯ 
Mss. 82; ಆಕಾರ; 9:7”; ಹಾಳೆ 1-28; 
ತ್ರಿಪದಿ. 
೨೦. ಕರಿಯಂಟನ ಕಾಳಗ--ಶಂಕೈಯ್ಯ. 
Mss. 23; ಆಕಾರ: 9":7”; ಹಾಳೆ 1-23; 
ಯಕ್ಷಗಾನ. 
೨೧. ವಡೇರಪಟ್ಟು ಕರ್ತ ? 
Mss. 84; ಆಕಾರ; 67”43”, ಪು. 1-145; 
ಗದ್ಯ. ಮೈಸೂರ ಒಡೆಯರ ಚರಿತ್ರೆ. 
೨೨. ವಿವೇಕ ಚಿಂತಾಮುಣಿ-ನಿಜಗುಣ ಶಿವಯೋಗಿ. 
Mss. C1; ಆಕಾರ: 6110”; ಹಾಳೆ 1-142; 
ಗದ್ಯ. 
೨೩, ಬಸವಪುರಾಣ- ಭೀಮಕವಿ. 
Mss. 03; ಆಕಾರ: 131107; ಹಾಳೆ 1-110 ಹಿ 1-227; 
ಭಾಮಿನಿ ಷಟ್ಟದಿ. 
೨೪. ಚೈಮಿನ್ಯಿಭಾರತ : ಲಕ್ಷ್ಮೀಶ. 
Mss. Dl; ಆಕಾರ: 121೬8”; ಹಾಳೆ 1-81; 
ವಾರ್ಥಕ ಷಟ್ಟದಿ 
೨೫. ಸಂಚತಂತ್ರ--ಕರ್ತೃ? 
Mss. D2; ಆಕಾರ: 12:81; ಹಾಳೆ 1-96; 


ಗದ್ಯ. 


೬೪ 


೨೬. 


೨೭. 


೨೯. 


೩೦. 


೩೧. 


೩.೨. 


೩೩. 


೩೪. 


೩೫. 


ಫರ್ಮೂಟಿಕ ಭಾರತಿ 


ಭಾಗವತೆ : ನಿತ್ಯಾತ್ಮಶುಕಯೋಗಿ. 

Mss. D3; ಆಕಾರ: 9112”; ಹಾಳೆ 154; 
ಭಾಮಿನಿ ಷಟ್ಟದಿ. 

ಜೈಮಿನಿ ಭಾರತ-1- ಲಕ್ಷ್ಮೀಶ. 

Mss. 74; ಅರ: 12181, ಹಾಳೆ 1-104 
ವಾರ್ಥಕ ಷಟ್ಟಿದಿ. 

ಜೈಮಿಸಿ ಭಾರತ-11- ಲಕ್ಷ್ಮೀಶ. 

Mss. D5. ಆಕಾರ: 12"x8”; ಹಾಳೆ 1-72; 
ವಾರ್ಧಕ ಷಟ್ಟದಿ. 

ಹನ್ಮೀರ ಕಾವ್ಯ : ಮುರಿಗೆಜೀಶಿಕೇಂದ್ರ. 

Mss. D6; ಆಕಾರ: 8"x111”; ಹಾಳೆ 1-38; 
ಚಂಪೂ. 

ವಿವೇಕ ಚಿಂತಾಮಣಿ ನಿಜಗುಣ ಶಿವಯೋಗಿ. 

Mss. D7, ಆಕಾರ: 12"x18”; ಹಾಳೆ 1-324 
ಗದ್ಯ. 

ಅನುಭವ ಶಿಖಾಮಣಿ ನಾರಸಿಂಹ. 

Mss. 78. ಆಕಾರ: 8”%12'; ಹಾಳೆ 1-99; 
ಭಾಮಿನಿ+ವಾರ್ಧಕ-4ಶರಷಟ್ಟದಿ 

ಮಹಿಶೂರ ದೊರೆಗಳ ಪೂರ್ವಾಭ್ಯುದೆಯ--ಕರ್ತೈ? 

Mss. 1-0. 2914; ಆಕಾರ: 7]"x41”; ಪುಟ 1-129; 
ಗದ್ಯ. 

ರತ್ನಕರಂಡಕದ ವ್ಯಾಖ್ಯಾನ--ಕರ್ತೃ ಸ 

Mss. B. 4334, ಆಕಾರ: 811117; ಪುಟಿ 1-37; 
ಸಂಸ್ಕ ಎತಕನ್ನಡ ವಾಖ್ಯಾನ. 

ಸಿದ್ಧಾಂತ ಸಾರ--ಕರ್ತ್ಯ 9) 

Mss. B. 430%, ಆಕಾರ: 8:6? ಹಾಳೆ 1-46; 
ಪ್ರಾಕೃತ ಕನ್ನಡ ಟೀಕೆ, 

ಪಕೃತಿಸತ್ಯ--ಕರ್ತ್ಯ 9 

Mss. B. 4300; ಆಕಾರ: 81:6ಕ್ಕ” ಹಾಳೆ 47-80; 
ಪ್ರಾಕೃತ-ಕನ್ನಡ ಬೀಕೆ, 


ಇಂಗ್ಲಂಡಿನಲ್ಲಿ ಕನ್ನಡ ಹಸ್ತಸ್ರತಿಗಳು 


೬೫ 


111 ಕಡತಗಳು: 


IV 


೩೬, 


೩೭. 


ಕಡತ--ಕರ್ತ್ಯ ? 

Mss. B.1- ಆಕಾರ: 7'x8" ಮಡಿಕೆ 57 

ಗದ್ಯ, ಬಡಿಗತನದ ಖರ್ಚಿನ ವಿವರ. 

ಕುಂಬಟಿ ಮಾಗಣಿ ವಕಲು ವರ್ಗದ ಕಡತ--ಧಾರೇಶ್ವರದ ಹಾಲಯ್ಯ. 
Mss. ೮2 ಆಕಾರ: 10”x91”; ಮಡಿಕೆ 77. 

ಗದ್ಯ. 


ಆಧುನಿಕ ಕಾಗದ ಹಸ್ತ ಪ್ರತಿ 


೩೮. 


೩೯. 


೪೧೦. 


೪೧. 


ಕನ್ನಡ ಹಸ್ತಪ್ರತಿಗಳ ಪಟ್ಟಿ - ಕರ್ತೃ ? 

Mss. 10. 2907. ಆಕಾರ: 9”%7}"; ಪುಟ 1-32. 

ಗದ್ಯ. ಸುಮಾರು ೫೦೦ರಷ್ಟು ಸಂಸ್ಕೃತ, ಕನ್ನಡ, ತೆಲಗು ಹಸ್ತ 
ಪ್ರತಿಗಳ ಯಾದಿ. 

1... ನಳಚಕ್ರವರ್ತಿಯ ಕಥೆ 11. ಹಿತೋಸದೇಶ 

iii ನಳ ಚಕ್ರವರ್ತಿಯ ಕಥೆ 1೪. ಹರಿಶ್ಚಂದ್ರ ಕಥೆ. 

Mss. 10. 3140, ಆಕಾರ: 81"x6”; ಪುಟ: 1-33, 
33-151, 153-242, 243-388. ಗದ್ಯ. 
ಹುಕುಂನಾಮಾ--ಕರ್ತೃ 9 

Mss. 10. 4537, ಆಕಾರ: 127248”; ಹಾಳೆ 1-9; 

ಗದ್ಯು. ರೆವಿನ್ಯೂ ವಿಷಯ. 

ಆನೆಗೊಂದಿ ಅರಸು ತಿಮ್ಮಪ್ಪನವರ ಪೂರ್ವದ ಕೈಫಿಯತ್ತು- ಬೋರಯ್ಯ. 
1/59. Mack General X; ಆಕಾರ: 91:14", ಪುಟ 91-93, 


ಗದ್ಯ. 


ಇಂಗ್ಲಿಷ್‌ ಕನ್ನಡ ಭಾಷೆಯ ಆಧುನಿಕ ಕಾಗದ ಹಸ್ತಪ್ರತಿಗಳು : 


೪೨." Kanarese Revenue terms— ಕರ್ತ 9 


೪೩. 


Mss. Eng. 0-138, ಆಕಾರ: 1319”; ಹಾಳೆ 520-538. 
ಕನ್ನಡ್‌ರೆವಿನ್ಯೂ ಶಬ್ದಗಳಿಗೆ ಇಂಗ್ಲೀಷಿನಲ್ಲಿ ಅರ್ಥ; 

ಕೋಮನ್‌ ಲಿಪಿ 

Glossary of South Indian terms -ಕರ್ತೃ? 

Mss. Eur. D270, ಆಕಾರ: 1110", ಪುಟ 181-196 
& 197-230; ಕನ್ನಡ ರೆವಿನ್ಯೂ ಶಬ್ದಗಳಿಗೆ ಇಂಗ್ಲೀಷಿನಲ್ಲಿ ಅರ್ಥ. 


೬೬ ಕರ್ನಾಟಕ ಭಾರತಿ 

ಛಛ, Tables of Karnatak Cronology-C. 8. Brown. 
Mss. Eur. D. 297, ಆಕಾರ: 81:12], ಹಾಳೆ: 3-106. 
ಕ್ರಿ. ಶ. 967 ರಿಂದ 1847ರ ವರೆಗಿನ ಸಂವತ್ಸರಗಳನ್ನು, ಆ ಕಾಲದಲ್ಲಿ 
ಆಗಿಹೋದ ಅರಸರ ಹೆಸರುಗಳನ್ನು ಬರೆಯಲಾಗಿದೆ. 


೪% Index to the manuscripts in Telugu, Kannada, 
Tamil, Malayalam and Odhra -C. P. Brown. 
Mss. Tel ಐ. 10, ಆಕಾರ: 8,1131, ಪುಟ 65-88. 
ಹಸ್ತಪ್ರತಿಗಳ ಯಾದಿ, ಸುಮಾರು ೮೦೦ ಕನ್ನಡ ಕೃತಿಗಳ ಉಲ್ಲೇಖ. 


೪೬, Polyglotal of Vocabulary Volume-1—ಕೋಲಬ್ರುಕ್‌. 
Mss. 10. 156, ಆಕಾರ: 13”%91”, ಹಾಳೆ: 1-189; 
ಅಮರಕೋಶಕ್ಕೆ ಸಂಸ್ಕೃತ, ಮರಾಠಿ, ಗುಜರಾಧಿ, ಕನ್ನಡ, ತೆಲುಗು, 
ತಮಿಳು ಭಾಷೆಗಳಲ್ಲಿ ಬರೆದ ಸಮಾನಾರ್ಥ ಪದಕೋಶ. 

೪೭. Polyglotal of Vocabulary Volume-IT— ಕೂೋಲಬು ಕ್‌. 
Mss. 1೧, 157, ಆಕಾರ: 131931; ಹಾಳೆ: 1-185; 
ನಂ. 46ರ ಮುಂದುವರಿಕೆ. 

ಜೆ. ಬಿ, ನಿಯರ್‌ಸನ್‌ ಅವರು ತಮ್ಮ “Oriental Manuscripts in 
Europe and North America” ಎಂಬ ಗ್ರಂಥದಲ್ಲಿ ಇಂಡಿಯಾ ಆಫೀಸ್‌ 
ಲೈಬ್ರರಿಯ ಹಸ್ತಪ್ರತಿಗಳನ್ನು ಕುರಿತು “The remaining Dravidian 
Mss. include Kanarase 14, Tamil 34 and Telugu 12...” 
ಎಂದು ಹೇಳಿದ್ದಾರೆ(ಪುಟ 387). ಬಹುಶಃ ಈ ೧೪ ಹೆಸ್ತಪ್ರತಿಗಳು ಮೇಲೆವಿವರಿಸಿದ 
೪೭ ಹಸ್ತಪ್ರತಿಗಳಲ್ಲಿ ಸೇರ್ಪಡೆಯಾಗಿವೆ. 

೧೮೭೮ ರಲ್ಲಿ ಡಾ. ಫ್ಲೀಟ್‌ ಸಿದ್ಧಪಡಿಸಿದ Pali Sanskrit and old 
Canarese inscriptions from the Bombay presidency and 
part of Madras presidency and Maisur” ಎಂಬ ಗ್ರಂಥವು ಶಾಸನಗಳ 
ಪಾಠ (Txt) ವನ್ನೊಳಗೊಂಡಿದೆಯೆಂದು ಈ ವರಿಗೆ ನನ್ನ ಮತ್ತು ಅನೇಕರ ಭಾವನೆ 
ಯಾಗಿತ್ತು. ಆದರೆ ಇದು ೨೮೬ ಶಾಸನಗಳ ಫೋಟೋ ಮತ್ತು ಇಂಗ್ಲಿಷ್‌ ಸಾರ 
ವಾಗಿದೆ, ಈ ಗ್ರಂಥದ ಎರಡು ಪ್ರತಿಗಳು (W. 4826, W. 4827) ಇಲ್ಲವೆ. 


ಬ್ರಿಟಿಶ್‌ ಲೈಬ್ರರಿ : 
ಇದು ಸ್ಟೋರ್‌ ಸ್ಟ್ರೀಟ್‌ ಮೇಲಿರುವ ? ಗಂಥಭಾಂಡಾರ, ಇಲ್ಲಿ ೯೩ ಭಾಷೆಗಳ 
ಬದ್ರಿತ ಮತ್ತು ಹಸ್ತಲಿಖಿತ ಗ್ರಂಥಗಳಿವೆ. ಇಲ್ಲಿಯ ಕನ್ನಡ ವಿಭಾಗ ನೋಡಿ 


ಹಾಹಾಹಾಹಾ ಫಾ ತ Fi AMIS 


ಇಂಗ್ಲಂಡಿನಲ್ಲಿ ಕನ್ನಡ ಹಸ್ತಪ್ರತಿಗಳು ೬೭ 


ಕೊಳ್ಳುವವರು ಭಾರತೀಯನನ್ನು ಮದುವೆಯಾಗಿದ್ದ ಇಂಗ್ಲಿಷ್‌ ಮಹಿಳೆ ಶ್ರೀಮತಿ 
ಆಲ್ಬರ್ಜನ್‌ ಗೌರ್‌. 

ಈ ಮೊದಲು ಎಲ್‌. ಡಿ. ಬಾರ್ನೆಟ್‌ ಅವರು “A catalogue of the 
Kannada, Badaga and Kurg Books in the library of British 
Musium” (1910)ಗ್ರಂಥವನ್ನು ಪ್ರಕಟಸಿದುದು ತಿಳಿದ ವಿಷಯವೇ ಆಗಿದೆ. 
ಆಮೇಲೆ ಸಂಗ್ರಹೆಗೊಂಡ 1910 ರಿಂದ 1970ರ ಅವಧಿಯ ಮುದ್ರಿತ ಕನ್ನಡ 
ಗ್ರಂಥಗಳ ಸೂಚಿಯನ್ನು ಶ್ರೀಮತಿ ಗೌರ್‌ ಸಿದ್ಧಪಡಿಸಿದ್ದಾರೆ. ಇಂಡಿಯಾ 
ಆಫೀಸ್‌ ಲೈಬ್ರರಿಯಲ್ಲಿರುವ ೧೯೦೦ರ ಹಿಂದಿನ ಮುದ್ರಿತ ಕನ್ನಡ ಗ್ರಂಥಗಳ 
ಸೂಚಿಯನ್ನು ತ್ರೀ ಶ್ರೀನಿವಾಸ. ಹಾವನೂರ ಸಿದ್ಧಪಡಿಸಿದ್ದು, ಇವೆರಡನ್ನೂ 
ಸೇರಿಸಿ ಸಿದ್ಧ ಪಡಿಸಿದ “Supplementary catalogue of Kannada Books 
in the British Library” ಹೆಸರಿನ ಗ್ರಂಥಸೂಚಿ ೧೯೮೫ ರಲ್ಲಿ ಪ್ರಕಟವಾಗಿದೆ. 
ಇದರ ಸಂಪಾದಕರು ಶ್ರೀಮತಿ ಆಲ್ಬರ್ಹಿಗೌರ. ಸಹಾಯಕರು ಶ್ರೀನಿವಾಸ ಹಾವನೂರ. 


ಇಲ್ಲಿರುವ ಕನ್ನಡ ಹಸ್ತಪ್ರತಿಗಳ ಒಂದು ಯಾದಿಯನ್ನು ರೋಮನ್‌ ಲಿಪಿ 
ಯಲ್ಲಿ ಬೆರಳಚ್ಚು ಗೊಳಿಸಿದ್ದಾರೆ. ಹಸ್ತಪ್ರತಿ ಓದುವಲ್ಲಿ ಪರಿಣತನಲ್ಲದ ಕನ್ನಡಿಗನ 
ಸಹಾಯದಿಂದ ಸಿದ್ಧಪಡಿಸಿರುವ ಈ ಯಾದಿ ದೋಷಪೂರ್ಣವಾಗಿದೆ. ನನ್ನ ಪ್ರಯತ್ನ 
ದಿಂದ ಇಲ್ಲಿ ಲಭ್ಯವಾದ ಹಸ್ತಪ್ರತಿಗಳ ವಿವರ ಹೀಗಿದೆ : 


] ತಾಳೆಗರಿ ಹಸ್ತ ಪ್ರತಿಗಳು ; 


೧. ಅಶ್ವಮೇಧ ಕರ್ತೃ? 

Add. 12088, ಆಕಾರ: 11'x1"; ಗರಿ: 8. 
ಯಕ್ಷಗಾನ. 

೨. ಇಂದ್ರಕೀಲ ಪ್ರಸಂಗ ಕರ್ತೃ? 

Add. 14370; ಆಕಾರ: 16]"x11”; ಗರಿ: 1-34. 
ಯಕ್ಷಗಾನ. 

೩, ಅತಿಕಾಯನ ಕಾಳಗ ಕರ್ತ ? 

Add. 14371; ಆಕಾರ: 161” x13"; ಗರಿ: 7-31. 
ಯಕ್ಷಗಾನ. 

೪, 1) ಮಂತ್ರಗೋಪ್ಯ--ಮೂಲ: ಅಲ್ಲಮಪ್ರಭು, ವ್ಯಾಖ್ಯಾನ: ಕಲ್ಲುಮಠದ 
ಪ್ರಭುದೇವ. ೦೯ 9656. ಆಕಾರ: 10”%13"; ಗರಿ: 1-32. 
ವೀರಶೈವ ಧಾರ್ಮಿಕ ಕೃತಿ. ಇಲ್ಲ ಇವನು ತನ್ನನ್ನು ಕಲ್ಲುಮುಂಟಪದ 
ಪ್ರಭುದೀವ ಎಂದು ಕರೆದುಕೊಂಡಿದ್ದಾನೆ. 


೬೮ 


ಕರ್ನಾಟಕ ಭಾರತಿ 


11. ಕರಣಹಸಿಗೆ- ಚನ [ಬಸವಣ್ಣ 


111. 


iv. 


v. ಸಡಸ್ಥಲಕೋವೆ--ಕರ್ತ್ಸ 9) 


೫. ಅಶ್ವಮೇಧ ಸರ್ವ (ಜೈಮಿನಿ ಭಾರತ) ಲಕ್ಷ್ಮೀಶ. 


oT. 
ವಾಧ 


or. 9656, ಆಕಾರ: 101131; ಗರಿ: 33.4; 
ವೀರಶೈವಕೃತಿ. 

ಮಿಶಾ )ಿರ್ಸಣ ಕರ್ತ 9 

or. 9656; ಆಕಾರ: 101131; ಗರಿ: 43-48. 
ವೀಂಶೈವಕೃತಿ. 

ಸಂಚೇಕರಣದ ವ್ಯಾಖ್ಯಾನ. -ಕರ್ತ್ಯ 9) 

or. 9656; ಆಕಾರ: 10"; ಗರಿ: 48-57. 
ವೀರಶೈವಕೃತಿ. 


or. 9656; ಆಕಾರ; 10:13, ಗರಿ: 57-58. 
ವೀರಶೈವಕತತಿ. 


Cla ad a ಒಡಕು: 


6812; ಆಕಾರ: 153191; ಗರಿ: 1-163. | 
ಕ. | 


೬. ಮಹಾಭಾರತ ತಾತ್ಸರ್ಯ--ಕಳಲೆ ನಂಜರಾಜ. 


oT. 


ಗದ್ಯ. 


1006; ಆಕಾರ: 253”%2';) ಗರಿ: 1-227. 


೭. ಬಾಣಾಸುರ ಪ್ರಸಂಗ ಕರ್ತೃ ? 


oT. 


6813; ಆಕಾರ: 11'%2'; ಗರಿ: 1-31. 


ಯಕ್ಷಗಾನ. 


೮. ತುಂಡು ಗರಿಗಳು- ಕರ್ತೃ? 


Add 


11 ಕಡತ: 


.- 12092. ಯಾವುದೋ ಪತ್ರವಿರುನಂತಿದೆ, 


೯, ರಾಮಾಯಣ ಪದ್ಯ, ದಾಸರ ಹಾಡು, ಸಂವತ್ಸರದ ಯಾದಿ ಇತ್ಯಾದಿ. 


OT. 


13343, ಆಕಾರ: 11'x6”, ಹಾಳೆ 1೨18, 


ಇಂಗ್ಲಂಡಿನಲ್ಲಿ ಕನ್ನಡ ಹಸ್ತಪ್ರತಿಗಳು ೬೯ 


111 ಆಧುನಿಕ ಕಾಗದ ಹಸ್ತಪ್ರತಿ: 

೧೦. Canarese and Marathi Ballads— ಜೆ, ಎಫ್‌. ಫಿ ಬ್‌, 
೦. 8179, ಆಕಾರ: 13"x9”, ಹಾಳೆ 1-242. 
ಇದರ ಫೋಟೋಸಾ ಟ್‌ ಪ್ರತಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ 
ದಲ್ಲಿದೆ. ಮೈ ಕ್ರೋಪಿಲ್ಮ ಸುತಿ ಮೈ ಸೂರು ವಿಶ್ವವಿದ್ಯಾಲಯದ ಕನ್ನಡ ಆಧ್ಯ 
ಯನ ಸಂಸ್ಥೆ ಯಲ್ಲಿದೆ. ಶ್ರೀನಿವಾಸ ಹಾವನೂರ ಅವರು ಈ ಹಸ್ತಪ್ರತಿಯನ್ನು 
ಕುರಿತು "ಬೆಳವಲ' (ಬೆಟಗೇರಿ ಕೃಷ್ಣಶರ್ಮರ ಅಭಿನಂದನ ಗ್ರಂಥ) ದಲ್ಲಿ 
ಲೇಖನ ಬರೆದಿದ್ದಾರೆ. 

೧೧. Aletterof Haidar Al. 
Add. 5358. 
ಇದರಲ್ಲಿ ೬ ಸಾಲಿನ ಒಂದು ಕನ್ನಡ ಪತ್ರವಿಜೆ. 

೧೨. ಬೆಳಗಾವಿಯ ಎರಡು ಶಾಸನಗಳು : 
Add. 14387-—iiic: 
ಬೆಳಗಾವಿಗೆ ಸಂಬಂಧನಟ್ಟ ೨ ಜೈನ ಶಾಸನಗಳ ಪಠ್ಯ. 

೧೩. M.S. 8೩. Thompson ಅವರ ನೋಟಬುಕ್‌. 
or. 13080. (11) 
ಅಭ್ಯಾಸಕ್ಕೆ ಬರೆದುಕೊಂಡ ಕನ್ನಡ-ಇಂಗ್ಲಿಸ” ಬರವಣಿಗೆ. 

೧೪. M.S. H. Thompson ಅವರ ನೋಟಬುಕ್‌. 


or- 13080 (15) 
ಅಭ್ಯಾಸಕ್ಕೆ ಬಕಿದುಕೊಂಡ ಕನ್ನಡ-ಇಂಗ್ಲೀಷ ಬರವಣಿಗೆ. 


ಬ್ರಿಟಿಶ್‌ ಮ್ಯೂಜಿಯಂ 

ಇದು ಒಂದು ಭವ್ಯ ವಸ್ತುಸಂಗ್ರಹಾಲಯ ಮತ್ತು ಗ್ರಂಥಾಲಯ. 
ಜೆ. ಬಿ. ಪಿಯೆರಸನ್‌ ಅವರ “Oriental manuscripts in Europe and 
North America” ಎಂಬ ಗ್ರಂಥದಲ್ಲಿ “The British Musium has not 


yet produced anf catalogue of its Mss. in Dravidian Lang- 
uages, which it possesses in some quantity : Brahui 1, Kannada 


(Canarese) 14 ............ ಎಂದು ಮುಂತಾಗಿ ಹೇಳಲಾಗಿದೆ (ಪು. 384). ಈಗ 
ಬ್ರಿಟಿಶ್‌ ಮ್ಯೂಜಿಯಂದಲ್ಲಿ ಯುರೋಪಿಯನ್‌ ಭಾಸೆ ಹೊರತಾಗಿ ಬೇಕೆ ಭಾಷೆಯ ಹಸ್ತ 
ಪ್ರತಿಗಳಿಲ್ಲ. ಬಹುಶಃ ಇಲ್ಲಿ ಮೊದಲು ಇದ್ದ 14 ಹಸ್ತ ಪ್ರತಿಗಳನ್ನು ಮೇಲೆ ಸೂಚಿಸಿದ 
ಬ್ರಿಟಿಶ್‌ ಲೈಬ್ರರಿಗೆ ಸ್ಮಳಾಂತರಿಸಿದ್ದಾರೆ. ಇವುಗಳನ್ನೇ ನೀಯರ್‌ಸನ್‌ ಸೂಚಿಸಿದಂತಿದೆ. 


೭೦ ಕರ್ನಾಟಕ ಭಾರತಿ 
ರಾಯಲ್‌ ಏಸಿಯಾಟಕ್‌ ಸೊಸೈಟಿ: 

ಇದು ಕಿ ಸನ್‌ ಆನ್‌ ರಸ್ತೆಯ ಮೇಲಿರುವ ಒಂದು ಸುಪ್ರಸಿದ್ಧ ಹಳೆಯ ಸಂಶೋಧನ 
ಸಂಸ್ಥೆ. ಆದರೆ ಇದು ಈಗ ತೀರ ಶೋಚನೀಯ ಸ್ಥಿತಿಯಲ್ಲಿದೆ. ಸರ್‌ ವಾಲ್ವರ್‌ 
ಇಲಿಯಟ್‌ ಸಿದ್ಧ ಪಡಿಸಿದ “Karnatak Desh Inscriptions’? ಸಂಪ್ರಟದ ಒಂದು 
ಪ್ರತಿ ಈ ಸಂಸ್ಥೆ ಯಲ್ಲಿದೆಯೆಂದು ಡಾ. ಫ್ಲೀಟ್‌ ಒಂದೆಡೆ ಸೂಚಿಸಿದ್ದಾರೆ. 
ಡಾ. ನಂದಿಮಠ ಅವರು ಲಂಡನ್‌ದಲ್ಲಿದ್ದಾಗ ಇದನ್ನು ಅಭ್ಯಾಸ ಮಾಡಿ ಕೆಲವು 
ಶಾಸನಗಳನ್ನು “ಶಿವಾನುಭವ” ಪತ್ರಿಕೆಯ ಮೂಲಕ ಪ್ರಕಟಿಸಿದ್ದರು. ೫೯೫ ಕನ್ನಡ 
ಶಾಸನಗಳ ಈ ಸಂಪುಟವನ್ನು ಅಭ್ಯಸಿಸಲು, ಸಾಧ್ಯವಾದರೆ ಇಡೀ ಸಂಪುಟವನ್ನು 
ದಿರಾಕ್ಸ ಮಾಡಿಸಿಕೊಂಡು ಬರಲು ಈ ಸಂಸ್ಥೆಗೆ ಹೋದೆನು. ಆದರೆ ಇಲ್ಲಿಯ 
ಗ್ರಂಥಪಾಲಕ ಈ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ನಾನೇ ಕ್ಯಾಟಲಾಗ್‌ ನೋಡಿ, 
ಕಪಾಟು ತೆರೆದು ಹುಡುಕಿದೆ, ಸಿಗಲಿಲ್ಲ. ಕನಕದಾಸರ ಮೋಹನ ತೆರಂಗಿಣಿಯ 
ಒಂದು ತಾಳಪ್ರತಿ ಮಾತ್ರ ಸಿಕ್ಕಿತು. ವಿಂಟಿರ್‌ನಿರು್‌ ಅವರು ತಮ್ಮ “A catalogue 
of South Indian Manuscripts” (1902)ದಲ್ಲಿ ಒಂದು ಕನ್ನಡ ಹೆಸ್ಮಪ್ರತಿ 
ಪ್ರ ಸಂಸ್ಥೆ ಯನ್ಲಿರುವುದಾಗಿ ಸೂಚಿಸಿರುವರೆಂದು ಜೆ. ಬಿ. ಪೀಯರ್‌ಸನ್‌ ತಮ್ಮ 
“Oriental Manuscripts in Europe and North America” 
ಗ್ರಂಥದಲ್ಲಿ ಹೇಳಿದ್ದಾರೆ (ಪುಟ 387). ಈ ಹಸ್ತಪ್ರತಿ ಮೇಲೆ ಸೂಚಿಸಿದ 
ಮೋಹನ ತರಂಗಿಣಿಯೇ ಆಗಿರಬೇಕು. ಇದಕ್ಕೆ ನಂಬರ್‌ ಹಾಕಿಲ್ಲ; ಆಕಾರ: 81”x2”; 
We 15187 


ಸ್ಕೂಲ್‌ ಆಫ್‌ ಓರಿಯಂಟಲ್‌ ಆಂಡ ಆಫ್ರಿಕನ್‌ ಸ್ಪಡೀಜ : 

ಇದು ಲಂಡನ್‌ ವಿಶ್ವವಿದ್ಯಾಲಯದ ಒಂದು ಶಾಖೆ. ಇಲ್ಲಿ ದ್ರಾನಿಡ ಭಾಷೆ 
ಗಳಲ್ಲಿ ತಮಿಳು ಅಧ್ಯಯನಕ್ಕೆ ಮಾತ್ರ ಅವಕಾಶವಿದೆ. ಪ್ರೊ. ಮಾರ್‌ ಅವರು 
ಇಲ್ಲಿ ತಮಿಳು ಪ್ರಾಧ್ಯಾಪಕರು. ಈ ಶಾಖೆಯ ಅಸಿಸ್ಟಂಟಿ ಗ್ರಂಥಪಾಲಕ 
ಶ್ರೀ ಆರ್‌. ಸಿ. ಡೋಗ್ರಾ ಭಾರತೀಯ (ಕಾಶ್ಮೀರಿ). ಈ ಗ್ರಂಥಾಲಯದ ಕ್ಯಾಟಿ 
ಲಾಗದಲ್ಲಿ ೪ ಕನ್ನಡ ಹೆನ್ನಪ್ರತಿಗಳ ಸೂಚನೆಯಿದೆ. ನನಗೆ ಮಾತ್ರ ೩ ಲಭ್ಯವಾದವು. 
1 ತಾಳೆಗರಿ ಹಸ್ತಪ್ರತಿ : 
೧. ಲೀಲಾವತಿ ನೇಮಿಚಂದ್ರ 


41908, ಆಕಾರ; 16x14"; ಗರಿಃ 1-207. 
ಚಂಪೂಕೃತಿ, 


ರ 


ಇಂಗ್ಲಂಡಿನಲ್ಲಿ ಕನ್ನಡ ಹಸ್ತಪ್ರತಿಗಳು ಪಣ 


11 ಆಧುನಿಕ ಕಾಗದ ಹಸ್ತಪ್ರತಿಗಳು : 
೨... ೩1161005 writings in Canarese, 
7078; ಆಕಾರ: 13":7'; ಹಾಳೆ: 1413741. 
ಕ್ರ ಪಸ್ಮಧರ್ಮದ ಗದ್ಯಗ್ರಂಥ. 
a. Catholic tracts in Canarese. 
2909; ಆಕಾರ: 71:10”; ಹಾಳೆ: 80. 
ಕ್ರೈಸ್ತಧರ್ಮದ ಗದ್ಯಗ್ರಂಥ. 
ಈ ಎರಡು ಕೃತಿಗಳ ಬಗ್ಗೆ ಡಾ. ಶ್ರೀನಿವಾಸ ಹಾವನೂರ ಅವರು *೧೮ ನೆಯ 
ಶತಮಾನದ ಕೆಥೊಲಿಕರ ಅಪೂರ್ವ ಕನ್ನಡ ಕೃತಿಗಳು” ಎಂಬ ಲೇಖನ ಬರೆದಿರುವರು 
(ಸಾಧನೆ 2-8). 


ಬೈಬಲ್‌ ಸೊಸೈಟ : 

ಕ್ವೀನ್‌ ವಿಕ್ಟೋರಿಯಾ ರಸ್ತೆಯ ಮೇಲಿರುವ ಇದು ಬೈಬಲ್‌ ಸಾಹಿತ್ಯವನ್ನು 
ಪ್ರಕಟಿಸುವ, ಪ್ರಸಾರಮಾಡುವ ಸುಸ್ಥೈ. ಇಲ್ಲಿ ಆಧುನಿಕ ಕಾಗದದ ಮೇಲೆ ಬರೆದ 
ಕೆಲವು ಹಸ್ತಪ್ರತಿಗಳಿವೆ. 


~. Browns Kannada Bible. 


೨. ೫ ೫ ೫ 

4. » » ೫ 
ನಂಬರ್‌ ಕೊಟ್ಟಿಲ್ಲ ಆಕಾರ: 8]: 131, ಪಾನು ಕ್ರಮವಾಗಿ 1-117; 
1-95, 1-202. 


ಗದ್ಯ. ಈ ಮೂರು ಜೊಪಡಿಗಳು “Reference libraray of the 
Madras auxiliry bible Society” ಯಿಂದ ಇಲ್ಲಿಗೆ ಬಂದಿವೆ. 


೪. A Cannodi translation of the Gospel according to St. 
Mark. 
ನಂಬರ ಕೊಟ್ಟಿಲ್ಲ ಆಕಾರ: 81x13”; ಹಾಳೆ 1-72. 
#೫. The Gospel according to St. Luke. 
ನಂಬರ್‌ ಕೊಟ್ಟಿಲ್ಲ ಆಕಾರ: 8313”; ಹಾಳೆ 1-108. 
ಕ್ರೈಸ್ತಧರ್ಮದ ಗದ್ಯ ಗ್ರಂಥ, 


೭೨ ಕರ್ನಾಟಿಕ ಭಾರತಿ 
? ? 
BFBS. Mss. 508. ಆಕಾರ: 121”.91; ಹಾಳೆ 1-4. 


ಇದರ ಕೆಂಪು ಕವ್ಸರ್‌ ಮೇಲೆ “part of the new testament in the 


Kurnataka Language, Spoken by Seven millions of people” 
ಎಂದು ಬರೆಯಲಾಗಿದೆ. ಇದು ಬೈಬಲ್‌ ಸಾಹಿತ್ಯ ಕೃತಿ. 


ನೆಲ್‌ ಕಮ್‌ ಇನ್‌ಸ್ವಿಟ್ಕೊಟಿ ಆಫ್‌ ದಿ ಸ್ಟ ರಿ ಆಫ್‌ ಮೆಡಿಶನ್‌ : 

ಊಸ್ವನ್‌ ರಸ್ತೆಯ ಮೇಲಿರುವ ಈ ಸಂಸ್ಥೆ "ಯಲ್ಲಿ ಚಷಧಶಾಸ ಸ್ರ್ರಕ್ಕೆ ಸಂಬಂಧ 
ಪಟ್ಟ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹವಿದೆ. ಹಿಬ್ರು ಭಾಷೆಯ ವಿದಾ ಎಂಸಲ್ಯಲನ್‌ 
ಇಲ್ಲಿಯ ಅಧಿಕಾರಿಗಳಲ್ಲಿ ಒಬ್ಬ. ಈತನ ಸಹಾಯದಿಂದ ಈ ಸಂಸ್ಥೆಯಲ್ಲಿ ಎರಡು 
ಕನ್ನಡ ಕೈಬರಹ ಪ್ರ ಪ್ರತಿಗಳನ್ನು ಶೋಧಿಸಲಾಯಿತು. | 


೧. ಅಷ್ಟಾವರಣ ಸ್ತೋತ್ರ ಸಂಪಾದನೆಯ ಸಣ್ಣ ಬರಹದ ಗುರುಬಸವರಾಜದೇವರು 
Well Kao-1. ಆಕಾರ: 301.21; ಗರಿ: 1-37. 
ವೀರಶೈವ ಕೃತಿ. ಸಂಸ್ಕೃತ ಶ್ಲೋಕ 4 ಕನ್ನಡ ಬೇಕೆ, 
ಇದನ್ನು Steven’s ductioneers London ಅವರಿಂದ ೧೨ ಶಿಲಿಂಗ್‌ಗಳಿಗೆ 
ಖರೀದಿಸಿದೆ. 


೨. ಪತ್ರ ? 
Well Kan-2. ಆಕಾರ: 131177”, ಹಾಳೆ 1 
ಇದು ಬಿದಿರಿನ ಕೊಳವೆ (ಹಿತ್ತಾಳೆ ಕಟ್ಟು ಿ)ಯಲ್ಲಿಡೆ. ಸಕಲೇಶಪುರದ “ದಕ್ಷಿಣ 
ಮಹಿಸೂರ : ನೇಟನ್ಹ ಪ್ಲಾಂಟಿಕ್ಸ ಅಸೋಸಿಯೇಶನ್‌” ದವರು ಮೈಸೂರ 
ಸೀಮೆಯ ಬ್ರಿಟಿಶ್‌ ರೆಸಿಜೆಂಟ್‌ ಮ್ಯಾಕರ್ಥ ಯಂಗ ಎಸ್ಸೈಸ್‌ ಅವರಿಗೆ 
ಬರೆದ ಪತ್ರ. 


X KX Xx p< X 
ಲಂಡನ್‌ ಪಟ ಣವನ್ನು ಬಿಟ್ಟ ಕೆ ಇಂಗ್ಲಂಡ ದೇಶದ ಇತರೆಡೆಗಳಲ್ಲಿಯೂ ಕನ್ನಡ 


ಹಸ್ತಪ್ರತಿಗಳಿನೆ. ಅವುಗಳಲ್ಲಿ ನಾನು “ನೋಡಿದೆ ಕೆಂಬ್ರಿಜ್‌ ಮತ್ತು ಆಕ ಥೆ ಫರ್ಡಗಳಲ್ಲಿಯ 
ಹಸ್ತಪ್ರತಿ ವಿವರ ಹೀಗಿದೆ : 


೪ (೭ 


ಕೆಂಬ್ರಿಜ್‌ ನಿಶ್ಚನಿದ್ಯಾಲಯ 


ಇಲ್ಲಿ ೩ ತೆಲಗು ೧ ತೆಲುಗು-ಕನ್ನಡ ಮಿಶ್ರಿತ ಹಸ್ತಪ ಪ್ರತಿಗಳಿವೆ. ಈ 
ತೆಲುಗು-ಕನ್ನಡ ಮಿಶ್ರಿತ ಹಸ್ತಪ ಪ್ರತಿಯನ್ನೇ ಗಮನಿಸಿ ಜೆ. ಬಿ. er ನ್‌ ಅವರು 


ತಮ್ಮ “Oriental manuscripts in Europe and North America® 


ಇಂಗ್ಲಂಡದಲ್ಲಿ ಕನ್ನಡ ಹಸ್ತಪ್ರತಿಗಳು ೭೩ 
ಗ್ರಂಥದಲ್ಲಿ “Mss. in the Dravidian Languages number 69 (Tamil- 
40, Telugu-2, Malayalam-17, Canarese-l.......” ಎಂದು ಹೇಳಿ 
ದಂತಿಡೆ (ಪುಟ 385). 


ಅಕ್ಸಫರ್ಡ ವಿಶ್ವನಿದ್ಯಾಲಯ 


Ko ವಿಶ್ವವಿದ್ಯಾಲಯದ ಬಾಡ್ಲಿಯನ್‌ ಲೈಬ )ರಿಯ ಇಂಡಿಯನ್‌ ಇನ್‌ಸ್ಟಿ 
ಟ್ಯೂಟದ ಅಧಿಕಾರಿ ಜೋನಾಥನ್‌ ಕ್ಯಾತ್‌. ಈತನ ಹೆಂಡತಿ ಕನ್ನಡಿತಿ; ಬಿಜಾಪುರ 
ದವಳು. ಈ ಇನ್‌ಸ್ಟಿಟ್ಯೂಟಿದಲ್ಲಿರುವ ಕನ್ನಡ ಹಸ್ತಪ್ರತಿಗಳ ವಿವರ ಹೀಗಿದೆ : 
ತಾಳೆಗರಿ ಹಸ್ತಪ್ರತಿ ತ 
೧. ರಾಜಶೇಖರ ವಿಳಾಸ ಷಡಕ್ಷರದೇವ. 

Ms. Ind. Misc. b5(R); ಆಕಾರ; 192"; ಗರಿ: 1-124 

ವೀರಶೈವ ಚಂಪೂಕೃತಿ. 

೨, ? ? 

Ms. Ind. Misc. d2; ಆಕಾರ: 101:1," ಗರಿ: 1 

ಯಂತ್ರ, ಔಷಧ, ಮಂತ್ರಗಳ ಗದ್ಯಗ್ರಂಥ. 
೩. ಯಂತ್ರದ ಪುಸ್ತಕ--ಕರ್ತ್ಯೃ ? 
Ms. 1೧6. Misc. e3(R). ಆಕಾರ: 8”x1"; ಗರಿ: 1-27. 


— 


11 ಕಡತ: 

೪, % ಡಿ 
Ms. Kennicott. 18, ಆಕಾರ: 8:7]; ಒಟ್ಟು 94 ಮಡಿಕೆ 
ಜಮಾಖರ್ಚು ಇದೆ. 

೫. 9) ? 
Ms. 1೧6. Misc; ಆಕಾರ : 771”; ಒಟ್ಟು 46 ಮಡಿಕೆ. 
ಜಮಾಖರ್ಚು ಇದೆ. 


ಜೆ. ಬಿ. ಪಿಯರ್‌ಸನ್‌ ಅವರ “Oriental manuscripts in Europe 
and North America” ಎಂಬ ಗ್ರಂಥದಲ್ಲಿ ಈ ಬಾಡ್ಲಿಯನ್‌ ಲೈಬ್ರರಿಯನ್ನು 
ಕುರಿತು ಬರೆಯುತ್ತ ಡಾ.ಜಿ. ಯು. ಪೋಸ ಅವರ ಸೂಚಿಯನ್ನು ಆಧರಿಸಿ 
‘The catalogue contains Inscriptions of 130 Tamil Mss.20 
Telugu (including Sanskrit Mss. written in the Telugu chara- 
cters), 3 Canarese...-- ಎಂದೂ (ಪುಟ 385), “Mss. Ind. Misc: 
reffered to above enumerates 1 Malto, 4 Canarises..... ೫ 


೭೪ ಕರ್ನಾಟಕ ಭಾರತಿ ; 
ಎಂದೂ (ಪುಟ 385) ಹೇಳುತ್ತಾರೆ. ಈ ಎರಡೂ ಉಲ್ಲೇಖಗಳಲ್ಲಿ ಬಂದಿರುವ ' 
ಒಟ್ಟು ೭ ಕನ್ನಡ ಹಸ್ತಪ್ರತಿಗಳೂ ಮೇಲೆ ವಿವರಿಸಿದ ಹಸ್ತಪ್ರತಿಗಳೂ ಒಂದೇ 
ಆಗಿರಬಹುದು. 

ಇಂಗ್ಲಂಡ್‌, ಕೆಂಬ್ರಿಜ್‌, ಆಕ್ಸೃಫರ್ಡಗಳಲ್ಲಿ ನಾನು ಶೋಧಿಸಿದ ಅಭ್ಯಸಿಸಿದ 
ಹಸ್ತಪ್ರತಿ ಸಾಮಗ್ರಿಯಿದು. ಇದನ್ನು ಬಿಟ್ಟಿರೆ ಅಬರ್ಡಿಳಿನ್‌ ವಿಶ್ವವಿದ್ಯಾಲಯದಲ್ಲಿ 
೧, ಮೆಂಚಿಸ್ಟರದ ದಿ ಜಾನ್‌ ರೇಲ್ಯಾಂಡ್ಸ ಲೈಬ್ರರಿಯಲ್ಲಿ ೩ ಕನ್ನಡ ಹಸ್ತಪ್ರತಿ 
ಗಳಿವೆಯೆಂದು ಜೆ. ಬಿ. ಪಿಯರ್‌ಸನ್‌ ಅವರ “Oriental manuscripts in 
Europe and North America” ಎಂಬ ಗ್ರಂಥದಿಂದ ತಿಳಿದುಬರುತ್ತದೆ 
(ಪುಟ 388). 

ಏಡಿನ್‌ಬರ್ಗ ವಿಶ್ವವಿದ್ಯಾಲಯದಲ್ಲಿರುವ ಸರ್‌ ವಾಲ್ಟರ್‌ ಇಲಿಯಟ್‌ ಸಂಕಲಿಸಿದ 
“Karnataka Desh inscriptions” ಗ್ರಂಥವನ್ನು ತಾವು ಅಭ್ಯಾಸಕ್ಕೆ 
ಬಳಸಿಕೊಂಡಿರುವುದಾಗಿ ಡಾ. ಫ್ಲೀಟ್‌ ಹೇಳುತ್ತಾರೆ. 

X 26 Xx Xx Xx 

ಒಟ್ಟಾರೆ ೧. ಕರ್ನಾಟಕಕ್ಕೆ ಸಂಬಂಧಿಸಿದ ಕೈ ಬರಹದ ಸಂಪತ್ತನ್ನು ಸಾಹಿತ್ಯ 
ಕೃತಿ ಮತ್ತು ಚರಿತ್ರೆಯ ದಾಖಲೆಯೆಂದು ವರ್ಗೀಕರಿಸಿದರಿ ಇಂಗ್ಲಂಡ ಜೇಶದಲ್ಲಿ 
ಚರಿತ್ರೆಯ ದಾಖಲೆಗಳೇ ಅಧಿಕ. ೨. ಎಲ್ಲಾ ಸಂಸ್ಥೆ ಗಳಿಗಿಂತ ಇಂಡಿಯಾ ಆಫೀಸ್‌ 
ಲೈಬ್ರರಿಯಲ್ಲಿಯೇ ಈ ಎರಡೂ ಬಗೆಯ ಸಾಮಗ್ರಿ ಹೆಚ್ಚು. ೩. ಹಳೆಯ ಮುದ್ರಿತ 
ಕನ್ನಡ ಗ್ರಂಥಗಳು ಈ ಎಲ್ಲ ಸಂಸ್ಥೆಗಳಲ್ಲಿದ್ದರೂ ಬ್ರಿಟಿಶ್‌ ಲೈಬ್ರರಿಯಲ್ಲಿ ಈ ಸಂ 
ಅಧಿಕವಾಗಿಜೆ. ಆದುದರಿಂದ ಇಲ್ಲಿಯ ಚರಿತ್ರೆಯ ದಾಖಲೆಗಳನ್ನೂ (ಕನ್ನಡ, 

ಷ್ಠ 

ಇಂಗ್ಲಿಷ್‌), ಹಳೆಯ ಮುದ್ರಿತ ಗ್ರಂಥಗಳನ್ನೂ ಅಭ್ಯಸಿಸುವುದು ಅವಶ್ಯವಿದೆ. 


"81 
2 
ನ 


ವಿಜಯನಗರ ಬುಕ್ಕರಾಯನ ಭಾವೀಕೇರಿ ಶಾಸನ 
ಓಂದು ಸಂಶೋಧನೆ 


ಅ ಎಚ್‌. ಆರ್‌. ರಘುನಾಥ ಭಟ್‌ 


ವಿಜಯನಗರೆ ಕಾಲದೆ ಸಮಾಜೋ-ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ವಿದ್ವಾಂಸರು 


_ ಈಚಿಗೆ ಇನ್ನೂ ಹೆಚ್ಚೆನ ಆಸಕ್ತಿ ತೋರುತ್ತಿರುವುದು ಪ್ರಶಂಸನೀಯ ಸಂಗತಿ. ಈ 
ದಿಶೆಯಲ್ಲಿ ಹೊಸ ಹೊಸ ಶಾಸನಗಳು ಸಂಶೋಧನೆ ಯಾದಷ್ಟೂ ತ ಸ್ವಾಗತಾರ್ಹ, ಉಪ 
: ಯುಕ್ತ. ಕಾರಣ, ಪ್ರಾಚೀನ-ಮಧ್ಯಕಾಲೀನ ಜನಜೀವನದ ಹಲವು ಮುಖಗಳಿಗೆ 


ಹಿಡಿದ ಕೈಗನ್ನಡಿಯಂತಿರುವ ಶಾಸನಗಳು ಅಧಿಕೃತ ಸಮಕಾಲೀನ ದಾಖಲೆಗಳಾಗಿದ್ದು, 
ಹಲವು ವೇಳೆ ಸಾಹಿತ್ಯಕ ಗ್ರಂಥಾಕರಗಳಿಗಿಂತ ಹೆಚ್ಚು ನಂಬಲರ್ಹ ಹಾಗೂ ವಸ್ತು ನಿಷ್ಕ 
ವಾಗಿರುತ್ತವೆ. ಅಂತೆಯೇ ಈ ಬಗೆಯ ಗಟ್ಟಿ ದಾಖಲೆಗಳಿಗೆ ಹೆಚ್ಚಿನ ಮಹತ್ವ ನೀಡ 
ಲಾಗುತ್ತಿದೆ. ಇತ್ತೀಚಿನ ನನ್ನ ಶಕ್ರೇತ್ರ ಕಾರ್ಯದಲ್ಲಿ ಪರಿಕೋಧಿಸಲಾದ ವಿಜಯನಗರ 
ಬುಕ್ಕರಾಯನ ಭಾವೀಕೇರಿ ಶಿಲಾಶಾಸನದ ಬಗೆಗೆ ಒಂದು ಓಪ್ಪಣಿಯನ್ನಿಲ್ಲಿ ಮೊದಲ 
ಬಾರಿಗೆ ನೀಡಲಾಗಿದೆ. 


ಇದು ವಿಜಯನಗರ ಸಾಮ್ರಾಟ ಬುಕ್ಕರಾಯನ ಕಾಲದೆ (೧೩೫೬-೬೭) ಒಂದು 


| ಪ್ರಾಚೀನತಮ ಶಿಲಾಶಾಸನವಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲೆ ತಾಲೂಕಿನ 


ಣಾ 


ಭಾವೀಕೇರಿಯಲ್ಲಿ ಬೆಳಕಿಗೆ ಬಂತು. ಆ ಊರಿನ ಕನ್ನಡ ಶಾಲೆಯ ಎಡ ಬದಿಯ 
ಬಯಲಲ್ಲಿರುವ ಕೆಂಡದೆ ಮಾಸ್ತಿಗುಡಿಯ ಬಲಬದಿಯಲ್ಲಿ ಈಗ ನೆಟ್ಟಿರುವ ಈ ಶಾಸನ 
ಶಿಲೆಯು ಬಹುಕಾಲ ಉಸುಕಿನ ಮಸುಕಿನಲ್ಲಿತ್ತು. ಬಳಪದ ಕಲ್ಲಿನ ಹಲಗೆಯ 


.. (೧೧೫)೦೩..೫೧೧ ಸೊ.ಮೂ) ಮೇಲೆ ಇಪ್ಪತ್ತೈದು ಸಾಲುಗಳಲ್ಲಿ ಬರಹವನ್ನು ಕಂಡ 


ರಿಸಿದೆ. ಫಲಕದ ಮೇಲ್ತುದಿ ಅರ್ಧವೃತಶ್ತಾಕಾರವಾಗಿದ್ದು ಅದರ ಮೇಲೆ ಅರ್ಧಚಂದ್ರ 
(ಬಲಕ್ಕೆ) ಹಾಗೂ ಸೂರ್ಹೊ (ಎಡಕ್ಕೆ), ಮಧ್ಯದಲ್ಲಿ ಶಿವಲಿಂಗ, ಅದರ ಬಲಕ್ಕೆ ಧೂಪಾ 


_ ರತಿ ಗೈಯುವ ಶಿವಾಚಾರ, ಹಾಗೂ ನಂದಿವಾಹನ ಮತ್ತು ಎಡಬದಿಗೆ ಹಸುಕರುಗಳ 


ಮು ಹುಟು ಇತತ 


ಚಿತ್ರಗಳನ್ನು ಕೇವಲ ರೇಖಿಸಲಾಗಿದೆ. ಈ ಕೀಖಾ ಚಿತ್ರಗಳು ನೋಡಲು ಅಷ್ಟೇನು 
ಸುಂದರವಾಗಿಲ್ಲವಾದರೂ ಅಂದಿನ ಧಾರ್ಮಿಕ ಅಥವಾ ಮತೀಯ ನಂಬಿಕೆಗಳನ್ನು 
ತಿಳಿಯಬಯಸುವವರಿಗೆ ಹಾಗೂ ಶಿಲಾಶಾಸನ ಲೇಖನ ಚಿತ್ರ ಸಂಪ್ರದಾಯವನ್ನು 
ಅರಿಯಲು ಇಷ್ಟಪಟ್ಟವರಿಗೆ ಉಪಯುಕ್ತವಾಗಿವೆ. 


ಕರ್ನಾಟಕ ಭಾರೆತಿ 
೭೬ 


ಭಾನೀಕೇರಿ ಶಾಸನದ ಪಡಿಯಚ್ಚು 


ಶಾಸನ ಲೇಖನವು ಸಾಕಷ್ಟು ಸುಂದರವಾಗಿದೆ; ಅನಂತರದ ವಿಜಯನಗರ ಶಾಸಫೆ 
ಗಳಲ್ಲಿ ಕಂಡು ಬರುವಷ್ಟು ವಕ್ರವಾಗಿಲ್ಲ. ಲಿಪಿಕಾರ ಮೊದಲಿಗೆ ದೊಡ್ಡ ಅಕ್ಷರಗಳಲ್ಲಿ 
ಬರಹವನ್ನು ಕಂಡರಿಸಲು ಆರಂಭಿಸಿದ್ದು, ಆರು ಸಾಲುಗಳ ನಂತರ ಮಧ್ಯಭಾಗದಲ್ಲಿ ಆ 
ಅಕ್ಷರ ಪ್ರಮಾಣನನ್ನು ಚಿಕ್ಕದಾಗಿಸಿ, ಮತ್ತೆ ಕೊನೆಯಲ್ಲಿ ದೊಡ್ಡ ಅಕ್ಬರಗಳಲ್ಲೇ ಬರಹ 
ನನ್ನು ಮುಗಿಸಿದ್ದಾನೆ. ಇಪ್ಪತ್ತೆರಡು ಮತ್ತು ಇಷ್ಟತ್ತಮೂರನೆಯ ಸಾಲುಗಳು 
ಸನೆದಿನೆ. ಈ ಶಾಸನದ ಲಿಪಿ ಮತ್ತು ಭಾಷೆ ಕನ್ನಡ. ಆರಂಭದ ಶಿವಸ್ತುತಿ ಹಾಗೂ 
ಕೂನೆಯ ಶಾಪಾಶಯ ಪದ್ಯ ಭಾಗಗಳಲ್ಲಿ ಮಾತ್ರ ಸಂಸ್ಕೃತವನ್ನು ಬಳಸಲಾಗಿದೆ. ಶಾಸನ 
ಸರಜೂ: ಇಷ್ಟ ಇದರಲ್ಲಿ ಕೆಲಮಟ್ಟ ಗೆ ಲೇಖನದೋಷಗಳೂ ನುಸುಳಿ 

ೂಂಡಿವಿ. 


ಟಿ 


ನಿಜಯನಗರ ಬುಕ್ಕರಾಯನ ಭಾವೀಳೇರಿ ಶಾಸನ ೭೭ 


ಪ್ರಸ್ತುತ ಶಾಸನದಲ್ಲಿ ತೇದಿ ವಿವರಗಳು ಸ್ಪಷ್ಟವಾಗಿವೆ. ೧೩೬.೨ ನೆಯ 
ಇಸವಿಯ ನವೆಂಬರ ತಿಂಗಳ ಹದಿನೆಂಟನೆಯ ದಿವಸ ದಾಖಲಿಸಿದ ಈ ದಾನಶಾಸನದಲ್ಲಿ 
ನಮೂದಿತವಾದ ವಾರ ಮಾತ್ರ ಶುಕ್ರವಾರ (ರವಿವಾರವಲ್ಲ) ವೆಂದಾಗಬೇಕಾಗಿದೆ. 

ಭಾವೀಕೇರಿ ಶಿಲಾಶಾಸನದ ಪ್ರಕಾರ ಅಂಕೋಲೆನಾಡಿನ ಭಾವೀಕೇರಿ ಗ್ರಾಮ 
ವನ್ನು ಅಲ್ಲಿಯ ಮಹಾಪ್ರಧಾನ ಬಸವಯ್ಯ ದಂಡನಾಯಕನು ಆಳುತ್ತಿದ್ದ ಪ್ರಭು ವೀರ 
ಬುಕ್ಕರಾಯನ ಅಪ್ಪಣೆ ಪಡೆದುಕೊಂಡು ಅದನ್ನು ರಾಜಗುರು ಕ್ರಿಯಾಶಕ್ತಿ ಯತೀಶ ರೆ 
ರಿಗೆ ಧಾರಾಪೂರ್ವಕವಾಗಿ ದಾನಕೊಟ್ಟನು; ಆ ಯತೀಶ್ವರರು ಆ ಗ್ರಾಮವನ್ನು 
ಪ್ರತಿಷ್ಠಾಪಿಸಿ ಶ್ರೀಕ್ಷೇತ್ರ ಗೋಕರ್ಣದ ಮಹಾಬಲಬೇವರ ಪೂಜಾರ್ಥವಾಗಿಯೂ 
ಅಲ್ಲಿಯ ಛತ್ರದ ಬ್ರಾಹ್ಮಣರ ಭೋಜನಕ್ಕಾಗಿಯೂ ಧಾರಾಪೂರ್ವಕವಾಗಿ 
ನೀಡಿದರು- 

ಈ ಶಾಸನದಲ್ಲಿ ದಾನ ನೀಡಿದ ಭಾವೀಕೇರಿ ಗ್ರಾಮದ ಚತುಸ್ಸೀಮೆಯನ್ನೂೂ 
ಸ್ಪಷ್ಟಪಡಿಸಲಾಗಿದೆ: ಇದರ ಪೂರ್ವಕ್ಕೆ ಸೆಳೆಹಳ್ಳ, ಪಶ್ಚಿಮಕ್ಕೆ (ಅರಬಿ) ಸಮುದ್ರ, 
ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ನೆಟ್ಟಿ ಕಲ್ಲು (ಗಡಿಕಲ್ಲು?) ಗಳೂ ತ್ರಿಕೋಣಕಲ್ಲೂ ಇವೆ. 

ಇದುವರೆಗೆ ಗೊತ್ತಿರುವಂತೆ, ಭಾವೀಕೇ೨ ಶಿಲಾಶಾಸನವು ವೀರಬುಕ್ಕರಾಯನ 
ಪ್ರಾಚೀನತಮ ಶಾಸನಗಳಲ್ಲಿ ಒಂದಾಗಿದೆ; ಉತ್ತರ ಕನ್ನಡದ ಮಟ್ಟಿಗೆ ಸಧ್ಯಕ್ಕೆ ಇದೇ 
ಮೊದಲನೆಯ ವಿಜಯನಗರ ಶಾಸನವಾಗಿದೆ. ಈ ದಾಖಲೆಯನ್ನಾಧರಿಸಿ ಹೇಳುವು 
ದಾದರೆ ವಿಜಯನಗರದ ಬುಕ್ಕರಾಯನ ಕಾಲದಲ್ಲಿ ಉತ್ತರ ಕನ್ನಡದ ಅಂಕೊಲೆಯ 
ನ್ನೊಳಗೊಂಡಂತೆ ದಕ್ಷಿಣ ಭಾಗವು ಆ ಸಾಮ್ರಾಜ್ಯದ ಅಂಕಿತದಲ್ಲಿತ್ತು. 

ಶಾಸನೋಕ್ತ ಕ್ರಿಯಾಶಕ್ತಿ ಯತೀಶ್ವರರನ್ನು "ನಮ್ಮ ಶ್ರೀಗುರು' (ರಾಜಗುರು) 
ಎಂದು ಸಂಬೋಧಿಸಲಾಗಿದೆ. ಇವರು ಸೊರಬ 3 ಹಾಗೂ ಶಿಕಾರಿಪುರ 4 ಶಾಸನ 
ಗಳಲ್ಲಿ ಉಲ್ಲೇಖಿತಗೊಂಡ ಕಾಶಿವಿಲಾಸ ಕ್ರಿಯಾಶಕ್ತಿ ಯತೀಶ್ವರರಾಗಿರಬಹುದು. ಬಳ್ಳಿ 
ಗಾವೆ ಪ್ರದೇಶದಲ್ಲಿ ಕಾಳಾಮುಖ ಶೈವಮುನಿಗಳ ಒಂದು ದೊಡ್ಡ ಪರಂಸರೆಯೇ 
ಇತ್ತೆಂದು ಇಲ್ಲಿ ಸ್ಮರಿಸಿಕೊಳ್ಳಬೇಕು.5 ಭಾವೀಕೇರಿ ಶಿಲಾಶಾಸನ ತಿಳಿಸುವಂತೆ ಕ್ರಿಯಾ 
ಶಕ್ತಿಗಳ ಪರಂಪಕೆ ಮತ್ತು ಪ್ರಭಾವವು ವಿಜಯನಗರ ಬುಕ್ಕರಾಯನ ಕಾಲದಲ್ಲೂ 
ಮುಂದುವರೆಯಿತು. ಇವರು ರುದ್ರನ ಹನ್ನೊಂದು ರೂಪಗಳಲ್ಲಿ ಒಂದಾದ ಸ್ವಯಂಭೂ 
ತ್ರಿಯಂಬಕನ ಆರಾಧಕರಾಗಿದ್ದರು 9 

ಭಾವೀಕೇರಿ ಶಸಸನದಲ್ಲಿ ಪ್ರಾಯಶಃ ಮೊದಲ ಬಾರಿಗೆ ಅಲ್ಲಿಯ ಮಹಾ ಪ್ರಧಾನ 
ನಾಗಿದ್ದ ಬಸವಯ್ಯ ದಂಡನಾಯಕನನ್ನೂ ಉಲ್ಲೇಖಿಸಲಾಗಿದೆ. ಆತನ ಕಾಲದೆ 
ಅಂಕೋಲೆನಾಡು ಬೇಲೆಕೇರಿಯಂಥ ಬಂದರುಗಳನ್ನೊಳಗೊಂಡಿದ್ದು ವಿದೇಶಿ ವ್ಯಾಪಾರ 
ವಾಣಿಜ್ಯದ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಬುಕ್ಕರಾಯನ ಆಡ 
ಳಿತದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಆಳಿದ ದಂಡನಾಯಕರಲ್ಲಿ ಈತ ಮೊದಲಿಗನೂ, 


೭೮ ಕರ್ನಾಟಕ ಭಾರತಿ 
ಪ್ರಮುಖನೂ ಆಗಿದ್ದಿರಬಹುದು. ಇಮ್ಮಡಿ ಹರಿಹರನ ದಂಡನಾಯಕನಿಗಿಂತ ಕನಿಷ್ಮ 
ಹದಿನಾರು ವರ್ಷಗಳ ಹಿಂದೆಯೇ ಈತ ಅಂಕೋಲೆ ನಾಡಿನಲ್ಲಿ ಆಳುತ್ತಿದ್ದ.? 

ಶಾಸನದಲ್ಲಿ ನಮೂದಿತವಾದ ಗೋಕರ್ಣ ಕ್ಷೇತ್ರ, ಅಂಕೋಲೆನಾಡು ಹಾಗೂ 
ನಾವೀೀಕೇರಿ ಊರುಗಳೆಲ್ಲ ಅದೇ ಹೆಸರಿನಲ್ಲಿ ಕರೆಯಲಾದ ಸ್ಥಳಗಳಾಗಿದ್ದು, ಇಂದಿಗೂ 
ಹೆಸರುವಾಸಿಯಾಗಿವೆ. ಬುಕ್ಕರಾಯನು ತನ್ನ ರಾಣಿಯಾಗಿದ್ದ ಹೊನ್ನಾದೇವಿಯ 
ಜೊತೆಗೂಡಿ ಗೋಕರ್ಣಕ್ಕೆ ೧೩೭೪ ರಲ್ಲಿ ತೀರ್ಥಯಾತ್ರೆಗೆ ಬಂದಿದ್ದ. ಆಗ ರಾಣಿ 
ಯವರು ಅಲ್ಲಿಯ ಛತ್ರಕ್ಕೆ ದತ್ತಿ ನೀಡಿದ್ದುಂಟು. ಇದೇ ರೀತಿ ಅಂಕೋಲೆ ನಾಡಿನ 
ಇನ್ನೂ ಹಲವು ಶಾಸನಗಳು ಈ ಬಗೆಯ ದತ್ತಿಯ ವಿವರಗಳನ್ನು ನೀಡುತ್ತವೆ. 


ಅಂಕೋಲೆಯಿಂದ ಸುಮಾರು ಮೂರು ಕೆ. ಮೂ, ದೂರದಲ್ಲಿರುವಭಾವೀಕೇರಿ ಆ 
ತಾಲೂಕಿನಲ್ಲೇ ಅತಿದೊಡ್ಡ ಗ್ರಾಮವಾಗಿದೆ. ಅಲ್ಲಿರುವ ಹಲವು ಭಾವಿಗಳಿಂದಾಗಿ ಆ 
ಊರಿಗೆ ಆ ಹೆಸರು ಅನ್ವರ್ಥವಾಗಿ ಬಂದಿರಬೇಕು. ಈ ಊರಲ್ಲಿ ಗೋವೆ ಕದಂಬರ 
ಕಾಲದ ಸ್ವಾರಸ್ಯಕರವಾದ ವೀರಗಲ್ಲುಗಳೂ, ಮಹಾಸತಿಕಲ್ಲುಗಳೂ ನೋಡಸಿಗುತ್ತವೆ.9 
ಈಗಿನ ಅಂಕೋಲೆ ವಿಜಯನಗರ ಕಾಲದಲ್ಲಿ “ಅಂಕೊಲೆ ನಾಡು” ಆಗಿತ್ತು. ಕದಂಬ- 
ಚಾಳುಕ್ಯರ ಕಾಲಕ್ಕಾಗಲೇ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದ ಈ ಊರು ವಿಜಯ 
ನಗರ ಅರಸರ ಆಡಳಿತದಲ್ಲಿ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಿತು. ಈ 
ಊರ ಹೆಸರು ಮೂಲತಃ ಸಸ್ಯವಾಚಕವಾಗಿದ್ದು, ಅಂಕೊಲೆ (ಆಲಂಗಿಯಂ 
ಲಮೆರಕು) ಎಂಬ ಸಸ್ಯದಿಂದ ಬಂದಿದೆ. ಇದನ್ನು ಬಳಿಯಾಗಿ (ಟೋಟಿ) ಸ್ಕಳೀಯ 
ಹಾಲಕ್ಕಿ ಒಕ್ಕಲಿಗರು ಆರಾಧಿಸುತ್ತಾರೆ. ಭಾವೀಶೇರಿಯಲ್ಲಿ ಪತ್ತೆಯಾದ ಹನ್ನೊಂದ 
ನೆಯ ಶತಮಾನದ ಒಂದು ವೀರಗಲ್ಲು ಶಾಸನದಲ್ಲಿ ಇದರ ಪ್ರಾಚೀನತಮ ಉಲ್ಲೆ ೀಖ 
(ಅಂಕೊಲೆ) ಬಂದಿದೆ. 19 ಭಾವೀಕೇರಿಯ ಪೂರ್ವಕ್ಕಿರುವ ಸೆಳೆಯ ಹಳ್ಳವನ್ನು "ಈಗ 
“ಚಳ್ಳೆ ಹಳ್ಳೆ', "ಶಳೆ ಹಳ್ಳ?” ಎಂದೂ ಕರೆಯುತ್ತಾರೆ.11 


. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ದೊರೆತ ಎಪ್ಪ ಧೈತ್ತೊಂದು 
ಅ ಶಾಸನಗಳಲ್ಲಿ RE; ಶಿಲಾಶಾಸನವು ಮೊದಲನೆಯದೆಂದು. ಸದ್ಯ ಕ್ಕ 
ಹೇಳಬಹುದು. ಇದರ ಕೋಧನೆಯಿಂದ ಬುಕ್ಕರಾಯನ ಕಾಲದಲ್ಲಿ ಅಂಕೋಲೆ ಸಿ 
ನಲ್ಲಿ ಆಳುತ್ತಿದ್ದ ಮಹಾಪ್ರಧಾನ ಬಸ ಸವಯ್ಯ ದಂಡನಾಯಕ ಬೆಳಕಿಗೆ ಬಂದಂತಾಯಿತು. 
ಅಲ್ಲದೆ ಆತನು "ಅನನ ರಾಜಗುರು ಕ್ರಿಯಾಶಕ್ತಿ ಯತೀಶ್ವ ರರಿಗೆ ಭಾವೀಕೇರಿ ಗ್ರಾಮ 
ದಾನ ನೀಡಿದ್ದು ಅದರ ಆದಾಯವು ನಂತರ ಶೋದ ಮಹಾಬಲೇಶ್ವ ರ ಜೀವರ 
ಪೂಜೆಗಾಗಿ ಹಾಗೂ ಅಲ್ಲಿನ ಛತ್ರದಲ್ಲಿ ಭೋಜನಕ್ಕಾಗಿ ವಿನಿಯೋಗವಾಗಿದ್ದ. ವಿಷಯವೂ 
ಈ ಶಾಸನದಿಂದ ಮೊದಲ ಬಾರಿಗೆ ತಿಳಿದು ಬರುತ್ತದೆ. ಅಂಕೋಲೆ ತಾಲೂಕಿನಲ್ಲಿ 
ಇದುವರೆಗೆ ದೊರೆಶ ಹತ್ತು ವಿಜಯನಗರ ಶಾಸ ಸನಗಳಲ್ಲಿ ಕೂಡ ಇದೇ ಪ್ರಾಚೀನತಮ 
ವಾದ (ಬುಕ್ಕರಾಯನಕಾಲದ) ಶಿಲಾ ಶಾಸನನೆಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು, 


ವಿಜಯನಗರ ಬುಕ್ಕರಾಯನ ಭಾವೀಕೇರಿ ಶಾಸನ 


೭೯ 


ಶಾಸೆನಸಾಠೆ 12 


ಓಂ ಶ್ರೀ ಗೆಣಾಧಿಸೆತಯೇ ನಮಃ| ನಮಸ್ತುಂಗ ಶಿರಶ್ಚುಂ 

ಬಿ ಚಂದ್ರ ಚಾಮರ ಚಾರವೇ | ತ ತ್ರ ಯಿಲೋಕ್ಯ ಪಿ 

ಭಂ ಮೂಲಸ್ತಂಭಾಯ ಶಂಭವೇ || ಸ ಸ್ವಸ್ತಿ ವಿಜಯಾಭ್ಯು 

ದಯ ಸಕ ವರುಷ ೧೨೮೪ ನೆಯ ಪ್ಲವ ಸಂವತ್ಸರದ ಕಾ 

ರ್ಶಿಕಶು೧ಆ ಶ್ರೀ ಮನು ಮಹಾಮಂಡಲೇಶ್ವ ಕತಿ ಶ್ರೀ ವೀರ ಬು 

ಕೃರಾಯನ ವಿಜಯರಾಜ್ಯಾಬ್ಯುದಯಕಾಲ ಶೀ ಬತ ಮಹಾಪ್ರ 

ಡಾನಂ ಬಸವೆಯ ದಣ್ಣಾ ಯಕರು ಆ ಬುಕ್ಕರಾಯನ ಕಯಿಯ್ಯಲು 

ಪ್ರಿತೃರ್ಥ, ಧಾಠಾಪೂರ್ವಕವಾಗಿ ಕೊಂಡು ಅಂಕೊಲೆನಾಡವೊಳ್ಳಣ ಬಾವಿಯ 
ಕೇರಿಯ ಶಾಸನದ ಕ್ರಮವೆಂತೆಂದಡೆ ಆ ಊರ ಚತುಸ್ಸಿಮೆಯ ವಿವ 


. ರ ಮೂಡ ಸೆಳೆಯ ಹಳ್ಳ ತೆಂಕ ಬಡಗಡಿಯ ನಟ್ಟಕಲ್ಲು 1 ಪಡುವ 
. ಸಮುದ್ರ ಮತ್ತು ತ್ರಿಕೋಣನಟ್ಟಕಲ್ಲು | ಯಿಂತೀ ಚತುಸ್ಸೀಮೆ ಸಮಸ್ವಿತ ವ 
. ಹ ಗ್ರಾಮವನು | ನಮ್ಮ ಶ್ರೀಗುರು ಕ್ರಿಯಾಶಕ್ತಿ ಯತೀಶ್ವರ ಶ್ರೀಪಾದ 


( ಪದ್ಮ) ಪ್ರಿ 


. ತ್ಯರ್ಥ ಧಾರಾಪೂರ್ವಕವಾಗಿ ಕೊಚ್ಚೆ ಉ। ಇಂತಪ್ಪುದಕ್ಕೆ ಆ ಬಸವೆಯ 

. ದಾಯ (ಕ) ರ ವೊಪ್ಪ! ಶ್ರೀ ತ್ರಿಯಂಬಕ। ಶ್ರೀ ಕ್ರಿಯಾಶಕ್ತಿ ಯತೀಶ್ವರರು 
. ಈ ಗ್ರಾಮವನು ಪ್ರತಿಷ್ಮಾ(ಸಿ)ಸಿ ಶ್ರೀ ಗೋಕರ್ನ ಕ್ಷೇತ್ರದಲು ಮಹಾಬಲ ದೇ 
, ವರ ಪೂಜಾರ್ಥವಾಗಿಊ। ಅಲ್ಲಿಯ ಛತ್ರದ ಬ್ರಾಹ್ಮ (ಣ)ರ ಭೋಜನಕ್ಕೆ 

. ವೂ ದಾರಾಪೂರ್ವಕವಾಗಿ ಕೊಟ್ಟಿ ಉ! ಯಿಂತಪ್ಪುದಕ್ಕೆ ಕ್ರಿಯಾ ಶ 

. ಕ್ರಿ ಯತೀಶ್ವರರ ವೊಪ್ಪ। ಶ್ರೀ ತ್ರಿಯಂಬಕ! ಸ್ವದಶ್ತಾಂಪರದಶ್ತಾಂ ವಯೊ 

. ಹರೇತ ವಸುಂದರಾಂ। ಷಷ್ಟಿ ರ್ವರುಷ ಸಹಸ್ರಾಣಿ ವಿಷ್ಟಾಯಾಂ 

೨೦. ಜಾಯತೇ ಕ್ರಿಮಿಃ। SLR ಪಾಲನಂಯೋ ವೇತಿ ನಾಟಕ ಶ್ರೇಯೋನ 
. ಪಾಲನಂ! ದಾನಾತ್‌ ಸ ಕರ್ಗಮವಾಪ್ನೊ[ ತಿ ಪಾಲನದಚ್ಯುತಪ 

. ದಂ। ಸಮನ್ಯೋಯಂ ಧರ್ಮಸೇತು ನೃಪಾನಾಂ ಕಾಲೆ ಕಾಲೇ 
ಪಲನಿಯೋಭವದ್ಧಿ $|| ಸರ್ವನೇತಾನ್ಸ pr ಪಾರ್ತಿವೇನಾ ನ್ಜಾ್ರನ್‌ 

. ಬೂಯೋ ಬಾಯೋ ಯಾಚತೇ ಕಾನುಚಂದ್ರಃ ಮಂಗ 

. ಳ ಮಹಾ ಶ್ರೀತ್ರೀ ಶೀ 


೮೫ 


il. 


12, 


ಕರ್ಫಾಟಕ ಭಾರತಿ ' 


ಅಡಿಟಿಪ್ಪಣಿಗಳು 


ಈ ಶಾಸನ ವ್ಯಾಸಂಗದಲ್ಲಿ ಸೂಕ್ತ ಸಲಹೆಗಳನ್ನು ನೀಡಿ ಉಪಕರಿಸಿದೆ ಪ್ರೊ| 

ಶೀನಿವಾಸ ರಿತ್ತಿಯವರಿಗೆ ಕೃತಜ್ಞ ತೆಗಳು. ಶಾಸನ ಶೋಧನೆಯಲ್ಲಿ ನೆರವು. 

ನೀಡಿ ಪ್ರೋತ್ಸಾಹಿಸಿದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದ 

ನಿರ್ದೇಶಕರಾದ ಶ್ರೀ ಎಸ್‌. ಬಿ. ನಾಯಕರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ 

ಗಳು. ಹಾಗೆಯೇ ಭಾವೀಕೇರಿಯ ಎಲ್ಲ ಗ್ರಾ ಮಸ್ಸ ರಿಗೆ, ಮುಖ್ಯವಾಗಿ 

ತಿಮ್ಮಣ್ಣಿ ನಾಯಕ, ಕೆ. ಕೆ. ನಾಯಕರಿಗೆ,ನನ್ನ ನಮಸ್ಕಾರಗಳನ್ನು ತಿಳಿಸಬೇಕ್ಕು 

ನೋಡಿ, ಗುರವ, ಆರ್‌. ಎನ್‌, ಕಾರವಾರ ಜಿಲ್ಲೆಯ ಶಾಸನಗಳು, 

ಧಾರವಾಡ, ೧೯೭೫, ಪು. ೭ 

ಎಕ ೪111, ಸೊರಬ-೩೭೫ (೧೩೪೭) 

ಎಕ VI], ಶಿಕಾರಿಪುರ-೨೮೧ (೧೩೬೮) 

ಬಳ್ಳಿ ಗಾವೆ ಹೆನೆ ೈರಡು-ಹೆದಿಮೂರನೆಯ ಶತಮಾನಗಳಲ್ಲಿ ಒಂದು ಖ್ಯಾತೆ ಕಾಳಾ 

ಮುಖ ಶೈವ ಕೇಂದ್ರವಾಗಿತ್ತೆ ಂಬುದು ಅಲ್ಲಿಯ ಕೇದಾರಮಠ (ಕೋಡಿಮಠ) 

ಹಾಗೂ ಇತರೆಡೆಗಳಲ್ಲಿರುವ ಹಲವು ಶಾಸನಗಳು ರುಜುವಾತುಪಡಿಸುತ್ತವೆ. 

ವಾಸ್ತವಿಕವಾಗಿ ಈ ಕ್ರಿಯಾಶಕ್ತಿ ಯತೀಶ್ವರರಿಗೆ ನೀಡಿದ ದತ್ತಿ ಗ್ರಾಮಗಳಲ್ಲಿ 

ಒಂದಕ್ಕಂತೂ “ತ್ರ್ಯೈಯಂಬಕಪುರ” ಎಂದೇ ಹೆಸರಿರುವುದೂ ಸ್ವಾರಸ್ಯಕರ 

ವಾಗಿದೆ... ನೋಡಿ, ಎಆರ್‌ ಎಂಎಡಿ, ೧೯೪೧, ಪು. ೧೫೭೨೭೦. 

ನೋಡಿ, ಸೂರ್ಯನಾಥ ಕಾಮತ್‌, ಯು, (ಸಂ) ಉತ್ತರ ಕನ್ನಡ ಜಿಲ್ಲೆ 
ಗೆರುಟಿಯರ್‌, ಬೆಂಗಳೂರು, ೧೯೮೫, ಪು. ೧೨೫ 

ಅದೇ 

ಇಲ್ಲಿ ದೊರೆತ ವೀರಗಲ್ಲು ಮಹಾಸತಿಕಲ್ಲ ಲ್ಲುಗಳನ್ನು ಕುರಿತು ವಿಶೇಷ ವ್ಯಾಸಂಗ 

ನಡೆಸಿದ್ದು ಅವುಗಳ ವಿನರಗಳು ಬೇರೊಂದು ಲೇಖನದಲ್ಲಿ ಬರುತ್ತವೆ. 

ಈ ವೀರಗಲ್ಲು ಶಾಸನದಲ್ಲಿ ಗೋವೆ ಕದಂಬ ಅರಸ ಮೊದಲನೆಯ ಜಯಕೇಶಿಯ 

ಉಲ್ಲೇಖನಿಜಿ. 

ಈ ಮಾಹಿತಿಯನ್ನು ನೀಡಿದ ತ್ರೀ" ಎಸ್‌.ಬಿ. ನಾಯಕರಿಗೆ ಕೃತಜ್ಞತೆಗಳು 
ಸಲ್ಲುತ್ತವೆ, 


ಶಾಯಿಯಿಂದ ತೆಗೆದ ಶಾಸನದ ಪಡಿಯಚ್ಚನ್ನು ಆಧರಿಸಿ ಪಾಠವನ್ನು 
ಓದಲಾಗಿದೆ. 


ತ 


| 


ಸನ್ನತಿಯ ೨೦೦೦ ವರ್ಷದ ಕೋಟಿ 
9 ಎಸ್‌. ಕೆ. ಜೋಶಿ 


ಗುಲಬರ್ಗಾ ಜಿಲ್ಲೆಯ ಚಿಶಾಪುರ ತಾಲೂಕಿನ ಸನ್ನತಿಯು ಈಗ ಒಂದು 
ಕುಗ್ರಾಮವಾಗಿ ತೋರಿದರೂ, ಅದು ಪ್ರಾಚೀನ ಕರ್ನಾಟಕದಲ್ಲಿ ಬೌದ್ಧ ಪರಂಪರೆಯ 
ಅದ್ವಿತೀಯ ಸ್ಥಾನವಾಗಿತ್ತೆಂದು ಅಲ್ಲಿ ಇತ್ತೀಚಿಗೆ ಕಂಡು ಹಿಡಿದ ಬೌದ್ಧ ಸಂಪ್ರ 
ದಾಯದ ಶಿಲಾಲೇಖನಗಳಿಂದಲೂ, ಭಗ್ಗ ಶಿಲಾ ಮೂರ್ತಿಗಳಿಂದಲೂ, ಸ್ತೂಪಗಳೆಂದು 
ಸಂಭೋಧಿಸಲ್ಪಡುವ ಎತ್ತರದ ಹಾಗೂ ವಿಸ್ತಾರವಾದ ದಿಬ್ಬಗಳಿಂದಲೂ ಬೆಳಕಿಗೆ 
ಬಂದಿದೆ. ಈ ಹಿಂದೆ, ಮೊಟ್ಟ ಮೊದಲಾಗಿ ಅಂದರೆ ಕ್ರಿ. ಶ 1956 ರಲ್ಲಿ ಬೌದ್ಧ 
ಪರಂಪರೆಯ ಶಿಲಾಲೇಖನಗಳ ಹಾಗೂ ಸಾಂಸ್ಕೃ ತಿಕ ಅವಶೇಷಗಳ ಬಗ್ಗೆ ಗುಲಬರ್ಗಾ 
ಹಾಗೂ ಅದರ ಸುತ್ತಲಿನ ಪರಿಸರದಲ್ಲಿ ಸಮೀಕ್ಷೆಯನ್ನು ಕೈಕೊಂಡಾಗ, 
ಶ್ರೀ ಕಪಟ್ರಾಳ್‌ ಕೃಷ್ಣರಾವ ಅವರಿಂದ ಈ ಬೌದ್ಧ ಪರಂಪರೆಯ ನೆಲೆಯು ಕಂಡು 
ಹಿಡಿಯಲ್ಪಟ್ಟಿತು. ತದನಂತರ ಕ್ರಿ.ಶ. 1904 ರಲ್ಲಿ, ಡಾ. ಎಸ್‌. ನಾಗರಾಜು 
ಅವರು ಈ ಪ್ರದೇಶದ ವಿಶೇಷವಾದ ಶೋಧನೆಗೈದು, ಸನ್ನತಿಯ ಅವಶೇಷಗಳ 
ಮಹತಿಯನ್ನು ಕುರಿತಾದ ಲೇಖನವೊಂದನ್ನು ಪ್ರಕಟಸಿದರು. ತದನಂತರ ನುಸುಳಿದೆ 
ಕಾಲದಲ್ಲಿ ಈ ನೆಲೆಯನ್ನು ಎಷ್ಟೋ ಪ್ರಾಚ್ಯ ವಿದ್ವಾಂಸರು ಸಮೀಕ್ಷಿಸಿ, ಬೇರಿ ಬೇರೆ 
ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಇಣುಕಿ ನೋಡಿ ಅದನ್ನು ಸಂಪದ್ಭರಿಸಿದ್ದಾರೆ. ಅಂಥವ 
ರಲ್ಲಿ ಡಾ. ಎಮ್‌. ಶೇಷಾದ್ರಿ ಹಾಗೂ ಡಾ. ಪಿ. ಬಿ. ದೇಸಾಯಿ! ಯವರನ್ನು ಹೆಸರಿಸ 
ಬಹುದು. ಅದಾಗಿ ಈ ಸನ್ನತಿಯು ಬೌದ್ಧ ನೆಲೆಯ ಮಹತ್ತರ ತಾಣವಾಗಿದ್ದು 
ಅದರ ಪರಂಸರೆಗೆ ಸಂಬಂಧಿಸಿದ ಶಿಲಾಮೂರ್ತಿಗಳಿಂದಲೂ, ಶಿಲಾಲೇಖನಗಳಿಂದಲೂ, 
ಸೂಪಗಳ ಅವಶೇಷಗಳಿಂದಲೂ, ಹಮ್ಮಿಕೊಂಡು, ಕರ್ನಾಟಕದಲ್ಲಿಯೇ ಅದಕ್ಕೆ 
ಸರಿಸಾಟಿಯಾದ ಬುದ್ಧ, ಸಾಂಸ್ಕೃತಿಯ ಸ್ಥಾನ ಬೇರಾವುದೂ ಇಲ್ಲವೆಂದು ಹೇಳಿ 
ಕೊಳ್ಳುವಂತಾಗಿದೆ. ಬಹುಶಃ ದಕ್ಷಿಣ ಭಾರತದಲ್ಲಿ, ಆಂಧ ದ ಅಮರಾವತಿಯನ್ನು 
ಪ್ರಥಮ ಗಣನೆಗೆ ತೆಗೆದುಕೊಂಡರೆ, ಸನ್ನತಿಯು ದಿ ತೀಯ ಸ್ಥಾನನನ್ನು ಗಳಿಸುತ್ತದೆ. 


1. ದೇಸಾಯಿ, ಪಿ. ಬಿ.; 1968: "ಎ ನ್ಯೂ ಬುದ್ಧಿಸ್ಟ್‌ ಸೆಂಟರ್‌”, ಜರ್ನೈಲ್‌ 
ಕರ್ನಾಟಕ ಯುನಿವ್ಹರ್ಸಿಟ (ಸೋಷಿಯಲ್‌ ಸೈನ್ಸ್‌) ಸಂಪುಟ 1V 
ಪುಟಗಳು 158-163. 


ಸ ಕರ್ನಾಟಕ ಭಾರತಿ 
ಸನ್ನತಿಯ ಪರಿಸರದಲ್ಲಿ ಹಮ್ಮಿಕೊಂಡ ಪ್ರಾಚ್ಯ ಅವಶೇಷಗಳಲ್ಲಿ ಅಲ್ಲಿಯ ರಕ್ಷಣಾ 
ಕೋಟಿಯ ಗೋಡೆಗಳೂ ಕೂಡ ಎದ್ದು ಕಾಣುತ್ತವೆ. ಅವುಗಳ ಬಗ್ಗೆ ಈ ವರೆಗೂ 
ಯಾವ ವಿದ್ವಾಂಸರ ಗಮನವೂ ಹರಿದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ, ನಾನು 1980 
ಎಪ್ರಿಲ್‌ ತಿಂಗಳಲ್ಲಿ ಅದರ ರಕ್ಷಣಾ ಗೋಡೆಗಳ ಸಮೀಕ್ಷೆ ಕೈಕೊಂಡು ವಿಶಧವಾಗಿ 
ಅಭ್ಯಸಿಸಿದೆ. | 
ಸನ್ನತಿಯ ಪರಿಸರವು ಸಮಪಾತಳಿಯ ಪ್ರದೇಶವಾಗಿದ್ದು, ಪದರು ಕಲ್ಲು 
ಹಾಗೂ ಸುಣ್ಣದ ಕಲ್ಲುಗಳ ಸ್ತರಗಳ ಮೇಲೆ ಮುಚ್ಚಲ್ಪಟ್ಟಿ ಕಪ್ಪು ಎರೆಯ ಮಣ್ಣಿ } 
ನಿಂದ ಕೂಡಿದೆ. ಪಕ್ಕದಲ್ಲಿ ಹರಿದ ಭೀಮೆಯು ಮೊದಲು ದಕ್ರಿಣವಾಹಿನಿಯಾಗಿದ್ದು 
ಕೂಡಲೇ ಅರ್ಧವೃತ್ತಾಕಾರವಾಗಿ ಮುಂದುವರಿದು ದಕ್ರಿಣ- ಪೂರ್ವಾಭಿಮುಖವಾಗಿ, 
ಆಮೇಲೆ ಪೂರ್ವದಿಸೆಯಲ್ಲಿ ಇಲ್ಲಿ ಹರಿಯುತ್ತಾಳೆ. ಈ ಅರ್ಥ ವರ್ತುಲದ ಕ್ಷೇತ್ರದಲ್ಲಿ, 
ಎರಡು ಅರ್ಥವೃತ್ತಗಳ ಕೋಟಿಯ ಗೋಡೆಗಳು ನಿರ್ಮಾಣಗೊಂಡಿದ್ದು, ಈ ಎರಡೂ 
ರಕ್ಷಕ ಗೋಡೆಗಳ ಮಧ್ಯದ ಎತ್ತರ ಪ್ರದೇಶದಲ್ಲಿ, ಸನ್ನತಿ ಗ್ರಾಮವು ಇದೆ. ಈ 
ಅರ್ಧ ವರ್ತುಳಾಕಾರದ ಪ್ರದೇಶವು ಈ ಭಾಗದಲ್ಲಿ ಅತೀ ಎತ್ತರದ ಪಾತಳಿಯನ್ನು 
ಹೊಂದಿದೆ. ನದಿಯು ಈ ಭಾಗದಲ್ಲಿ ಪ್ರವಹಿಸಿ ನಿರ್ಮಿಸಿದ ಕೊಳ್ಳವನ್ನು ಸೂಕ್ಷ್ಮ 
ವಾಗಿ ಅಭ್ಯಸಿಸಿದರೆ, ಅದರ ದಕ್ಷಿಣದ ಚಲನೆಯು ನೇರವಾಗಿರದೆಯೇ, ಅಂಶತಃ 
ದಕ್ಷಿಣ ಹಾಗೂ ದಕ್ಷಿಣ-ಪಶ್ಚಿಮಾಭಿಮುಖವಾಗಿದ್ದು, ತದನಂತರದ ದಕ್ಷಿಣಕ್ಕೆ ತಿರುಗಿ, 
ತದನಂತರ ಅರ್ಧವರ್ತುಲಾಕಾರದಲ್ಲಿ ತಿರುಗಿ ಮುಂಡೆ ಪೂರ್ವಗಾಮಿಯಾಗುತ್ತದೆ. 
ಈ ತಿರುವಿನಲ್ಲಿ, ನದಿಯು ಬಹಳ ಆಳವಾಗಿದ್ದು, ತಿರುಗುಣಿಯ ಮಡುಗಳೂ ಹಾಗೂ 
ಅವುಗಳಲ್ಲಿ ಮೊಸಳೆಗಳು ಇವೆ. ಈ ರೀತಿ ಸ್ವಾಭಾವಿಕವಾಗಿ ಲಭ್ಯವಾಗಿರುವ 
ನಿಸರ್ಗದ ಕೊಡುಗೆಯಾಗಿರುವ ರಕ್ಷಣಾ ಅನುಕೂಡಿತೆಗಳ ಅಂಶಗಳ ಲಾಭ ನಿರೀಕ್ಷಿಸಿ 
ಅರ್ಧ ಚಂದ್ರಾಕೃತಿಯ ವಿನ್ಯಾ ಸದಲ್ಲಿ, ದಕ್ಷಿಣ ಹಾಗು ಪೂರ್ವ ಭಾಗದ ನದಿಯ 
ಕಂಸುಗಳನ್ನು ಜೋಡಿ ಸುನತ, ರಕ್ಷಣಾ ಕೋಟಿಯ ಗೋಡೆಯನ್ನು ನಿರ್ಮಿಸ 
ಲಾಗಿದೆ... ಈ ರೀತಿ ಸೀಮಿತವಾಗಿ ರಕ್ಷಣಾ ಬಂಧನಕ್ಕೆ ಒಳಗಾದ ಕ್ಷೇತ್ರವು ಮಹಾ 
ಪೂರಗಳಿಂದ ಧಕ್ಕೆ ತಗಲದಂತೆ ಇದೆ. ಇಂಥ ಸ್ಥಾ ಎಭಾವಿಕ ರಕ್ಷಣೆಗೆ, ಮೇಲೆ 
ಹೇಳಿದಂತೆ, ಹ ಪ್ರವಾಹದ ದಕ್ಷಿಣ ಹಾಗೂ ದ್ಷಣ-ಪಶ್ಚಿ ಮ 'ದಿಸೆಗಳ ನೆಗೆತ, 
ಹಾಗೂ ತದನಂತರದ ಪೂರ್ವದ ನುಸ ಸುಳು ಮತ್ತು "ಎತ್ತ ಕಟ ನಿರ್ಭೀತ ಪ್ರದೇಶ 
ಗಳೇ ದೃಢವಾದ ಸಾಕ್ಷಿಯಾಗಿವೆ. ಈ ತರಹ, ಸವಕಳಿ ಹಾಗೂ ಭರತಿಗಳೆಂಬ 
ನದಿಯ ನೈಸರ್ಗಿಕ $ ಕ್ರಿಯೆಯನ್ನು, ಅದರ ಆಚೆಯ ದಡದ ಮೇಲಾಗುವ ಪ್ರತಿಯಾದ 
ಪರಿಣಾಮವನ್ನು ಥಿರೀಕ್ಷಿಸಿದಕ್ಕೆ ನದಿಯ ಆಚೆಯ ಬಲದಂಡೆಯು ತುಲನಾತ್ಮ ಕವಾಗಿ 
ಕೆಳಗಿನ ಪಾತಳಿಯಲ್ಲಿ ಇದ್ದು, ಅದರ ಅಂಜೆಯನ್ನು ಸದಾಕಾಲವೂ ಕೊರೆಯುತ್ತ 
ಹೋಗಿ ಸವಕಳಿಯನ್ನು ಮಾಡಿಕೆ. ಅದಾಗಿ ರಕ್ಷಣಾ ದೃಷ್ಟಿಯಿಂದ ಅದು ಅಭದ್ರ 


ಸನ್ಗತಿಯ ೨೦೦೦ ವರ್ಷದ ಕೋಟಿ ೮೩ 
ಹಾಗೂ ಅಸುರಕ್ಷಿತ. ಆದರೆ ನದಿಯ ಎಡದಂಜಿಯು ಸ್ವಾಭಾವಿಕವಾಗಿ ಸಾಕಷ್ಟು 
ಎತ್ತ ರವಿರುವದರಿಂದ, ನದಿಯ ಮಹಾಪೂರದಲ್ಲಿ ಎಷ್ಟೇ ಹೆದ್ಜೆಕೆಯಾಗಿ ಏರಿ ಬಂದರೂ 
ಅದರ ಯಾವದೇ ಭಾಗಕ್ಕೆ ಧಕ್ಕೆ ತಗಲುವದಿಲ್ಲ. ಅಲ್ಲದೆ ಆಳವಾದ ನದಿಯು ಈ 
ಭಾಗಕ್ಕೆ ನೈಸರ್ಗಿಕವಾದ ನೀರಿನ ಕಂದಕವಾಗಿ ಪರಿಣಮಿಸಿರುವದರಿಂದ, ಹಾಗೂ 
ಮೊಸಳೆಗಳಂಥ ಭಯಾನಕ ಜಲಚರ ಪ್ರಾಣಿಗಳ ವಾಸಸ್ಥಾನವಾಗಿರುವದರಿಂದೆ, 
ಎಷ್ಟೇ ಬೇಸಿಗೆಯ ಪ್ರಭಾವವಾದರೂ, ನೀರಿನ ಆಳಮಾತ್ರ ಎಂದಿಗೂ ಕಡಿಮೆಯಾಗ 
ದಿರುವದರಿಂದ, ಮತ್ತು ಈ ಪ್ರದೇಶವು ವೈರಿಗಳ ದಾಳಿಯನ್ನು ಅಂಕಿತದಲ್ಲಿ ಇಟ್ಟು 
ಕೊಳ್ಳುವಂಥ ಅಂಶದಿಂದ ಕೂಡಿರುವದರಿಂದ, ದುರ್ಗಾ ರಚನಾ ಅಭಿಯಂತರು 
ಇಂಥ ಆಯಕಟ್ಟಿನ ಸ್ಥಳವನ್ನು ಕೋಟಿ ನಿರ್ಮಾಣಕ್ಕಾಗಿ ಪ್ರಜಾವಾಸ್ತವ್ಯಕ್ಕೆ = 
ಸ್ಥಳವನ್ನು ಆಯ್ಕೆ ಮಾಡಲಾಯಿತು. 


ಈ ಪ್ರದೇಶದಿಂದ ಎಷ್ಟೋ ಶಿಲಾಲೇಖನಗಳು ದೊರೆತರೂ ಕೂಡ, ಅವುಗಳಲ್ಲಿ 
ಒಂದಾದರೂ ಕೂಡ ಈ ವಿಭಾಗದ ರಾಜಕೀಯ ವೈಭವದ್ಕ ಅಧಿಕಾರ ವ್ಯಾಪ್ತಿಯ 
ಭಾಗ, ಅಥವಾ ರಾಜಮನೆತನಗಳ ಬಗ್ಗೆ ಸ್ಪಷ್ಟವಾಗಿ ಯಾವದೇ ಅಂಶವನ್ನು 
ಸಾರುವದಿಲ್ಲ. ಸನ್ನತಿಯ ಪೂರ್ವಕ್ಕಿರುವ ಆಂಧ) ಪ್ರದೇಶದ ಸ್ಥಳಗಳಾದ ಅಮ 
ರಾವತಿ ಹಾಗೂ ನಾಗಾರ್ಜುನ ಕೊಂಡಗಳಲ್ಲಿಯ, ಹಾಗೂ ಪಶ್ಚಿಮ-ದಕ್ಷಿಣಕ್ಕಿರುವ 
ಬನವಾಸಿಯಲ್ಲಿಯ ಶಿಲಾಲೇಖನಗಳು ಕೂಡ, ಸನ್ನತಿಯು ರಾಜಕೀಯ ಕೇಂದ್ರವಾಗಿ 
ತ್ರೆಂದು ಅಪ್ಪಿತಪ್ಪಿಯಾಗಿ ವಿವರಿಸಿಲ್ಲ. ಈವರೆಗೆ ಸನ್ನತಿ ಪರಿಸರದಲ್ಲಿ ದೊರೆತ ಶಿಲಾ 
ಲೇಖನಗಳು, ಇಲ್ಲಿಯ ಮಹಾಚೈತನ್ಯಕ್ಕೆ ಸಮರ್ಪಿಸಿದ ಬಹುಶಃ ದತ್ತಿ ದಾನಗಳ, 
ಉಂಬಳಿಗಳ, ಸೃತಿಗಳ ಅಂಶಗಳಾಗಿವೆಯೇ ಹೊರತು, ಅಳಿದ ರಾಜ ಹಾಗೂ 
ರಾಜ್ಯಗಳ ಬಗ್ಗೆ ಕಿಂಚಿತ್ತಾದರೂ ಸ್ಮರಿಸಿಲ್ಲ. ಮಾಂಡಲೀಕರ ಆಡಳಿತೆಯ ಕೇಂದ್ರ 
ವಾಗಿತ್ತೆಂಬ ಬಗ್ಗೆಯೂ ಒಂದು ಮಾತಿಲ್ಲ, ಆದರೆ ಇಲ್ಲಿ ದೊರೆತ ಕೆಲವು ಶಿಲಾ 
ಲೇಖನಗಳು, ಕೆಲ ಧಾರ್ಮಿಕ ಕ್ರಿಯೆಗಳಿಗೆ ಹಾಗೂ ರಚನಾ ಕ್ರಮಗಳಿಗೆ ದಾನ 
ದತ್ತಿಗಳನ್ನು ಕೆಲವು ಹೆಂಗಳೆಯರೂ ಕೊಟ್ಟಿ ಬಗ್ಗೆ ಸೂಚಿಸುತ್ತವೆ. ಆ ಮಹಿಳೆ 
ಯರು ಅಧಿಕೃತ, ರಾಜಪ್ರತಿನಿಧಿತ ಅಧಿನಾಮ (ಲೇ$187೩(1005)ಗಳನ್ನು ಹೊಂದಿದ್ದ 
ಕಿಂಬುದನ್ನು. ಹೇಳಬಹುದು. ಅಂಥ ಅಧಿಕೃತ ಅಧಿನಾಮಗಳಲ್ಲಿ "ಅಮಾತ್ಕಾ?, 
"ರಾಜಾ ಅಮಾತ್ಕಾಕಿ ಮುಂತಾದವುಗಳನ್ನು ಹೆಸರಿಸಬಹುದು. ಉದಾಹರಣೆಗಾಗಿ 
ಇಬ್ಬರು ಮಹಿಳೆಯರು ಕ್ರಮವಾಗಿ, ನಾಗನಿಕಾ (ನಾಗನಿಕಾ) ಹಾಗೂ ಸಫನಿಕಾ 
(ಸಂಘನಿಕಾ) ಎಂದು ವೈಯಕ್ತಿಕವಾಗಿ ಹೆಸರಿಸಿಕೊಂಡ್ಕು ರಾಜಪ್ರಾತಿನಿಧಿತ್ವದಲ್ಲಿ 
ಅಮಾತ್ಯ ಎಂಬ ಬಿರುದನ್ನು ಹೊಂದಿದ್ದರು. ಅಲ್ಲದೇ ಮತ್ತೊಬ್ಬ ಮಹಿಳೆಯು 
ಒಬ್ಬ ರಾಜಮಾತ್ಯನೆ ಸತ್ಲಿಯಾಗಿದ್ದು, ರಾಜಾಮಾತ್ಯಾ ಎಂದು ಅಧಿಕೃತ 
ವಾಗಿ ಕರೆಯಿಸಿಕೊಂಡಿದ್ದಾಳೆ. ಈ ಮೇಲಣ ವಿಷಯವು ತಿಳಿಯಪಡಿಸುವದೇನೆಂದರೆ 


೮೪ ಕರ್ನಾಟಕ ಭಾರತಿ 
ಈ ಪ್ರದೇಶದಲ್ಲಿ ಅಥವಾ ಇದರ ನೆರೆಹೊರೆಯ ಸ್ಥಳಗಳಲ್ಲಿ ಈ ಪ್ರದೇಶದ ಆಡಳಿತ 
ನಿರ್ವಹಣೆಗಾಗಿ, ಕೆಲವು ಸ್ಥಾನಿಕ ಅಧಿಕಾರಿಗಳಿದ್ದರೆಂದು ಸೂಚಿಸುತ್ತದೆ, ಆದುದ 
ರಿಂದ, ಈ ಎಲ್ಲ ಕಾರಣಗಳಿಂದ ತಿಳಿಯುವಡೇನೆಂದರೆ ಸನ್ನತಿಯು ಮೂಲಭೂತ 
ವಾಗಿ ಒಂದು ಮಹತ್ವದ ಧಾರ್ಮಿಕ ಕೇಂದ್ರವಾಗಿತ್ತೇ ವಿನಃ ರಾಜಕೀಯ ನಗರ 
ವಾಗಲೀ ರಾಜಧಾನಿಯಾಗಲೀ ಆಗಿರಲಿಲ್ಲ ಸನ್ನತಿಯ ಈ ಸಂದಿಗ್ಧ ಪರಿಸ್ಥಿತಿಯು, 
ಈ ಸ್ಥಳವನ್ನು ಸರಳ ಹಾಗೂ ಸಾಮಾನ್ಯ ಮಾನವ ವಸತಿ ಪ್ರದೇಶವನ್ನಾಗಿ 
ನಿರ್ಮಾಣ ಮಾಡಿ, ಸರಳ ಹಾಗೂ ಚಿಕ್ಕ ಪ್ರಮಾಣದ ರಕ್ಷಣಾ ಕೋಟಿಯ ಗೋಡೆ 
ಗಳಿಂದ ಆವರಿಸಲ್ಪಟ್ಟಿ ತು. ಅಲ್ಲಿಯ ವಸ್ತು ಸ್ಥಿತಿಯೇ ವಿಷಯವನ್ನು ಸ್ಪಷ್ಟಪಡಿ 
ಸುವಂತೆ, ಸನ್ನತಿಯನ್ನು ಸುತ್ತುವರಿಯಲ್ಪಟ್ಟ ರಕ್ಷಣಾ ಗೋಡೆಗಳು ತೀರ ಸರಳ 
ವಾದೆ ನಿರ್ಮಿತ ಶೈಲಿಯೊಂದಿಗೆ, ಎರಡು ಅರ್ಧ ವರ್ತುಲಗಳಲ್ಲಿ, ಒಂದರೊಳಗೊಂದ 
ರಂತೆ ಹಮ್ಮಿಕೊಂಡಿವೆ, ಹೀಗಾಗಿ, ಆ ರಕ್ಷಣಾ ಗೊ' ಡೆಗಳ ಮುಖ್ಯ ಉದ್ದೇಶವು 
ಸರ್ವೇಸಾಮಾನ್ಯವಾದ ಮಾನವ ಬದುಕನ್ನು ರಕ್ಷಿಸುವ ಪರೀಖಗಳಾಗಿ ನಿರ್ಮಾಣ 
ಗೊಳಿಸುವದಿತ್ತೇ ಹೊರತು, ಆಕ್ರಮಣವನ್ನು ಎದುರಿಸುವ ಹಾಗೂ ವೈರಿ ಸೈನ್ಯ 
ವನ್ನು ಹಿಮ್ಮೆಟ್ಟಿಸುವ ಯುದ್ಧ ಕಲೆಯ ಅಭಿಯಾಂತ್ರಿಕತೆಯ ಶಾಸ್ತ್ರೀಯ ಆಧಾರ 
ನಿಯಮಗಳಿಂದ ನಿರ್ಮಿಸಿದ ದುರ್ಗ ರಚನಾ ವಾಸ್ತುಶಿಲ್ಪದ ಕಕ್ಷೆಗೊಳಪಟ್ಟಿಲ್ಲ. 


ಸನ್ನತಿಯ ಬಾಹ್ಯ ರಕ್ಷಣಾ ಗೋಡೆ ದಕ್ಷಿಣ- ಪೂರ್ವ ನೋಟ 


ಬಾಹ್ಯ ಗೋಡೆಯು ಅರ್ಧವರ್ತುಲಾಕಾರವಾಗಿದ್ದು, ತನ್ನ 600 ಮೀಟರ 
ಉದ್ದಳತೆ 12-15 ಮೀಟರುಗಳ ಅಡಿಯಲ್ಲಿಯ ಅಗಲಳತೆ, 4 ಮೀಟರುಗಳವಕೆಗೆ 


<A EN IC ಬ (೪ 


ಸನ್ನತಿಯ ೨೦೦೦ ವರ್ಷದ ಕೋಟಿ ೮೫ 


ಮೇಲಭಾಗದಲ್ಲಿ ಅಗಲ, ಮತ್ತು 5 ರಿಂದ 5] ಮೀಟರುಗಳ ಒಳಎತ್ತರದೆ ಹಾಗೂ 
3 ರಿಂದ 3 ಮೀಟರುಗಳ ಹೊರಎತ್ತರಗಳೊಂದಿಗೆ ಸಾಕಷ್ಟು ವಿಸ್ತಾರವಾದ ಭೂಪ್ರದೇಶ 
ವನ್ನು ಆಕ್ರಮಿಸಿಕೊಂಡಿದೆ. ಈ ಗೋಡೆಯಲ್ಲಿ, ಸಮಾನ ವಿನ್ಯಾಸ ಹಾಗೂ ರಚನೆ 
ಗಳಿರುವ ಸುಮಾರು 5 ಮೀಟಿರುಗಳವರೆಗೆ ಅಗಲವಾಗಿರುವ ಪ್ರದೇಶಗಳಿದ್ದು, ನದಿಯ 
ದಂಡೆಯಿಂದ ಅವೆರಡೂ ಸಮಾನಾಂತರದಲ್ಲಿ ನಿರ್ಮಿಸಲ್ಪಟ್ಟಿನೆ. ಈ ಪ್ರದೇಶಗಳು 
ಕೇವಲ ಪ್ರದೇಶಗಳಾಗಿ ಗೋಡೆಯಲ್ಲಿ ಹರಿದುಕೊಂಡು ಹೋಗಿವೆ. ಹೀಗಾಗಿ, ಹೊರ 
ಬದಿಯಿಂದ ಸಹಜವಾಗಿ ನೋಡಬಹುದು. ಈ ಪ್ರದೇಶಗಳು ತೀರ ಸಾಮಾನ್ಯ 
ವಾಗಿದ್ದು, ವೈರಿಗಳ ಮುತ್ತಿಗೆಯ ಕಾಲದಲ್ಲಿ ಯಾವದೇ ರೀತಿಯ ರಕ್ಷಣಾ ಚಾಕ 
ಚಕ್ಕತೆಯ ನಿಯಮಗಳಿಂದ ಕಟ್ಟಲ್ಪಟ್ಟಿಲ್ಲ.. ಅವು ಕೇವಲ ಪ್ರದೇಶಗಳು ಮಾತ್ರ. 


ಇನ್ನು ಗೋಡೆಯ ಗರ್ಭ ಭಾಗವನ್ನು ವೀಕ್ಷಿಸಿದರೆ, ಅದು ಸುಟ್ಟ ಇಟ್ಟಿಗೆ 
ಗಳಿಂದ ಮಾಡಲ್ಪಟ್ಟಿದೆ. ಗರ್ಭಭಾಗದ ಈ ಇಟ್ಟಿಗೆಯ ಗೋಡೆಯು, ಅದರ 
ಬುನಾದಿಯಿಂದ ಮೇಲಣ ತುದಿಯವರೆಗೂ ಪೂರ್ತಿಯಾಗಿ ಇಟ ),ಗೆಗಳಿಂದಲೇ ಮಾಡ 
ಲ್ಪಟ್ಟದೆಯೇ ? ಎಂಬ ವಿಷಯವು ತಿಳಿಯುವುದಿಲ್ಲ. ಆದರೆ ಅದರ ಮೇಲಣ 
ಭಾಗದ ಇಟ್ಟಿಗೆಗಳ ಜೋಡನೆಯ ಶೈಲಿಯು ಆ ಗೋಡೆಯು ಪೂರ್ತಿಯಾಗಿ ಇಟ್ಟಿಗೆ 
ನಿರ್ಮಿತ ಗರ್ಭ ಭಾಗವನ್ನು ಹೊಂದಿರಬಹುದೆಂದು ದೃಢಪಡಿಸುತ್ತದೆ. ಗೋಡೆಯ 
ಹೊರಬದಿ ಹಾಗು ಒಳಬದಿಗಳಿಗೆ ನಿಧಾನವಾಗಿ ಏರಿಸಿದ ರೇವೆಯ ಮಣ್ಣಿನ ಇಳಕಲು 
ಗಳಿವೆ. ಹೊರಭಾಗದ ಇಳಕಲಿನ ಆಚೆಗೆ ನೀರಿನ ಕಂದಕವಿರಬಹುದಾಗಿತ್ತೆಂಬ 
ವಿಷಯಕ್ಕೆ ಯಾವ ಪುಷ್ಟಿಕರವಾದ ಆಧಾರಗಳೂ ಇಲ್ಲ ಈ ಪ್ರದೇಶದ ಮೊದಲ 
ವೀಕ್ಷಣೆಯಲ್ಲಿಯೇ ಕಲ್ಪನೆಯಲ್ಲಿ ಸುಳಿದಂತೆ ದಕ್ಷಿಣ ದಕ್ಷಿಣ-ಪಶ್ಚಿಮ ದಿಸೆಯಲ್ಲಿ 
ಭೀಮೆಯ ತಿರುವಿನಲ್ಲಿ ಒಂದು ಕಾಲುವೆಯನ್ನು ತೋಡಿ ಸುತ್ತಲಿನ ಕಂದಕಕ್ಕೆ 
ನೀರನ್ನು ಪ್ರವಹಿಸಬಹುದಾಗಿತ್ತು. ಈ ತರಹದ ಕಾಲುವೆಯ ವ್ಯವಸ್ಥೆಯು ರಕ್ಷಣಾ 
ಗೋಡೆಗಳ ಭದ್ರತೆಗೆ ಆತಂಕವನ್ನೇನೂ ಒಡ್ಡುತ್ತಿರಲಿಲ್ಲ.. ಈ ಪ್ರಕಾರದ ಕಂದಕದ 
ನಿರ್ಮಾಣಕ್ಕೆ ಸಾಧ್ಯತೆಯಿದ್ದರೂ ಅದರ ರಚನೆಯ ಬಗ್ಗೆ ಯಾವುದೇ ಸುಳಿವೂ ದೊರೆ 
ಯುವದಿಲ್ಲ. " ಈ ತರಹದ ಕಲ್ಪನೆಯು ಸಾಕಾರವಾದುದನ್ನು ಬನವಾಸಿ ಕೋಟಿ 
ಹಾಗೂ ಅದರ ಸುತ್ತಲೂ ವರದಾ ನದಿಯ ಕಾಲುವೆಯಿಂದ ನೀರು ಪೂರೈ ಸಲ್ಬಡುವ 
ಕಂದಕದಲ್ಲಿ ನೋಡ ಸಿಗುತ್ತದೆ. 


ಇನ್ನು ಗೋಡೆಯನ್ನು ಇಡಿಯಾಗಿ ನೋಡಿದಾಗ ಗೋಡೆಯ ತುದಿಯ ಮೇಲ್‌ 
ಭಾಗದಲ್ಲಿ ಎರಡೂ ಬದಿಗೆ ಇಟ್ಟಿಗೆಯಿಂದ ಸಮಾಂತರವಾಗಿ ಕಟ್ಟಲ್ಪಟ್ಟಿ ಮುಂಚಾಚಿದ 
ಪಟ್ಟಿಗಳು ಕಂಡುಬರುತ್ತವೆ. ಈ ತರಹದ ಪಟ್ಟಿಗಳು ಗೋಡೆಯ ಒಳಗಡೆಯ 
ಮೇಲಣ ಅಂಚೆಗೆ ಜೋಡಿಸಿದ್ದು ಸಮಂಜಸವೆನ್ನಿಸಿದರೂ ಹೊರಗಡೆ ಅಂಚೆಗೆ ಅಳವಡಿ 


೮೬ ಕರ್ನಾಟಿಕ ಭಾರತಿ 
ಸಿದ್ದು ಅಷ್ಟಾಗಿ ವ್ಯವಹಾರಿಕವಾಗಿ ಅರ್ಥಪೂರ್ಣವಾಗಿಲ್ಲ. ಏಕೆಂದರೆ ಇಂಥ ಪಟ್ಟಿಗಳು 
ಹೊರಬದಿಯಿಂದ ವೈರಿಗಳಿಗೆ ಗೋಡೆಯನ್ನೇರಿ ಬರಲು ಬಹಳೇ ಸಹಾಯಕವಾಗುತ್ತವೆ. 


ನದಿಯ ಉತ್ತರ ದಂಡೆಯ ಗೋಡೆಯ ಅಂತ್ಯಭಾಗದಲ್ಲಿ, ಇಟ್ಟಿಗೆಯಿಂದ 
ನಿರ್ಮಿತವಾದ ಗರ್ಭಭಾಗದ ಗೋಡೆಯು ತೋರುತ್ತದೆ. ಈ ಸ್ಥಳದಲ್ಲಿ ನದಿಯ 
ಅಂಚೆಯ ಬುಡದಿಂದ ಬುನಾದಿಯೊಂದಿಗೆ ಇಳಿಜಾರಾಗಿ ಮೇಲೇರಿದ, ಪ್ರವಾಹದ 
ಹೊಡೆತದಿಂದ ಉಂಟಾಗುವ ಬದಿಯ ಸವಕಳಿಯನ್ನು ತಡೆಹಿಡಿಯಲು ಆಧಾರ 
ಗೋಡೆಯನ್ನು ಕಾಣಬಹುದು. ಇದು ಕೂಡ ಇಟ್ಟಗೆಯಿಂದ ಕಟ್ಟಲ್ಪಟ್ಟಿದೆ. ಈ 
ಆಧಾರ ಗೋಡೆಯು ದಡದ ಎತ್ತರದ ಅರ್ಧಭಾಗದವರೆಗೆ ಹೋಗಿದ್ದು, ಮಹಾಪೂರ 
ದಲ್ಲಿಯೂ ಕೂಡ ಈ ದಂಡೆಯ ತಲೆಯ ಮೇಲೆಯೇ ನಿರ್ಮಿಸಿದ ರಕ್ಷಣಾ ಗೋಡೆ 
ಯನ್ನೂ ಸಂರಕ್ಷಿಸುತ್ತದೆ. ಆದ್ದರಿಂದ ಈ ನದಿಯ ತಿರುವಿನ ಭಾಗದಲ್ಲಿ ದಂಡೆಯನ್ನು 
ಸಂರಕ್ಷಿಸುವ ಆಧಾರ ಗೋಡೆಯ ಅವಶ್ಯಕತೆಯನ್ನು ಪೂರೈಸಲಾಗಿದೆ. ಈ ಪ್ರಕಾರ 
ವಾಗಿಯೇ, ನದಿಯ ಆಚೆಯ ದಂಡೆಯಲ್ಲಿ ಪ್ರವಾಹದ ರಭಸವು ಅಪ್ಪಳಿಸುವಿಕೆ 
ಯೊಂದಿಗೆ ಮುನ್ನುಗ್ಗಿ, ವಿನಾಶಕ್ಕೆ ಕಾರಣವಾಗದಿರಲೆದು ತಿಳಿದು, ಅದರಂಚಿನಲ್ಲಿ 
ಇಟ್ಟಿಗೆಯ ಘಾಟಿವನ್ನು ನಿರ್ಮಿಸಲಾಗಿದೆ. 


ಅರ್ಥ ವರ್ತುಲಾಕಾರದ ಒಳಗೋಡೆಯನ್ನು ಅಭ್ಯಸಿಸಿದರೆ, ಅದು ಸಾಮಾನ್ಯ 
ವಾಗಿ ಅದರ ರಚನಾ ಕ್ರಮದಲ್ಲಿ ಹೊರ ಅರ್ಧವರ್ತುಲಾಕಾರದ ಗೋಡೆಯ ರಚನಾ 
ವಿಧಾನವನ್ನೇ ಹೋಲುತ್ತಿದ್ದು, ತನ್ನ ಉದ್ದಗಲಗಳಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ 
ನನ್ನು ಹೊಂದಿಜಿ. ಇದು ತನ್ನ ಉದ್ದಳತೆಯಲ್ಲಿ 450 ಮೀಟರುಗಳಿದ್ದು, ವಿನ್ಯಾಸದಲ್ಲಿ 
ಅಸಮಪ್ರಮಾಣದಿಂದ ಕೂಡಿದ್ದು ಹೊರಗೋಡೆಯಂತೆ ಅರ್ಥಚಂದ್ರಾಕೃತಿಯಾಗಿ 
ಇಲ್ಲ. ಇದಕ್ಕೆ ಒಂದೇ ಒಂದು ಪ್ರವೇಶವಿದೆ. 


ಈ ಇಟ್ಟಿಗೆಯ ರಕ್ಷಿಣಾ ಗೋಡೆಯು ಬುಡದಲ್ಲಿ 12 ಮೀಟರಗಳಷ್ಟು ಆಗಲ 
ವಾಗಿದ್ದು, ಆದರೆ ಮೇಲೆ ತುದಿಯಲ್ಲಿ 3 ಮೀಟರುಗಳಷ್ಟು ಮಾತ್ರ ಆಗಲವಾಗಿದೆ. 
ಅಲ್ಲದೆ ಅದು ಒಳ ಹಾಗೂ ಹೊರಭಾಗಗಳಲ್ಲಿ ಕ್ರಮನಾಗಿ 3 ಮೀ. ಹಾಗೂ 1.70 
ಮೀ. ಎತ್ತರವನ್ನು ಅಳವಡಿಸಿಕೊಂಡಿದೆ. ಈ ಗೋಡೆಯ ಇಕ್ಸೆಲಗಳಲ್ಲಿ ಕೇವೆಯ 
ಮಣ್ಣಿನ ಇಳಿಜಾರಾದ, ಆಧಾರದ ದಿಮ್ಮೆಗಳಿದ್ದು, ಅವು ಹೊರಗೋಡೆಯ ಆಧಾರ 
ದಿಮ್ಮೆಗಳಿಗಿಂತ ನಿಧಾನವಾಗಿ ಮೇಲೇರುತ್ತನೆ. ಈ ಗೋಡೆಯೊಳಗೆ ಅಳವಡಿಸಿದ 
ಇಟ್ಟಿಗೆಯ ಗರ್ಭಗೋಡೆಯು ತನ್ನ ಮೇಲೆ ತುದಿಯ ಎರಡೂ ಅಂಚುಗಳಲ್ಲಿ ಭೂ. 
ಸಮಾಂತರದ ಇಟ್ಟಿಗೆಯ ಪಟ್ಟಿಗಳನ್ನು ಅಳವಡಿಸಿಕೊಂಡಿದೆ. ಅದಾಗಿ, ಈ ಒಳ 


ಭಾಗದ ರಕ್ಷಣಾ ಗೋಡೆಯು ಹೊರಭಾಗದ ಗೋಡೆಗಳಿಗಿಂತ ಉದ ಅಗಲಳತೆಗಳಲ್ಲಿ 
ಚಿಕ್ಕದಾಗಿದೆ. | ಲ 


ತ 


ಶಾ 


pe 


 ಷನ್ನತಿಯ ೨೦೦೦ ವರ್ಷದ ಕೋಟಿ ಫ್‌ 


ಸನ್ನತಿಯ ಒಳ ರಕ್ಷಣಾ ಗೋಡೆ ದಕ್ಷಿಣ-ಪೂರ್ವ ನೋಟ 


ಈ ಒಳ ರಕ್ಷಣಾ ಗೋಡೆಗೆ ಒಂದೇ ಒಂದು ಪ್ರವೇಶವಿದ್ದು, ಅದು ನದಿಯ 
ಪೂರ್ವದಂಡೆಯ ಹೊರಭಾಗದ ಪ್ರವೇಶಕ್ಕೆ ನೇರವಾಗಿದೆ. ಈ ಎರಡೂ ಅರ್ಧ 
ಚಂದ್ರಾಕೃತಿಯ ರಕ್ಷಣಾ ಗೋಡೆಗಳ ಮಧ್ಯಾಂತರವು ಸುಮಾರು 100-200 
ಮೀಟರುಗಳವರಿಗೆ ವ್ಯಾಪಿಸಿದೆ. 


ಇಲ್ಲಿ ಉಪಯೋಗಿಸಲಾದೆ ಇಟ್ಟಿಗೆಗಳು ಮಧ್ಯಮ ಹಾಗೂ ದೊಡ್ಡ ಗಾತ್ರ 
ಗಳುಳ್ಳವಾಗಿವೆ. (ಮಧ್ಯಮ ತರದ ಇಟ್ಟಿಗೆ: 30:30%10 ಸೆ. ಮೀ. ಹಾಗೂ 
ದೊಡ್ಡ ಗಾತ್ರದ ಇಟ್ಟಿಗೆ: 60:30:10 ಸೇ. ಮೀ.) ದೊಡ್ಡ ಗಾತ್ರದ ಇಟ್ಟಿಗೆ 
ಗಳನ್ನು ಗೋಡೆಯ ತಳಭಾಗದಲ್ಲಿಯೂ ಹಾಗೂ ಮಧ್ಯಮ ಗಾತ್ರದವುಗಳನ್ನು 
ಮೇಲ್‌ ಭಾಗದಲ್ಲಿಯೂ ಉಪಯೋಗಿಸಲಾಗಿದೆ. 


ಪ್ರಥಮತಃ, ಈ ಪ್ರದೇಶದಲ್ಲಿ ಜನವಸತಿಯು ವಿರಲನಾಗಿದ್ದಾಗ, ಈ ಒಳಗಣ 
ಅರ್ಧ ಚಂದ್ರಾಕೃತಿಯ ರಕ್ಷಣಾ ಗೋಡೆಯು ನಿರ್ಮಾಣವಾಗಿದ್ದು, ಜನವಸತಿಯು 
ತದನಂತರ ಹೆಚ್ಚಾದಂತೆ, ಈ ಪ್ರಥಮ ಗೋಡೆಯ ಸೀಮೆಯನ್ನೂ ಮೀರಿ, ಹೊರ 
ಬದಿಗೆ ಹಮ್ಮಿಕೊಂಡಾಗ, ಅದನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಲು ಮತ್ತೊಂದು ಹೊರ 
ಗಿನ ಅರ್ಧ ಚಂದ್ರಾಕೃತಿಯ ಗೋಡೆಯನ್ನು ನಿರ್ಮಿಸುವ ಅವಶ್ಯಕತೆ ಉಂಟಾಗಿ 
ರಲು ಸಾಕು. ಆದರೆ, ಈ ಒಳಗಣ ಹಾಗೂ ಹೊರಗಣ ಗೋಡೆಗಳ ನಿರ್ಮಾಣದ 
ಶೈಲಿಯನ್ನೂ ಹಾಗೂ ಅವುಗಳಲ್ಲಿ ಉಪಯೋಗಿಸಲಾದ ಇಟ್ಟಿಗೆಗಳ ಅಳತೆಗಳನ್ನೂ 
ಅಭ್ಯಸಿಸಿದರೆ, ಈ ಎರಡೂ ಗೋಡೆಗಳ ನಿರ್ಮಾಣಗಳ ಕಾಲಾಂತರವು ಬಹಳವಾಗಿಲ್ಲ. 


೮೮ 


ಬಿವರಣೆ: 


ಅ- ಹೊ ಆಮೇತರ ವಂ೨ಂದಿರ 

ಲು 
ಬ- ಹಜ್‌ ಹಾ ವಿಎಂತು ಹೆದತಾಥಿ 
ತ- ಬುಲ್ತಿ"ಬಸೆನಲ್ಲನ ಟುಂದಿದ 
ದ- ಸತೀವ್ರಲಾ ಮನದ 
ಇ ದತಗಾ£ ವಂಂಎರ 


ಒಳ ರಲ್ನಣು ಗೋಡಿ, (495೦ ಟಿ) 


ಹೊರೆ ರೇಗಿ ಗ್ನೋಶೆ((6೦೦ ಟುಲ್ಲ** 4 


9 6 


| ಸನ್ಮಆ- 


ರತ ಗೋಡಿಗಳು | 


(ಚಿ.:,ಗೆೊಲಖಬಗುಳ) 


hdd 


9300 300 50೦ಮೀ, 


ಕ ಯ ಹುಹ ನಂಟ 


(20೦೦ ವರುಟಗಳ್ಳೊಕ್ಷಃ 
ಪಾಚೀನ ವಾಶ್ರಗಳು ) 


ಸ 


| 


ಸನ್ನತಿಯ ೨೦೦೦ ವರ್ಷದ ಕೋಟಿ ೮೯ 


ಅಂತಾಗಿ, ಈ ಮೇಲೆ ಅಭ್ಯಸಿಸಿದಂತೆ, ಸನ್ನತಿಯ ಈ ರಕ್ಷಕ ಗೋಡೆಗಳು 
ರಕ್ಷಣಾ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಷ್ಟೊಂದು ಮಹತ್ತರವಾದ ರಕ್ಷಕ ಆಂಗ 
ಗಳನ್ನು ಅಳವಡಿಸಿಕೊಳ್ಳದೆಯೇ, ಕೇವಲ ಪೌರರಕ್ಷಕ ಹಾಗೂ ಧರ್ಮರಕ್ಷಕ ಗೋಡೆ 
ಗಳಾಗಿ ಈವರೆಗೂ ಠಥಿಂತಿವೆ. 


ಕೃತಜ್ಞತೆ 


ಇಂಡಿಯನ್‌ ಕೌನ್ಸಿಲ್‌ ಆಫ್‌ ಹಿಸ್ಟಾರಿಕಲ್‌ ರಿಸರ್ಚ್‌, ನ್ಯೂ ಡೆಲ್ಲಿ ಇವರು 


' ಕೊಟ್ಟ ಧನ ಸಹಾಯದಿಂದ ಸನ್ನತಿ ಮತ್ತು ಇತರೆಜಿಗಳಲ್ಲಿಯ ಪ್ರಾಚೀನ ಕೋಟಿ 


ಗಳನ್ನು ಸ್ಕಳಗಳಲ್ಲಿಯೇ ಪರೀಕ್ಷಿಸಿ ಅಭ್ಯಸಿಸಿದ್ದೇನೆ. ಈ ಲೇಖನವನ್ನು ಸಿದ್ಧಪಡಿಸಲು 
ಡಾ. ಅ, ಸುಂದರ, ಪ್ರಾಚೀನ ಭಾರತ ಇತಿಹಾಸ ಮತ್ತು ಶಾಸನ ವಿಜ್ಞಾ ನ ವಿಭಾಗ, 
ಅವರು ಮಾರ್ಗದರ್ಶನ ಮಾಡಿ ಉಪಯುಕ್ತ ಸಲಹೆಗಳನ್ನು ನೀಡಿದ್ದಾ ರೆ 
ಇವರೆಲ್ಲರಿಗೂ ನನ್ನ ಕೃತಜ್ಞ ತೆಗಳು, 


ತುಮಕೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ 


ಘಿ ಕೆ. ಬಿ. ಶಿವತಾರಕ್‌ 


ಕರ್ನಾಟಕದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತುಮಕೂರು ಜಿಲ್ಲೆ ಐತಿಹಾಸಿಕ 
ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ ಪೂರ್ವೇತಿಹಾಸ (ಪ್ರಾಗಿತಿಹಾಸ) ದ ನೆಲೆ 
ಗಳು ಕಿಬ್ಬನ ಹಳ್ಳಿ, ಬಿಳಿಗೆರೆ, ಜಕ್ಕನಹಳ್ಳಿ » ಹಿರೀಗುಂಡಗಲ್ಲು ಹಾಗೂ ಮತ್ತಿತರ 
, ಸ್ಮಳಗಳಲ್ಲಿ ದೊರೆತಿವೆ. ಈ ಸ್ಥಳಗಳಲ್ಲಿ ಪ್ರಾಚೀನ ಶಿಲಾಯುಗ, ನೂತನ ಶಿಲಾ 
ಯುಗ ಹಾಗೂ ಬೃಹತ್‌ ಶಿಲಾಯುಗಕ್ಕೆ ಸೇರಿದ ಆಯುಧಗಳು ಮತ್ತು ಅವಶೇಷ 
ಗಳು ದೊರೆತಿವೆ, 

ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಅರಸು ಮನೆತನಗಳು ರಾಜ್ಯ 
ವಾಳಿದ್ದು ಈ ಎಲ್ಲಾ ರಾಜಮನೆತನಗಳ ಪ್ರಾಮುಖ್ಯತೆಯನ್ನು ಅರಿಯಲು ಮುಖ್ಯ 
ವಾಗಿ ಈ ಜಿಲ್ಲೆಯಲ್ಲಿ ದೊರೆತಿರುವ ಶಾಸನಗಳೇ ಮುಖ್ಯ ಸಾಕ್ಷಿ, ಈ ಎಲ್ಲಾ ಶಾಸನ 
ಗಳು ದತ್ತಿ, ದಾನ, ಧರ್ಮ ಮತ್ತು ವೀರತ್ವದ ಬಗ್ಗೆ ಹೇಳುತ್ತದಾದರೂ ಜೊತೆಯಲ್ಲಿ 
ರಾಜಕೀಯ, ಆಡಳಿತ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ನೀತಿ ಆರ್ಥಿಕ ವ್ಯವಸ್ಥೆಗಳ 
ಮೇಲೆ ಬೆಳಕನ್ನು ಬೀರುತ್ತವೆ. 

ಕುವಳಾಲಪುರ (ಕೋಲಾರ) ತಲಕಾಡು, ಮಾನ್ಯಪುರ (ಮಣ್ಣಿ) ಗಳನ್ನು ರಾಜ 
ಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಒಂದು ಸಾವಿರ ವರುಷಗಳವರೆಗೆ ಆಳಿ 
ದಂತಹ ಗಂಗರು ಈ ಜಿಲ್ಲೆಯ ಮೊದಲ ಅರಸು ಮನೆತನದವರಾಗಿದ್ದಾರೆ. ಈವರೆಗೆ 
ಗಂಗರ ಶಾಸನಗಳು ಈ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೇಳು (47) ಪ್ರಕಟತವಾನಿವೆ. 
ಇವರ ಇಲ್ಲಿಯ ಪ್ರಥಮ ಶಾಸನವು ತಾಮ್ರಸಟದಲ್ಲಿದ್ದು ಅದು ತುಮಕೂರು ನಗರದ 
ಹೊರ ವಲಯದಲ್ಲಿರುವ ಮೆಳೆಕೋಟಿ ಎಂಬಲ್ಲಿ ದೊರೆತಿದ್ದು, ಅದರ ಕಾಲ ಕ್ರಿ. ಶ. 
ಸುಮಾರು 400 ಎಂದು ನಿರ್ಧರಿಸಿದ್ದು, ಇದು ಈ ಮನೆತನದ ದೊರೆಯಾದ ಮುಮ್ಮಡಿ 
ಮಾಧವ ವರ್ಮನದ್ದಾಗಿದೆ. ಈ ಮನೆತನದ ಒಟ್ಟು ಶಾಸನಗಳನ್ನು ಹೀಗೆ ವರ್ಗೀ 
ಕರಿಸಬಹುದು. ನಾಲ್ಕು ಗುಂಡಿನ ಮೇಲಿರುವ ಶಾಸನಗಳಾದರೆ ಏಳು ಶಿಲಾಶಾಸನ 
ಗಳಾಗಿರುವುವು. ಇಪ್ಪತ್ತೊಂಬತ್ತು ವೀರಗಲ್ಲುಗಳಾದರೆ ಉಳಿದ ಏಳು ತಾಮ್ರಪಟ 
ಗಳಾಗಿವೆ. 


ಇವರ ಜೊತೆಗೆ ಆಳಿದಂತಹ ಇನ್ನೊಂದು ಮನೆತನನೆಂದಕಿ ರಾಷ್ಟ್ರಕೂಟರು. 
ಇನರು ಮಾನ್ಯ ಪೇಟವನ್ನು ರಾಜಧಾನಿಯನ್ನಾಗಿ ಹೊಂದಿದ್ದರೂ ತುಮಕೂರು 


ತುಮಕೂರು ಜಿಕ್ಲೆಯೆ ಶಾಸನಗೆಳು : ಒಂದು ಅಥ್ನಯೆನೆ ಗಿ 


ಪ್ರಾಂತ್ಯವು ಇವರ ವಶದಲ್ಲಿದ್ದಿ ತೆಂಬುದಕ್ಕೆ ದೊರೆತಿರುವ 3 ಶಾಸನಗಳೇ ಸಾಕ್ಷಿ. ಇವು 
ಗಳಲ್ಲಿ ಒಂದು ತಾಮ್ರಪಟವಾದರೆ ಇನ್ನೆರಡು ಶಿಲಾಶಾಸನಗಳಾಗಿನೆ, ಈ ಶಾಸನ 
ಗಳ ಕಾಲ ಕ್ರೈ. ಶ. 812, 903, ಮತ್ತು 982 ಆಗಿವೆ. 


ಇದೇ ತಲೆಮಾರಿನಲ್ಲಿ ಆಳಿದ ಮತ್ತೊಂದು ಪ್ರಾಮುಖ್ಯ ಮನೆತನವೆಂದರೆ 
ನೊಳಂಬರು. ಇದೇ ಜಿಲ್ಲೆಗೆ ಹತ್ತಿರವಾಗಿರುವ ಹೇಮಾವತಿ ಅಥವಾ ಹೆಂಜೇರು-- 
ಈಗ ಅನಂತಪುರ ಜಿಲ್ಲೆಯ ಮಡಕ ಶಿರಾ ಬಳಿ ಇದಿ. ಇದನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಸುಮಾರು 500 ವರ್ಷಗಳವರೆಗೆ ಆಳಿದ ಕೀರ್ತಿ ಈ ಮನೆತನಕ್ಕೆ 
ಸಲ್ಲುತ್ತದೆ. ಈ ಮನೆತನದ ಶಾಸನಗಳು ಹೆಚ್ಚು ತಿರಾ, ಮಧುಗಿರಿ, ಪಾವುಗಡ 
ಮತ್ತು ತುಮಕೂರು ತಾಲೂಕುಗಳಲ್ಲಲ್ಲದೆ ಬೆಂಗಳೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲೂ 
ಮತ್ತು ಆಂಧ್ರೆ ಮತ್ತು ತಮಿಳುನಾಡಿನಲ್ಲೂ ಇವೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 
23 ಶಾಸನಗಳು ಲಭ್ಯವಿವೆ. 

ಬನವಾಸಿಯ ಕದೆಂಬರಿಗೆ ಸೇರಿದೆ ಒಂದೇ ಒಂದು ತಾಮ್ರ ಶಾಸನವು ಕೋರಾ 
ಗ್ರಾಮದಲ್ಲಿ ದೊರೆತಿದೆ. ಇದು ಈ ಮನೆತನದ ವಿಷ್ಣು ವರ್ಮನದಡ್ಲಾಗಿಜೆ, 


ತಮಿಳುನಾಡಿನಲ್ಲಿ ಪ್ರಾಮುಖ್ಯವಾಗಿ ಆಳಿದ ಜೋಳ ಮನೆತನದೆ ಒಂದು 
ಶಾಖೆ ಈ ಜಿಲ್ಲೆಯ ನಿಡಗಲ್ಲನ್ನು (ಪಾವುಗಡ ತಾಲ್ಲೂಕು) ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಆಳಿತು. ಇವರನ್ನು “ನಿಡುಗಲ್ಲಿನ ಜೋಳಗಿಕೆಂದೇ ಕರೆಯುತ್ತಾರೆ. 
ಸ್ತ ಮನೆತನಕ್ಕೆ ಸೇರಿದ ಶಾಸನಗಳು ಕ್ರಿ. ಶ. 750 ರಿಂದ ಪ್ರಾರಂಭವಾಗಿ ಕ್ರಿ. ಶ. 
1481ಕ್ಕೆ ಕೊನೆಗೊಳ್ಳುತ್ತವೆ. ಇವರ ಒಟ್ಟು ಶಾಸನಗಳು ಮೂವತ್ತಾರು (36). 


ಹೊಯ್ಸಳರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದ ಕಾಲದ ಈ ಮನೆ 
ತನದ ಒಟ್ಟು ಶಾಸನಗಳು ಇಪ್ಪತ್ತೈದು ಇದ್ದು, ಅವು ಸ್ರಿ. ಶ. 1040 ರಿಂದೆ 
ಪ್ರಾರಂಭವಾಗಿ ಕ್ರಿ. ಶ. 1200 ಕೈ ಅಂತ್ಯಗೊಳ್ಳುತ್ತವೆ. 

ಆರಂಭದಲ್ಲಿ ಚಾಲುಕ್ಯರ ಆಧೀನರಾಗಿ ಹೊಯ್ಸಳರು, ಹಲವಾರು ಬಿರುದು 
ಗಳಿಗೆ ಪಾತ್ರರಾಗಿ ಅಂತ್ಯದಲ್ಲಿ ಸಾರ್ವಭೌಮತ್ವವನ್ನು ಮೆರಗಿಸಿ ಅತ್ಯಂತ ಉನ್ನತಿಗೆ 
ಬಂದರು. ನಮ್ಮ ಜಿಲ್ಲೆಗೆ ಅತಿಹೆಚ್ಚು ಶಾಸನಗಳನ್ನು ಕೊಟ್ಟವರು ಇವರು. ಒಟ್ಟು 
157 ಶಾಸನಗಳು ಇೆನರ ಕಾಣಿಕೆಯಾಗಿವೆ. ನಮ್ಮ ಜಿಲ್ಲೆಯಲ್ಲಿ ಇವರ ಉನ್ನತ 
ಶೈಲಿಯ ಜೀವಾಲಯಗಳನ್ನು ಹರಳಗುಪ್ಸೆ, ಶೆಟ್ಟಿಕೆರೆ, ತಂಡಗ, ವಿಘ್ನಸಂತೆ, ನೊಣ 
ವಿನಕೆರೆ, ಕೈದಾಳ, ನಿಟ್ಟೂರು, ತುರುವೇಕೆರೆ ಮತ್ತು ನಾಗಪುರಗಳಲ್ಲಿ ಕಾಣಬಹುದು. 
ಇವರ ಅತಿ ಪ್ರಾಚೀನ ಶಾಸನವು ತಿಪಟೂರು ತಾಲೂಕಿನ ಹಟ್ಟ (ಕ್ರಿ.ಶ. 1078) 
ದ್ಹಾಗಿದ್ದು ಇವರ ಶಾಸನಗಳು ಸುಮಾರು 12 ನೇ ಶತಮಾನಗಳವರೆಗೆ ಲಭ್ಯವಿವೆ. 
ಈ ಒಟ್ಟು ಶಾಸನಗಳ ಪೈಕಿ ಎರಡು ಮಾತ್ರ ತಾಮ್ರ ಪಟದ್ದಾಗಿವೆ. 


೯೨ 


ಹೊಯ್ಸಳರ ನಂತರ ಹೆಚ್ಚು ಶಾಸನಗಳನ್ನು ಹೊರಡಿಸುವಲ್ಲಿ ಎರಡನೇ ಸ್ಥಾನವು 
ನಿಜಯನಗರದರಸರಿಗೆ ಸಲ್ಲುತ್ತಜಿ. ತಾವು ರಾಜಧಾನಿಯನ್ನಾಗಿ ಮಾಡಿಕೊಂಡ 
ವಿಜಯನಗರವಲ್ಲಜಿ ಉಳಿದ ರಾಜಧಾನಿಗಳಿಂದಲೂ ಹೊರಡಿಸಿದ ಶಾಸನಗಳನ್ನು ನಾವು 
ಇಲ್ಲಿ ಕಾಣಬಹುದಾಗಿದೆ. ನಮ್ಮ ಜಿಲ್ಲೆಯ ಭಾಗಗಳು ಪೆನುಗೊಂಡೆ ಹೊನ್ನವಳ್ಳಿ 
ಮತ್ತು ಆನೆಬಿದ್ದಸರಿ ರಾಜ್ಯಗಳಿಗೆ ಸೇರಿದ್ದವು. ಈ ಮನೆತನದ ಮೊದಲನೆ ಶಾಸನವು 
1354ರ ಬುಕ್ಕರಾಯನದ್ದಾದರೆ ಕೊನೆಯ ಶಾಸನವು ಕ್ರಿ.ಶ. 1745 ರ 
ಪೆನುಗೊಂಡೆಯ ರಾಮರಾಯನದ್ದಾಗಿದೆ. ಈ ಮನೆತನದ ಹೆಚ್ಚಿನ ಎಲ್ಲಾ ರಾಜರ 
ಶಾಸನಗಳನ್ನೂ ನಮ್ಮ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ. ಒಟ್ಟು ಶಾಸನಗಳ ಸಂಖ್ಯೆ 
146 ಆಗಿದೆ. 

ಓರಂಗಲ್ಲಿನ ಕಾಕತೀಯರ ಒಂದು ಶಾಸನ, ನಿಡುಗಲ್ಲಿನ ನಾಯಕರ ಎಳು 
ಶಾಸನಗಳು ಹರತಿ ಪ್ರಭುಗಳ ಹದಿಮೂರು ಶಾಸನಗಳು, ಯಲಹಂಕನಾಯಕರ 
ಒಂದು ಶಾಸನ, ಸಂತೆ ಬೆನ್ನೂರು ಪ್ರಭುಗಳ ಒಂದು ಶಾಸನ, ಹೊಳವನಹಳ್ಳಿ 
ಪ್ರಮುಖರ ಐದು ಶಾಸನಗಳು, ಹಾಗಲವಾಡಿ ಪಾಳೇಗಾರರ ಐದು ಶಾಸನಗಳು, 
ಕುಂದರ್ಪಿ ಮನೆತನದ ಒಂದು ಶಾಸನ, ಗುಬ್ಬಿ ಹೊಸಳ್ಳಿಯವರ ಒಂದು ಶಾಸನ, 
ಬಿಜ್ಜಾವರದೊಡೆಯರ ಎರಡು ಶಾಸನಗಳು ದೊರೆತಿವೆ. ಈ ಪಾಳೆಯ ಗಾರ ವಂಶದವ 
ರಲ್ಲಿ ಹೆಚ್ಚಿನವರು ಇದೇ ಜಿಲ್ಲೆಯ ಮೂಲ ಮನೆತನದವರಾಗಿದ್ದರು. 

ಹದಿನೇಳನೇ ಶತಮಾನದಲ್ಲಿ ಮುಸ್ಲಿಮರು ಶಿರಾವನ್ನು ಇವರ ಅಧಿಪತ್ಯದಲ್ಲಿ 
ರಿಸಿಕೊಂಡಿದ್ದರು. ಇದನ್ನು ಒಂದು ಪ್ರಮುಖ ಆಡಳಿತ ಕೇಂದ್ರವನ್ನಾಗಿ ಮಾಡಿ 
ಕೊಂಡಿದ್ದರು. ಮೊಗಲ್‌ ಸಾಮ್ರಾಜ್ಯದ ಎಂಟು ಶಾಸನಗಳು ಮತ್ತು ಬಿಜಾಪುರದ 
ಸುಲ್ತಾನರ ಆರು ಶಾಸನಗಳು ದೊರೆತಿವೆ. 

ಹದಿನೇಳನೇ ಶತಮಾನದ ಅವಧಿಯಲ್ಲಿ ಆಳಿದ ಮರಾಠರ ಶಾಸನಗಳು ಕೇವಲ 
ಮೂರಾದರಿ, ಹದಿನಾಲ್ಕನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೆ ಆಳಿದ 
ಮೈ ಸೂರಿನೊಡೆಯರ ಶಾಸನಗಳ ಸಂಖ್ಯೆ ಮೂವತ್ತೆಂಟು, ಒಡೆಯರ ಮೊದಲ 
ಶಾಸನವು ದೇವರಾಜ ಒಡೆಯರ 1662 ರದ್ದಾದರೆ ಕೊನೆಯ ಶಾಸನವು 1881ರ 
ಹತ್ತನೇ ಚಾಮರಾಜ ಒಡೆಯರದ್ದಾಗಿದೆ. 


ಹೀಗೆ ತುನುಕೂರು ಜಿಲ್ಲೆಯು. ಹಲವು ಅರಸು ಮನೆತನಗಳ ಆಳ್ವಿಕೆಯಿಂದಲೂ 
ಮತ್ತು ರಾಜ್ಯಕ್ಕೆ ಹಲವು ಅರಸು ಮನೆತನಗಳನ್ನು ನೀಡಿ ಐತಿಹಾಸಿಕವಾಗಿ 
ಪ್ರಮುಖ ಸ್ಥಾನವನ್ನು ಗಳಿಸಿದೆ 


ಕನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ 


ಅ ಎಸ್‌. ಎಲ್‌. ಸಣ್ಣೆಲ್ಲಪ್ಪುನವರ 


ಕನ್ನಡ ಭಾಷೆಯ ಅಕ್ಷರಗಳು ಇತರ ಭಾಷೆಯ ಅಕ್ಷರಗಳಿಗಿಂತ ನೋಡಲೃ 
ದುಂಡು ದುಂಡಾಗಿದ್ದು, ಸುಂದರವಾಗಿವೆ.1 ಕಾರಣ ಹೆಚ್ಚು ಅಕ್ಷರಗಳ ಆಕಾರ 
ಗೋಲಾಕಾರದಲ್ಲಿದ್ದು ಇವುಗಳನ್ನು ಬರೆಯುವಾಗ ಬೆರಳುಗಳನ್ನು ಮೇಲಿಂದ ಮೇಲೆ 
ವೃತ್ತಾಕಾರದಲ್ಲಿ ತಿರುಗಿಸಬೇಕಾಗುತ್ತದೆ. (ಇಂಗ್ಲೀಷ ಅಕ್ಷರಗಳನ್ನು ಬರೆಯುವಾಗ 
ಬೆರಳುಗಳು ಹೆಚ್ಚಾಗಿ ಮೇಲೆ-ಕೆಳಗೆ ಮತ್ತು ಅಡ್ಡವಾಗಿ ಚಲಿಸುವದನ್ನು ಗಮನಿಸ 
ಬಹುದು.) 

ಪ್ರಥಮನಾಗಿ ದ್ವಿತೀಯ ಭಾಷಾ ಅಧ್ಯಾಪಕರು ಕನ್ನಡೇತರರಿಗೆ ಕನ್ನಡ 
ವರ್ಣಮಾಲೆಯನ್ನು ಕಲಿಸುವ ಪೂರ್ವದಲ್ಲಿ ಅವರಿಗೆ ಕನ್ನಡಭಾಷೆಯ ಬಗೆಗೆ 
ಆಸಕ್ತಿಯನ್ನು ಹುಟ್ಟಿಸುವ ಸಲುವಾಗಿ ಕನ್ನಡದ ಸಂಕ್ಷಿಸ್ತ ಪರಿಚಯವನ್ನು ಇಂಗ್ಲೀಷಿನ 
ಮೂಲಕ ಮಾಡಿಕೊಡಬೇಕಾದುದು ಅವಶ್ಯವಾಗಿದೆ. ಕಾರಣ ಇಲ್ಲಿ ಮಾದರಿಗಾಗಿ 
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ರೂವಾರಿಗಳಾದ 
ಡಾ. ಆರ್‌. ಸಿ. ಹಿರೇಮಠರವರು ಕನ್ನಡೇತರರಿಗೆ ಕನ್ನಡವನ್ನು ಪರಿಚಯಿಸಿದ ಕೆಲವು 
ಮಾತುಗಳನ್ನು ನೋಡಬಹುದು : 

‘Kannada is one of the fourteen major languages of India 
that have been recognised by the Indian Constitution. From 
the point of view of antiquity and richness of literature, 
Kannada comes third in number, the first two being Sanskrit 
and Tamil respectively. Kannada literature dates back from 
the 5th Century A. D. and possesses several indigenous forms. 
Vachana literature is an outstanding feature of Kannada 
literature and it may be claimed that it is one of the unique 
forms of literature in the world on account of the higher value 
of life, the Vachanas advocate...... Linguistically Kannada is 
one of the major lauguages of Dravidian family......... etc.3 


[ಕನ್ನಡ ಲಿಪಿಯನ್ನು ಇತರ ಭಾಷಾ ಲಿಪಿಗಳೊಡನೆ ಹೋಲಿಸಿ ನೋಡಿದಾಗ 
ಈ ನಿಚಾರವು ಸ್ಪಷ್ಟವಾಗುವುದು. 

2. ಈ ಅಭಿಪ್ರಾಯವು ಕನ್ನಡೇತರ ನಿದ್ಯಾರ್ಥಿಗಳಿಂದಲೂ ವ್ಯಕ್ತವಾಗಿದೆ. . ಜೆರಳು 
ಗಳನ್ನು ಮೇಲಿಂದ ಮೇಲೆ ವರ್ತುಲಾಕಾರದಲ್ಲಿ ತಿರುಗಿಸುವುದು ಸ್ವಲ್ಪ 
ಕಷ್ಟವೂ ಆಗುವದೆನ್ನುತ್ತಾರೆ. 

3. Dr. R. ೮. Hiremath— The structure of Kannada. 


ತ್ತ 
ತೆ 
ತ 


ಕರ್ನಾಟಿಕ ಭಾರತಿ ' 
ಹೀಗೆ ಅಧ್ಯಾಪಕರು ವಿವರಣೆ ನೀಡಿ ಕನ್ನಡದ ಬಗೆಗೆ ಕನ್ನಡೇತರರಲ್ಲಿ ಅಭಿರುಚಿ 
ಮೂಡಿಸಬೇಕು. ಕ 
ಒಂದು ಭಾಷೆಯನ್ನು ಕಲಿಯುವದೆಂದರೆ ಕೆಲವರು ಕೇವಲ ಅ ಭಾಷೆಯ 1 
ಅಕ್ಷರಗಳನ್ನು ಕಲಿಯುವಡೆಂದು, ಮತ್ತೆ ಕೆಲವರು ಕೇವಲ ಶಬ್ದ ಸಂಗ್ರಹವೆಂದು, 3 
ಇನ್ನು ಕೆಲವರು ವ್ಯಾಕರಣದ ಅಭ್ಯಾಸವೆಂದು, ಕೆಲವರು ಕೇವಲ ಓದಲು, ಬರೆಯಲು 4 
ಕಲಿಯುವಬೆಂದು ಮುಂತಾಗಿ ತಿಳಿದಿರುತ್ತಾರೆ. ಆದರೆ ಇವೆಲ್ಲ ಭಾಷೆಯ ವಿವಿಧ ' 
ಅಂಗಗಳು. ಒಂದು ಭಾಷೆಯನ್ನು ಪೂರ್ಣವಾಗಿ ಕಲಿಯಬೇಕಾದರೆ ಕೆಳಗೆ ವಿಂಗಡಿಸಿ 
ತೋರಿಸಿದ ಎಲ್ಲ ಅಂಶಗಳನ್ನು ಕಲಿಯುವದು ಅನಿನಾರ್ಯ. ಕಾರಣ ಕನ್ನಡ 
ಅಧ್ಯಾಪಕರು ಕನ್ನಡೇತರರಿಗೆ ಕನ್ನಡ ಕಲಿಸುವಾಗ ಅದರ ಎಲ್ಲ ಭಾಗಗಳನ್ನು ಕ್ರಮ 
ಕ್ರಮವಾಗಿ ಕಲಿಸಬೇಕಾಗುವದು. 
ಇಲ್ಲಿ ಕಲಿಸುವ ಅನುಕೂಲತೆಗಾಗಿ ಈ ವಿಷಯವನ್ನು ಕೆಳಗಿನಂತೆ ವಿಭಾಗಿಸ 
ಲಾಗಿದೆ. 


ಕನ್ನಡ 


| | 
ಲಿಖಿತ (written) ಮೌಖಿಕ (೦೩1) 


ಮೂಲಾಕ್ಷರ ಪ ಕೆ ಗ ಹ | 
(alphabet) (word) (sente- ಸತ್ರಲೇಖನ (other) | 
| nce % (prose, | 

| letter—writing 
| 


] etc.) 
| | 
ಪ್ರಕೃತಿ ಪ್ರತ್ಯಯ 
(root) (surfix) 
| | | ಕ 
ಓದುವದು ಪ್ರಶ್ನೋತ್ತರ ಸಂಭಾಷಣೆ ಪದ್ಯ ಇತರ 
(reading) (question- (conver= (recita- (other) 
answer) sation) tion) 
| ಪಠ್ಯ ಪಠ್ಯೇತರ 
|} (text) (non-text) 
| | | | | 
ಮೂಲಾಕ್ಷರ ಪದ ವಾಕ ಪಾಠ ಗದ ಇತರ 


ಶಿ 
(alphabet) (word) (sentence) (lesson) (prose) (other) 


ಫನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮೆ 


ಈ ಎಲ್ಲ ಅಂಶಗಳನ್ನು 


ಹಂತ ಹಂತವಾಗಿ ಕಲಿಸಬೇಕು. 


೯೫ 


ಇದಕ್ಕಾಗಿ ಅಧ್ಯಾ 


ಪಕರು ಕೈಕೊಳ್ಳಬೇಕಾದ ಮೊದಲನೆಯ ಕ್ರಮವೆಂದರೆ ಕನ್ನಡದ ಎಲ್ಲ ಮೂಲಾಕ್ಷರಗಳ 


ಬೋಧನೆ. 


ಒಟ್ಟು ಮೂಲಾಕ್ರರಗಳು 52.1 (ಇವುಗಳನ್ನು ಮುಂದೆ ಹೇಳಲಾಗಿದೆ.) 
ಇವುಗಳನ್ನು ಕನ್ನಡೇತರರಿಗೆ ಆರು ಪ್ರಕಾರದಿಂದೆ ಪರಿಚಯ ಮಾಡಿಕೊಡಲು ಸಾಧ್ಯವಿದೆ. 
ಕಪ್ಪು ಹಲಗೆ (black ೦೩೯೧) ಯ ಮೇಲೆ ಬರೆಯುವ ಮೂಲಕ. 


೧. 


2 
ಶ್ರಿ 
೪. 
೫ 
ಹ್ರ್ಮಿ 


ಕನ್ನ ಡದ 52 ಮೂಲಾಕ್ಷರಗಳು ಈ ಕೆಳಗಿನಂತಿವೆ : 


ಬಾಯಿಂದ ಹೇಳುವ ಮೂಲಕ. 


ವಿವಿಧ ಚಿತ್ರಪಟ (೮೧೩೯೭) ಗಳನ್ನು ತೋರಿಸುವ ಮೂಲಕ, 
ಕನ್ನಡ ಪ್ರಾರಂಭಿಕ ಪುಸ್ತಕಗಳ ಮೂಲಕ. 
ದರ್ಶಿ (6110೮ show) ಯ ಯಂತ್ರದ ಮುಖಾಂತರ. 


ಭಾಸಾ ಪ್ರಯೋಗ ಶಾಲೆಯ Ranga laboratory) ಮೂಲಕ. 


ಸ್ತ್ರ ರಗಳು (vowel)— 


ಅ 


೩ 
ಖಯ 
₹ 
ಒ 


೦ 


ಆ ಇ 
a i 
ಯೂ ವಿ 
r e 
ಓ ಬ 
o au 


ವ್ಯಂಜನಗಳು (consonants)— 


ಕ 


ls 


ಖು ಗೆ 
kha ga 
ಛ ಜ 
"00೩ Ja 
ಠ ಡ 
tha # ‘da 
ಥ ದ 
tha da 
ಫು ಬ 
pha ba 


ಈ 


ಗೆ] ಗ್ಗ 


ಈ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ. 


= 16 


= 25 


ಕರ್ನಾಟಕ ಭಾರತಿ 


೯೬ 
ಯ ರ ಲ ವ ಶ 
ya ra la va (wa) sa 
ಷ ಸ ಹ ಳ ಕ್ರ ಜ್ಞ ನ 
5a 5೩ ha 1೩ ksa 1೧೩ 
ಒಟ್ಟು 52 


ಈ ಮೂಲಾಕ್ಷರಗಳು ರೂಪ ಸಾಮ್ಯವಿರುವ ವರ್ಣಗಳ ಜೇರೆ ಬೀರೆ ಗುಂಪು 
ಮಾಡಿಯೂ ಕಲಿಸಬೇಕು. ಉದಾ--ರ ಠ ಈ ಕ ಮುಂತಾಗಿ. 


ಇವುಗಳ ನಂತರ ಗುಣಿತಾಕ್ರರಗಳನ್ನು ಕಲಿಸಬೇಕು. 
ಕ್ತ ಕಾ ಕ ಕೀ ಕು ಕೂ ಕ ಕ 


ka “kaki ki ku ku kr kr 
ಜೆ ನೇ ಕೈ ಕೊ ಕೋ ಕೌ ಕಂ ಫ್ರೊ 


241 1... : Lo ಡೆ ಓಟ 418 . ಓಟ 


ಮೂಲ sen ಗುಣಿತಾಸ್ರರ ಸಂಜ್ಞೆ ಗಳಾದ 

ಸೂತಕ ದು ಸೂ ನೃ ಸ್ಸ್‌ pe KE ಪ ಗಾ ಗ್ಯೂ 
ಇವುಗಳನ್ನು ಸೇರಿಸಿ ಎಲ್ಲ ಗುಣಿತಾಕ್ಟರಗಳನ್ನು ಬರೆಯುವ ಪದ್ಧತಿಯನ್ನು ಹಾಗೂ 
ಸ್ವರ ಮತ್ತು ವ್ಯಂಜ ಸೇರಿ ಪೂರ್ಣಾಸ್ಟರ ಆಗುವ ರೀತಿಯನ್ನು ತಿಳಿಸಬೇಕು. ಅಲ್ಲದೆ ಈ 
ಗುಣಿತಾಕ್ಸರಗಳ ಉಪಯೋಗವನ್ನೂ ಶಬ್ದಗಳ ಮೂಲಕ ತೋರಿಸಿಕೊಡಬೇಕು. 


ಇವುಗಳಲ್ಲಿ ಕೆಲವು ಅಕ್ಬರಗಳು ಕೈಬರಹದಲ್ಲಿ ಒಂದು ರೀತಿಯಾಗಿದ್ದರೆ 
ಮುದ್ರಿತ ರೂಪದಲ್ಲಿ ಮತ್ತೊಂದು ಆಕಾರ (ಅಲ್ಪ ಬದಲಾವಣೆಯೊಂದಿಗೆ) ಪಡೆಯು 
ತ್ತವೆ," ಆದ್ದರಿಂದ ವಿದ್ಯಾರ್ಥಿಗಳು ಈ ಎರಡೂ ಅಸ್ಸರಗಳನ್ನು ಬೇರೆ ಬೇರೆಯೆಂದೇ 
ತಿಳಿಯುವ ಸಂಭವವುಂಟು. ಕಾರಣ ಇಂತಹ ಒಂದೇ ಅಕ್ಷರದ ಎರಡು ರೂಪಗಳ 
ಬಗ್ಗೆ ಅಧ್ಯಾಪಕರು ಅರಂಭದಲ್ಲಿಯೇ ಸ್ಪಷ್ಟ ತಿಳಿವಳಿಕೆ ಫೀಡಬೇಕು.- (ಇದ್ದು 
ಸೂಕ್ಷ್ಮ ನಾಡೆ ಅಂಶವಾಗಿದೆ.) 


ಚಾ ಹ 


ಗೆ ಮುದ್ರ ಣದ ಅಕ್ಷರಗಳನ್ನು ಗಮನಿಸಿ₹ಿ. (ಈ ವೃತ್ಯಾಸವನ್ನು ಹೋಗಲಾಡಿಸಿ 
ಮುದ್ರ ಣಿದ ಅಕ್ಷರಗಳೂ 4 ಬರಹದಂತೆ ಆಗಲು ಪ್ರ ಯತ್ತಿ ಸಬೇಕು. ) 


ಕನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ ೯೭ 


ಉದಾ -.. 


ಮೇಲಿನ ಉದಾಹರಣೆಯಲ್ಲಿನ ಮೊದಲ ಸಾಲು "ಕೈಬರಹದ ರೂಪ'; 
ಎರಡನೆಯ ಸಾಲು "ಮುದ್ರಣದ ರೂಪ'1 


ವಿದ್ಯಾರ್ಥಿಗಳಿಗೆ ಮೂರು ಪ್ರಕಾರದ ಒತ್ತಕ್ಟರಗಳನ್ನು ವಿವಿಧ ಶಬ್ದಗಳ 
ಉದಾಹರಣೆ ಕೊಟ್ಟು ಮನನಾಗುನಂತೆ ಪುನಃ ಪುನಃ ರೂಢಿಸಬೇಕು. ಉದಾ 

೧.  ಮೂಲಾಕ್ಟರದಂತಿರುನ ಒತ್ತಕ್ಟರಗಳುಹಬ್ಬ, ಅಜ್ಜ. 
ತಲೆಕಟ್ಟು ಇಲ್ಲದ ಒತ್ತಕ್ಟರಗಳು --ಹಗ್ಗ, ಅಪ್ಪ. 


lo 


೩. ವಿಕಾರ ಹೊಂದುವ ಒತ್ತಕ್ಟರಗಳು ಅಮ್ಮ, ಅನ್ನ. 
ಸಂಯುಕ್ತಾಕ್ಟೃರಗಳನ್ನು ಬಿಡಿಸಿ ಬೇಕೆ ಬೇಕೆಯಾಗಿ ಬರೆದು ತೋರಿಸಬೇಕು. 
ಉದಾ ಕ್‌. ಷ್‌. ಅ ಎ ಕ 


ಕನ್ನಡ ಅಕ್ಷರಗಳು ದುಂಡಾಗಿರುವುದರಿಂದ ಸಾಮಾನ್ಯವಾಗಿ ಹೆಚ್ಚು ಅಕ್ಬರ 
ಗಳು ವೃತ್ತಾಕಾರವನ್ನು ಒಳಗೊಂಡಿವೆ. ಇನ್ನು ಕೆಲವು ಅಕ್ಬರಗಳು ಅರ್ಧವರ್ತು 
ಲಾಕಾರದಲ್ಲಿಯೂ ಇವೆ... ೧ ರಿಂದ ೧೦ ರ ವರೆಗಿನ ಎಲ್ಲ ಅಂಕಿಗಳು ಸಹ ದುಂಡಗಿನ 
ವೃತ್ತ ದಿಂದಲೇ ಆರಂಭವಾಗುತ್ತವೆ. : ಈ ಸಂಗತಿಯನ್ನು ಅವರ ಗಮನಕ್ಕೆ ತಂದಲ್ಲಿ, 
ನೆನಪಿನಲ್ಲಿಟ್ಟುಕೊಂಡು ಅಕ್ಬರಗಳನ್ನು, ಅಂಕಿಗಳನ್ನು ಕಲಿಯಲು ಸುಲಭವಾಗುವದು. 

ಇದಲ್ಲದೆ ಪ್ರಾರಂಭದಲ್ಲಿ ಮೂಲಾಕ್ಟರಗಳನ್ನು ಕಲಿಸುವಾಗ ಅಧ್ಯಾಪಕರು 
ವಿದ್ಯಾರ್ಥಿಗಳಿಗೆ ಬೆಕತಳಿನ ಚಲನ-ವಲನೆಯನ್ನು ಸೂಕ್ಷ್ಮ್ಮನಾಗಿ ಗಮನಿಸಲು ತಿಳಿಸ 
ಬೇಕು. ಅಕ್ಷರಗಳು ಗೋಲಾಕಾರವಾಗಿರುವದರಿಂದ ಬರೆಯುವಾಗ ಬೆರಳುಗಳು 
ಕಣ-ಕ್ಪಣಕ್ಕೆ ದಿಕ್ಕನ್ನು ಬದಲಾಯಿಸುತ್ತಿರುತ್ತನೆ. ವಿದ್ಯಾರ್ಥಿಗಳು ಅಕ್ಬರದ 


ಒಟ್ಟು ಆಕಾರವನ್ನು ಹೇಗಾದರೂ (ತಪ್ಪು ರೀತಿಯಿಂದ) ಬರೆಯಲು ಕಲಿಯುವದ 


1. ಹಲವು ಮುದ್ರಣದ ಪುಸ್ತಕಗಳ ಮತ್ತು ನಿದ್ಯಾರ್ಥಿಗಳು ತಿಳಿಸಿದ ತೊಡಕಿನ 
ಆಧಾರ. 


೯೮ ಕರ್ನಾಟಕ ಭಾರತಿ 
ಕಂತೆ ಹೆಂತೆ-ಹೆಂತವಾಗಿ ಪದ್ಧತಿ ಪೂರ್ವಕವಾಗಿ ಕಲಿಯುವದು ಬಖ್ಯವಾಗಿದೆ 
ಆದ್ದರಿಂದ ಅಧ್ಯಾಸಕರು ಬರೆಯುವಾಗ ಅವರ ಬೆರಳುಗಳ ಚಲನೆಯನ್ನು ವಿದ್ಯಾರ್ಥಿ 
ಗಳು ತಾವು ಕಲಿಯುವದಕ್ಕಾಗಿ ಗಮನಿಸುವುದು ಮುತ್ತು ವಿದ್ಯಾರ್ಥಿಗಳು ಬರೆಯು 
ವಾಗ ಅವರಿಗೆ ಕಲಿಸುವದಕ್ಕಾಗಿ ತಿದ್ದು ವದಕ್ಕಾಗಿ ಅವರ ಬೆರಳುಗಳ ಚಲನೆಯನ್ನು 
ಆಧ್ಯಾಪಕರು ನಿರೀಕ್ಷಿಸುವುದು ಅತ್ಯಗತ್ಯವಾಗಿದೆ. ಇರದಿದ್ದರೆ ವಿದ್ಯಾರ್ಥಿಗಳು 
ತಪ್ಪು ಕ್ರಮದಿಂದ ಅಕ್ಟೃರಗಳನ್ನು ಬರೆಯಲು ಕಲಿಯುವ ಸಾಧ್ಯತೆಯಿದೆ. 
ಕನ್ನಡೇತರರು ಸೌಖಭ್ಯಾಕಾಂಕ್ಲೆಯಿಂದ ಪ್ರತಿಯೊಂದು ಅಕ್ಬರವನ್ನು ಸಾಧ್ಯವಾದಷ್ಟು 
ಭಾಗಗಳಲ್ಲಿ ಬಿಡಿಸಿ ಬರೆಯುವರು, ಅವರು ಹೀಗೆ ಬಿಡಿಸಿ ಬರೆಯುವ ಸದ್ಧತಿಯನ್ವಯ 
ಉದಾಹರಣೆಗಾಗಿ ಕೆಳಗೆ ಎರಡು ಅಕ್ಷರಗಳನ್ನು ವಿಂಗಡಿಸಿ ತೋರಿಸಲಾಗಿದೆ. 


- ಸರಿಯಾದ ಪಡ್ಧತಿ*- 
2) 
ಆ. 


| ಎರ ತಹ್ಪುಕ್ಕುದ್ಗತಿ ಷ್ಟ 


ಈ 


೪ 
೧ ಎ೩ ೪ 
ಅಂಟು ೨೧೦ -— 


ಅಕ್ಬರಗಳನ್ನು ಬರೆಯುವಾಗ ಮಧ್ಯ ಮಧ್ಯ ಸಿಕ್ಕಲ್ಲಿ ಬರವಣಿಗೆಯ ದಿಕ್ಕನ್ನು 
ಬದಲಿಸುವುದು ಹಾಗೂ ಅವುಗಳನ್ನು ಬಹು ಭಾಗಗಳಲ್ಲಿ ಬಿಡಿಸುವುದು ಸರಿಯಲ್ಲ. 
ಆದರೆ ಕನ್ನಡೇತರರಿಗೆ ಬರೆಯುವ ಅನುಕೂಲಕ್ಕಾಗಿ ಅಕ್ಬರಗಳನ್ನು ಕೇವಲ "ಮುಖ್ಯ 
ಅಂಗ” "ಉಗಅಂಗ'ಗಳಾಗಿ ಮಾಡಿ, ನಡುವೆ ಒಂದು (ಅಥವಾ ಎರಡು) ಸಲ ಮಾತ್ರ 
ಬೆರಳನ್ನು ನಿಲ್ಲಿಸಿ ಪುನಃ ಮುಂದುವರೆಸಿ ಬರೆಯುವ ಸರಿಯಾದ ಪದ್ಧತಿಯನ್ನು 
ಕಲಿಸಬೇಕು. ಅಕ್ಬರಗಳ ಆರಂಭದ ಸ್ಥಾನವನ್ನು, ಬದಲಾಗುವ ತಿರುವುಗಳನ್ನು 
ಮತ್ತು ಕೊನೆಯ ಸ್ಥಾನವನ್ನು ವಿವಿಧ ಚಿಹ್ನೆಗಳೊಂದಿಗೆ ತೋರಿಸಬೇಕು. ಹಾಗೂ 
ಕನ್ನಡ ಅಕ್ಬರಗಳು ಎಡಗಡೆಯಿಂದ ಆರಂಭವಾಗಿ ಬಲಗಡೆಗೆ ಮುಂದುವರಿದು 
ಅಂತ್ಯಗೊಳ್ಳು ವುವು ಎಂಬುದನ್ನೂ ತಿಳಿಸಬೇಕು. 


ಕನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ ೯೯ 


NM ೧ ಅ. 

ಮೊದಲು "ಅ” ದ "ಮುಖ್ಯಅಂಗ' “ವ್ರ” ಇದನ್ನು ನಂತರ “"ಉಸಅಂಗ'ವಾದ 
ಅದರೊಳಗಿನ ಅಡ್ಡಗೆರೆ (-) ಯನ್ನು ಬರೆಯಿಸಬೇಕು. 

ಬಾಣದ ಗುರುತುಗಳು ಬರೆಯುವ ದಿಕ್ಕನ್ನು ಸೂಚಿಸುತ್ತವೆ. 

೧--“ಅ' ಅಕ್ಷರದ ಆರಂಭದ ಮತ್ತು ಮುಕ್ತಾಯದ ಸ್ಥಾನ (ಮುಖ್ಯ ಆಂಗ 
"ಏಿ?) 

ಸಸ "ಮುಖ್ಯಅಂಗ' ವನ್ನು ಬರೆದ ನಂತರ “*“ಉಪಅಂಗ' ವನ್ನು (ಅಡ್ಡಗೆರೆ 
"—) ಪ್ರಾರಂಭಿಸುವ ಸ್ಥಾನ. ಈ ಅಡ್ಡಗೆಕೆಯನ್ನು ಬಲಗಡೆಯಿಂದ ಎಡಗಡೆಗೆ 
ಎಳೆದು "ಮುಖ್ಯಅಂಗ'ವನ್ನು ಆರಂಭಿಸಿದ (೧) ಸ್ಥಾನಕ್ಕೆ ಕೂಡಿಸಬೇಕು, 

ಉದಾ ೨; ಈ 

ಮೊದಲು “ಈ' ಅಕ್ರರದ "ಮುಖ್ಯಅಂಗ'ವಾದ ದೊಡ್ಡ ಸೊನ್ನೆ (ಇಂಗ್ಲೀಷಿನ 
"೦' ದಂತೆ) ಬರೆಯಿಸಿ, ಆಮೇಲೆ ಅದರ ಎರಡು "ಉಪಶಅಂಗ'ಗಳಾದ ತಲೆಕಟ್ಟು 
(7) ಹಾಗೂ ಮಧ್ಯದ ಅಡ್ಡಗೆರೆ (ಇ) ಯನ್ನು ಬರೆಯಿಸಬೇಕು. 

ಬಾಣದ ಚಿಹ್ನೆಗಳು ಅಕ್ಷರವನ್ನು ಬರೆಯುವ ಮಾರ್ಗವನ್ನು ತೋರಿಸುತ್ತವೆ. 

೧. "ಈ ಯನ್ನು ಮೊದಲನೆಯ ಸಲ ಬರೆಯಲು ಪ್ರಾರಂಭಿಸುವ ಹಾಗೂ 
ಮುಕ್ತಾಯದ ಸ್ಥಾನ ("ಮುಖ್ಯಅಂಗ'-.- “೦') 

೨. "ಉಪಅಂಗ'ದ ಆರಂಭದ ಸ್ಥಾನ (ತಲೆಕಟ್ಟು “-”) 

೩. ಎರಡನೆಯ "ಉಪಅಂಗ' ವನ್ನು ಪ್ರಾರಂಭಿಸುನ ಸ್ಥಾನ, (ಮಧ್ಯದ 
ಅಡ್ಡಗೆರೆ "ಈ') 

ಇನ್ನೊಂದು ಮಹತ್ವದ ಅಂಶವೆಂದರೆ ಅಕ್ಷರಗಳು ಅಂದ ಮತ್ತು ಆಕರ್ಷಕ 
ವಾಗಿರಬೇಕಾದರೆ ಅಧ್ಯಾಪಕರು ಅವುಗಳ ಮೈಕಟ್ಟಿನ ಸಮಪ್ರಮಾಣ (೧£೦೧೦೫- 
(1೦೧) ಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಸ್ಪಷ್ಟಪಡಿಸಬೇಕು. ಪ್ರತಿಯೊಂದು 
ಅಕ್ಬರಗಳಿಗೆ ಮುಖ್ಯಅಂಗ, ಉಪಅಂಗಗಳಿದ್ದು, ಅವುಗಳಿಗೆ ತಮ್ಮದೇ ಆದ ಪರಿ 
ಮಿತಿಯೂ ಇದೆ, ಕಾರಣ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇರದಿದ್ದರೆ 
ಅಕ್ಷರಗಳು' ಸೌಂದರ್ಯವನ್ನು ಕಳೆದುಕೊಂಡು ಕೈಕಾಲು ಸಣ್ಣ ಹೊಟ್ಟಿ ಡುಮ್ಮ ಆಗಿ 
ರಿಕೆಟ್ಸ್‌ ರೋಗದಿಂದ ಬಳಲುವ ಮಕ್ಕಳಂತೆ ಕಾಣಬಹುದು. 

ಉದಾ: * 


ಲಇಕಿ ಸಿಳ 


ಕರ್ನಾಟಕ ಭಾರತಿ 


ವಿದ್ಯಾರ್ಥಿಗಳ ಈ ದೋಷವನ್ನು ನಿವಾರಿಸಲು ಅಧ್ಯಾಪಕರು ಅವರಿಗೆ ಮೂರೃ 
ಗೆಕೆಯ ಎಕ್ಸರಿ”ಸಾಯಿಸ್‌ ಪುಸ್ತಕಗಳಲ್ಲಿ ಪ್ರಮಾಣಬದ್ಧ [ನಾರ್‌ 
proportion) ವಾದ ಅಕ್ಷರಗಳನ್ನು ರೂಢಿ (practice) ಮಾಡಿಸುವ ಅವಶ್ಯ 
7 ಕೆಲವು ಅಕ್ಷರಗಳು ತೆಮ್ಮ ರೂಪ ಸಾಮ್ಯದಿಂದ ತಕರ 
ಗೊಂದಲವನ್ನುಂಟು ಮಾಡುತ್ತವೆ. ಆದ್ದರಿಂದ ಅಧ್ಯಾಪಕರು ಸಾಕಷ್ಟು ಉದಾಹರಣ 
ಹಾಗೂ ರೂಢಿಯ ಮೂಲಕ ಈ ಗೊಂದಲವನ್ನು ಪರಿಹರಿಸಲು ಸಾಧ್ಯವಿದೆ. 


ಸಂಶಯಕ್ಕೆ ಆಸ್ಪದವಾದ ವರ್ಣಗಳು ಕೆಳಗಿನಂತಿವೆ. 


ಯರುವವಓಒಬವುವು 
ಡಡಟಣಬಖುಹಷ್ಠ 
ಚತಪುಪುಲಲಿಲಳ 


(ಈ ಚಿತ್ರದ ಮೂರನೆಯ ಸಾಲಿನಲ್ಲಿ "ಪು'ದ ಬದಲು "ಮ? ಎಂದು ಓದಿಕೊಳ್ಳಿರಿ) 


ವಿದ್ಯಾರ್ಥಿಗಳು ಈ ಅಕ್ಷರಗಳನ್ನು ಬರೆಯುವಾಗ, ಓದುವಾಗ ತಪ್ಪುವ ಸಂಭವವಿದೆ. 
ಇದನ್ನು ಅಧ್ಯಾಪಕರು ಸೂಕ್ಷ್ಮವಾಗಿ ಗಮನಿಸಿ, ಆ ಅಕ್ಷರಗಳ ನಡುವಿನ ವ್ಯತ್ಯಾಸ 
ವನ್ನು ಅವರಿಗೆ ಮನನವಾಗುವಂತೆ ಸ್ಪಷ್ಟಪಡಿಸಬೇಕು, ಇದು ಲಿಪಿಯ ಸಾಮ್ಯದಿಂದಾ 
ಗುವ ತೊಡಕಾದರೆ, ಉಚ್ಚಾರದ ಸಾಮ್ಯದಿಂದ ಉಂಟಾಗಬಹುದಾದ ದೋಷಗಳನ್ನು 
ಕೆಳಗಿನ ಪದಗಳಲ್ಲಿ ಗುರುತಿಸಬಹುದು, 
ಉದಾ ತಾಯಿ-ತಾಇ, ಅಣ್ಣ-ಅನ್ನ, ಖುಣ-ರುಣ, ಸೀತೆ-ಶೀತೆ, ಔಷಧ- 
ಅವುಸದ, ಧರ್ಮ-ಧರಮ, ಚಂದ್ರ- ಚಂದರ, ಕರ್ನಾಟಕ-ಕರನಾಟಕ, 
ಸರ್ಮೊೋದಯ-ಸರ್ರ)ಿದಯ, ಒಣ-ವಣ, ಔರಂಗಾಬಾದ-ಅವುರಂಗಾಬಾದ, 
ಹೌದು-ಹೆವುದು, ಗೃಹ-ಗ್ರಹ, ಮಾತೃ-ಮಾತ್ರು ಮುಂತಾದವು. 
ಕನ್ನಡೇತರ ನಿದ್ಯಾರ್ಥಿಗಳಿಗೆ ಅಧ್ಯಾಪಕರು “ಶುದ್ಧಬರಹ” ಬರೆಯಲು (dictation) 
ಹೇಳಿದಾಗ ಮೇಲಿನಂತಹ ದೋಷಗಳು ಸಾಕಷ್ಟು ಕಂಡುಬರುತ್ತವೆ. ಇದು ಉಚ್ಛಾ 
ರದ ಸಾಮ್ಯತೆಯ ತೊಡಕಾಗಿದೆ. ಇಂತಹವುಗಳನ್ನು ಮೇಲಿಂದ ಮೇಲೆ ಬಕಿಯಿಸುವ 
ರೂಢಿಯಿಂದ ಮತ್ತು ಸ್ವಷ್ಟವಾದ ತಿಳುವಳಿಕೆಯಿಂದ ನಿವಾರಿಸಬಹುದು. 


೧೦೦ 


ಕನ್ನಡೇತರರಿಗೆ ಕೆನ್ನಡ ಕಲಿಸುವ ಕ್ರಮ ೧೦೧ 


ಉಚ್ಚಾರಣೆಯ ಅಭ್ಯಾಸದ ಕ:ರಿತಾದೆ. ಎರಡು ಮಾತುಗಳು ಹೀಗಿವೆ: 
“Drills play a vital role in the acquisition and testing of liste- 
ning and speaking skilis and exercises in reading and writing 
skills””.1 


‘““The teacher must be very attentive in administering the 
drills and exercises in view of their vital role in the language 
acquisition”? 

ವಿದ್ಯಾರ್ಥಿಗಳ ಮಾತನಾಡುವಿಕೆ ಓದುವಿಕೆ ಮತ್ತು ಕೇಳುವಿಕೆಯನ್ನು ಪರೀಕ್ಷಿ 
ಸಲು ರೂಢೀಕರಣ (ಡ್ರಿಲ್ಲಿಂಗ) ಉತ್ತಮ ಮಾಧ್ಯಮನಾಗಿದೆ. ಡ್ರಿಕ್ಲಿಂಗ ಮಾಡಿಸು 
ವಾಗ ಅಧ್ಯಾಪಕರು ಅವರತ್ತ ಸಂಪೂರ್ಣ ಗಮನವನ್ನಿತ್ತು ಮಾರ್ಗದರ್ಶನ ಮಾಡೆ 
ಬೇಕು. ಇದರ ವಿವಿಧ ಪ್ರಕಾರಗಳ ಅಭ್ಯಾಸದಿಂದ ವಿನ್ಯಾರ್ಥಿಗಳನ್ನು ಪಳಗಿಸಬೇಕು. 


| "ಒ' ಈ ಸ್ವರಾಕ್ಷರದ ಸಮಸ್ಯೆ ಇನ್ನೊಂದು ರೀತಿಯಾಗಿದೆ. ಇದು ಸ್ವರಗಳ 
ಸಾಲಿನಲ್ಲಿ ಬಂದಾಗ, ಸ್ವತಂತ್ರನಾಗಿರುವ ಇಂಗ್ಲೀಷಿನ “೦' ದಂತೆ ಉಚ್ಚಾರವಾದರೆ, 
ಶಬ್ದಗಳ ಆದಿಯಲ್ಲಿ ಬಂದಾಗ “ವ' ದ ಛಾಯೆ ಕೂಡಿಕೊಂಡು ಇಂಗ್ಲೀಷಿನ ೪ (೪೩) 
ಉಚ್ಚರಿಸಲ್ಪಡುವದು. 

ಉದಾ---ಒಟ್ಟು, ಒಬ್ಬ, ಒಪ್ಪು, ಒನಕೆ 

ಒಣ, ಒಂದು, ಒಂಟೆ ಮುಂತಾದ ಕಡೆಗಳಲ್ಲಿ "ಒ'ನ್ನು ಸಹಜವಾಗಿ "ವ? 
ಎಂದು ಓದಲಾಗುವದು. ಇದರಂತೆ "ಎ' ಸಹ ಸ್ವರಗಳ ಸಾಲಿನಲ್ಲಿ “' ದಂತೆ 
'ಉಚ್ಚರಿಸಲ್ಪಟ್ಟಿರೆ ಶಬ್ದಗಳ ಪ್ರಾರಂಭದಲ್ಲಿ ಬಂದಾಗ "12'ದೆಂತೆ ಉತ್ತರಿಸಲ್ಪಡುವದು. 

ಅಧ್ಯಾಪಕರಿಗೆ ಎದುರಾಗುವ ಇನ್ನೊಂದು ಮುಖ್ಯ ಸಮಸ್ಯೆಯೆಂದರೆ ಕನ್ನಡೇತ 
ರರಿಗೆ ಕನ್ನಡ ಕಲಿಸುವಾಗ ಮಾಧ್ಯಮನಾಗಿ ಮತ್ತೊಂದು ಭಾಷೆ (medium 
127೧೯0೩8೩೮) ಯನ್ನು  ಉಸಯೋಗಿಸಬೇಕೋ ಉಪಯೋಗಿಸಬಾರದೋ ಎಂಬು 
ದಾಗಿದೆ. ಆದರೆ ಬಳಸುವದು ಅವಶ್ಯವೆನಿಸುತ್ತದೆ. ಬಹುಜನ ವಿದ್ಯಾರ್ಥಿಗಳಿಗೆ 
ಪರಿಚಯವಿರುವ ಮತ್ತೊಂದು ಭಾಷೆಯ (ಉದಾ--ಇಂಗ್ಲೀಷ, ಹಿಂದಿ) ನೆರವು ಇಲ್ಲದೆ 
ಸರಿಯಾಗಿ ಕಲಿಸಲು ಸಾಧ್ಯವಿಲ್ಲ. ಮಾಧ್ಯಮ ಭಾಷೆಯೊಂದನ್ನು ಬಳಸುವುದರಿಂದ 
ಅವರಿಗೆ ಕನ್ನಡವು ಹೆಚ್ಚಿನ ಮಟ್ಟದಲ್ಲಿ ಅರ್ಥವಾಗುವುದೆಲ್ಲವೆ ಬೇಗನೆ ಗ್ರಹಿಸಲು 
ಸಹಾಯಕವಾಗುವದು. ಆದ್ದರಿಂದ ದ್ವಿತೀಯ ಭಾಷಾ ಅಧ್ಯಾಪಕರು ಮಾಧ್ಯಮ 
ಭಾಷೆಯಾಗಿ ಇಂಗ್ಲೀಷ, ಹಿಂದಿಯನ್ನು ಉಪಯೋಗಿಸುವದು ಅವಶ್ಯವಾಗಿದೆ. 


1. ಕನ್ನಡ ನುಡಿ ಘಟ್ಟ--2. ಲೇಖಕರು : ಶ್ರೀಕೆ. ಪಿ. ಆಚಾರ್ಯ. 
-- ಅದೇ 
3. ಇದರ ಕುರಿತು ಭಿನ್ಫಾಭಿಪ್ರೂಯಗಳಿವೆ. 


೧05 ಕರ್ನಾಟಿಕ ಭಾರತಿ 


ಅಕ್ಷರಗಳ ಉಚ್ಛಾರದ ಕ್ರಮವನ್ನು ಅಧ್ಯಾಪಕರು ಹಲವು ಬಾರಿ ವಿದ್ಯಾರ್ಥಿ 
ಗಳಿಗೆ ಹೇಳಿದರೂ ಅವರಿಂದ ಸರಿಯಾದ, ತೃಪ್ತಿದಾಯಕ ಉಚ್ಚಾರವನ್ನು ಹೊರಡಿ 
ಸುವದು ಕಷ್ಟವಾಗುತ್ತದೆ. ಉಚ್ಚಾರದ ಧ್ವನಿಯು ಅವರ ಬಾಯಿಯ ಅಂತರ್ಭಾಗ 
ದಲ್ಲಿ ಹೊರಡಬೇಕಾದ ಸರಿಯಾದ ಸ್ಥಳದಿಂದ ಹೊರಡಲಾರದು. ಇಂತಹೆ ಪ್ರಸಂಗ 
ದಲ್ಲಿ ಮಾಧ್ಯಮ ಭಾಷೆಯು ಅನಿವಾರ್ಯವಾಗುತ್ತದೆ. 


ಉದಾ "ಅ? ಇದನ್ನು ಸರಿಯಾಗಿ ಉಚ್ಚರಿಸದೆ ಒಮ್ಮೊಮ್ಮೆ "ಆದೆ ಧ್ವನಿ 
ಯನ್ನೋ ಅಥನಾ ಅದನ್ನು ಹೋಲುವ ಬೇಕೆ ಇನ್ನಾವುದೊ ಧ್ವನಿಯನ್ನು ತಪ್ಪಾಗಿ 
ಉಚ್ಚರಿಸುವುದುಂಟು. ಆಗ “ಅ'ದ ಸರಿಯಾದ ಉಚ್ಚಾರವನ್ನು ಕಲಿಸುವದಕ್ಕಾಗಿ 
about, apart, arrange, around ಮುಂತಾದೆ ಶಬ್ದಗಳನ್ನು ಸಹಾಯಕ್ಕಾಗಿ 
ಹೇಳಿ, ಈ ಶಬ್ದಗಳ ಉಚ್ಚಾರಣೆಯ ಮೊದಲ ಅಶಕ್ಲ್ಸರದ ಉಚ್ಚಾರವೇ “ಅ' ದ 
ಉಚ್ಚಾರಣೆಯೆಂದು ಸ್ಪಷ್ಟಪಡಿಸಬೇಕು. 


“ಆ” ಕೈ are, car, bar 

RS ಶೀ! 

*ಈ' ಗೆ eagle, eager, easy, east 

"ಕ' ಕೈ correct, Cn rrespond . 

"ಗ' ಕೈ gun, cum, gutter 
ಹೀಗೆ ಕನ್ನಡದ ವಿವಿಧ ಅಕ್ಷರಗಳಿಗೆ ಮಾಧ್ಯಮ ಭಾಷೆಯ ಸಮವಾದ ಉಚ್ಚಾರಣೆಯ 
ಅಕ್ಷರಗಳನ್ನು ಬರೆದು ತಿಳಿಸಬೇಕು. ಇಂತಹ ಸಮಸ್ಯೆ ಹೆಚ್ಚಾಗಿ ಒತ್ತಕ್ಷರ, 
ಸಂಯುಕ್ತಾಕ್ಷರ ಮುಂತಾಜಿಡೆಗೆ ಕಾಣುವದು. ಆಗಲೂ ಇದೇ ಪದ್ಧತಿಯನ್ನು ಬಳ 
ಸುವದು ಸೂಕ್ತವಾಗಿದೆ. ಕನ್ನಡದ ಶಬ್ದಗಳಲ್ಲಿ ಕನ್ನಡೇತರರಿಗೆ ಮುಖ್ಯವಾಗಿ ತೊಡ 


ಕಾಗುವವುಗಳೆಂದರೆ ಶ, ಷ್ಕ ಸ ಹಾಗೂ ಮಹಾಪ್ರಾಣ ಅಕ್ಷರಗಳ ಉಚ್ಚಾರ ಮತ್ತು 
ಬರವಣಿಗೆ. ಇವುಗಳನ್ನು ಸಹ 


shepherd ಶೆಪರ್ಡ್‌, shed ಶೆಡ್‌ 
shallot ಸಲಾಟ್‌, shutter ಷಟರ್‌ 


sun ಸನ್‌ subject ಸಬ್ದಕ್‌, ಮುಂತಾದ ಶಬ 
ಜಟೆ ಎ 


1. ಅವರ ತಾಯ್ನುಡಿಯ ಪ್ರಭಾವವೂ ಇದಕ್ಕೆ ಕಾರಣಿನೆನ್ನಬಹುದು. 


| ತನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ ೧೦೩ 


ಗಳ ಉದಾಹರಣೆಯಿಂದ ಕಲಿಸಬೇಕಾಗುವದು. ಆಗ ಕೆಳಗೆ ಗೆರೆ ಹಾಕಿದ ಅಕ್ಷರಗಳ 
ಉಚ್ಛಾರವನ್ನು ಗಮನಿಸಲು ತಿಳಿಸಬೇಕು. ಇದಲ್ಲದೆ ಅವರಿಗೆ ಕಲಿಸುವ ಪ್ರತಿಯೊಂದು 
ಶಬ್ದಗಳಿಗೆ ಕೆಳಗಿನ ಕ್ರಮವು ಸುಲಭವಾದುದಾಗಿದೆ. 

ಮನೆ (mane) — home, house 

ಶಾಕೆ (shale) — school 

ಭಾಷೆ (bhase) — language 

ಮಡ (mara) — tree 

ನದಿ (೧೩೮1) — river 

ಮಳೆ (male) — rain 

ಚಿಕ್ಕ (chikka) — small 

ದೊಡ್ಡ (dಂdda) — big 

ತಿಂಗಳು (tingalu) — month 

ತಂದೆ (tande) — father 


ಆಟ (ata) — play 


ಊಟಿ (uta) — meal 
ಜಗ್ಗು (13888) — pull 


ಹೋಗು (hogu) — go 


ಬಾ (ba) — come 
ಇದೇ ರೀತಿ ಮಾದರಿಗಾಗಿ ಒಂದೆರಡು ವಾಕ್ಯಗಳನ್ನು ಕೆಳಗೆ ಕೊಡಲಾಗಿದೆ. 
ನಿನ್ನ ಹೆಸರು ಏನು ? 


niona hesaru enu? 
What f your name? 


ನನ್ನ ಹೆಸರು ರಾಮ 
nanna hesaru Tama 


My naine 15 Rama: 


ಕರ್ನಾಟಿತ ಭಾತಿರ 
೧೦೪ £; ಈ 


ನಾನು ಶಾಲೆಗೆ ಹೋಗುವೆನು. 


೧೩೧ shalege hoguvenu 
I go to school. 
ಇದು ಸುಂದರವಾದ ಹೂ ತೋಟಿ 


idu sundarawada hu rota 

This is beautiful flower garden. 
(ಈ ವಾಕ್ಯದಲ್ಲಿಯ "ಇದು' ಇದನ್ನು “ಇಡು' ಎಂದು ಹಾಗೂ “ತೋಟ' ಇದನ್ನು 
"ಟಭೋಟ' ಎಂದು ಉಚ್ಚಾರಿಸುವ ಸಂಭವವಿದೆ. ಕಾರಣ ಅಧ್ಯಾಪಕರು ಅವರ ಧ್ವನಿ 
ಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು.) ಕನ್ನಡವನ್ನು ಕಲಿಸುವಲ್ಲಿ ಇದು ಉಪ 
ಯುಕ್ತ ಹಾಗೂ ಸುಲಭ ಗ್ರಾಹ್ಯ ಕ್ರಮವಾಗಿದೆ. 


ಹೀಗೆ ಅಧ್ಯಾಪಕರು ನಿತ್ಯವೂ ವ್ಯವಹಾರದಲ್ಲಿ ಬಳಕೆಯಾಗುವ ಹಾಗೂ 
ಪಠ್ಯಪುಸ್ತಕದಲ್ಲಿ ಬರುವ ಶಬ್ದಗಳನ್ನು ಇಂಗ್ಲೀಷ ಅರ್ಥಗಳ ಮೂಲಕ ಮತ್ತು ಕನ್ನಡ 
ಉಚ್ಚಾರವನ್ನು ಇಂಗ್ಲೀಷ ಲಿಪಿಯ ಸಹಾಯದಿಂದ ಕಲಿಸುವದು ಹೆಚ್ಚು ಪರಿಣಾಮ 
ಕಾರಿಯಾಗಿದೆ. ಅಲ್ಲದೆ ಸಾಂದರ್ಭಿಕವಾಗಿ ಬರುವ ಕನ್ನಡದ ಕೆಲವು ಒಂದೇ ಶಬ್ದಗಳಿ 
ಗಿರುವ ಬೇರೆ ಬೇರೆ ಅರ್ಥಗಳನ್ನೂ ಮತ್ತು ಒಂದೇ ಅರ್ಥಕೊಡುವ ಇತರ ಪದಗಳನ್ನೂ 
ತಿಳಿಸಬೇಕು. 


ಅಧ್ಯಾಪಕರ ಕಲಿಸುವ ಕ್ರಮದ ಕುರಿತಾದ ಒಂದು ಮಾತು ಇಂತಿದೆ : “The 
teacher 18 expected tn read the lesson carefully and 
understand it and the structures used ‘therein before 
attempting to teach it in the class.”1 


ಕನ್ನಡೇತರರಿಗೆ ಕಲಿಸುವ ಅಕ್ಷರ ಅಭ್ಯಾಸವಾಗಲಿ, ಶಿಬ್ದಸಂಗ್ರಹವಾಗಲಿ: 
ಪಾಠಬೋಧನೆಯಾಗಲಿ ಕ್ರಮೇಣವಾಗಿ, ನಿಧಾನವಾಗಿ, ಹಂತ-ಹಂತವಾಗಿ ಮುಂದು 
ವರಿಸಬೇಕು. ಇಂತಹ ಉಪಕ್ರಮ ಸ್ಪಷ್ಟವಾಗಿದ್ದು ಸರಳತೆಯಿಂದ ಕಠಿಣದತ್ತ ಸಾಗ 
ಬೇಕು. ಕಲಿಸುವ ಎಲ್ಲ ಅಂಶಗಳು ಒಂದಕ್ಕೊಂದು ಪೂರಕವಾಗಿರಬೇಕು. ಒಮ್ಮೆ 
ಕಲಿಸಿದ ಅಕ್ಬರ, ಶಬ್ದ ಮುಂತಾದವುಗಳನ್ನು ಅವರಿಗೆ ಮರೆಯಗೊಡಬಾರದು. ಆ 
ಜ್ಞಾ ನ ಅನರ ಸ್ಮ ವಕ ಸಟಿಲದಿಂದ ಅಳಕಿಸಿ ಹೋಗದೆ, ಸದಾ ನೆನಪಿನಲ್ಲಿ ಉಳಿಯುವ 


ದಕ್ಕಾಗಿ ಅವರಿಗೆ ಆಗಾಗ ರೂಢಿ (ಡ್ರಿಲ್ಲಿಂಗ) ಮಾಡಿಸಬೇಕು. ಶುದ್ಧ ಮತ್ತು 


x; ಕನ್ನಡ ನುಡಿ ಘಟ್ಟ- |. ಲೇಖಕರು: ಶ್ರೀಚ. ಮಲ್ಲಿಕಾರ್ಜುನ 


ಕನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ ೧೦೫ 
ಸ್ಪಷ್ಟವಾದ ಬರವಣಿಗೆ ಹಾಗೂ ಉಚ್ಛಾ ಶಿರಗಳಿಗಾಗಿ ತುಂಬಾ ರೂಢಿ ಮಾಡಿಸುವದು 
ಅವಶ್ಯವಾಗಿದೆ. ಇದಕ್ಕಾಗಿ ಅಧ್ಯಾಪಕರು ಅವರನ್ನು ಕನ್ನ ಡ ಮಾತನಾಡುವ ಜನರು, 
ಸ್ಥಳ (ಪೇಟೆ, ದೇವಾಲಯ, ಜಾತ್ರೆ ಇತ್ಯಾದಿ), ವಿಚಾರಗೋಷ್ಟಿ, ನಾಟಿಕ ಮುಂತಾದ 
ಕಡಿಗೆ ಕರೆದುಕೊಂಡೂ ಹೋಗಬೇಕು. ಇದರಿಂದ ಅವರಿಗೆ ಪ್ರಾ ಯೋಗಿಕ ಜ್ಞಾನ, 


ಇ 
ಅನುಭವ (practical knowledge, experience) ವೂ ಒದಗುವದಲ್ಲದೆ, 
ಸುತ್ತಲೂ ಕನ್ನಡ ವಾತಾವರಣವಿರುವದರಿಂದ ಕನ್ನಡ ಭಾಷಾಗ್ರಹಣ ಶಕ್ತಿಯು 
ತೀವ್ರ ತಂವಾಗು ಕು. 


ಒಟ್ಟಿನಲ್ಲಿ ಹೇಳುವದಾದರೆ ಕನ್ನಡೇತರರು ಕನ್ನಡದ ಈ ಕೋರ್ಸನ್ನು ಮುಗಿಸಿ 
ದಾಗ ಕೆಳಗೆ ತಿಳಿಸಿದ ಸಾಮರ್ಥ್ಯವನ್ನು ಹೊಂದಿರಬೇಕು. 


1) ಕನ್ನಡಿಗರು ಆಡಿದ ಮಾತು ಇವರಿಗೆ ಅರ್ಥವಾಗಬೇಕು. ಹಾಗೂ ಕನ್ನಡಿಗ 
ರೊಡನೆ ಯಾವ ಅಡೆತಡೆಯಿಲ್ಲದೆ ಮಾತನಾಡಬೇಕು. 


2) ಕೇಳಿದ ಪ ಪ್ರಶ್ನೆ ಗಳಿಗೆ ಉತ್ತರಕೊಡಬೇಕು. 


3) ಕನ್ನಡವನ್ನು ಯಾವ ತೊಂದರೆಯಿಲ್ಲದೆ ಸರಿಯಾಗಿ ಓದಬೇಕು, 
ಬರೆಯಬೇಕು. 

4) ಗದ್ಯ ಖಂಡಗಳನ್ನು, ಸರಳವಾದ ಸಣ್ಣ ಸಣ್ಣ ಕಥೆಗಳನ್ನು ತಾಯ್ನುಡಿ 
ಯಿಂದ ಕನ್ನಡಕ್ಕೆ, ಕನ್ನಡದಿಂದ ತಾಯ್ನುಡಿಗೆ ಅನುವಾದಿಸಬೇಕು. 

5) ಯಾವುದಾದರೂ ವಿಷಯದ ಮೇಲೆ ಸ್ವತಃ ಬರೆಯಬೇಕು. ಇತ್ಯಾದಿ. 


ದ್ವಿತೀಯ ಭಾಷಾ ಅಧ್ಯಾಪಕರು ಕನ್ನಡೇತರರಿಗೆ ಸರಿಯಾಗಿ ಕನ್ನಡವನ್ನು ಕಲಿಸಲು 
ಕೆಳಗಿನ ಸಾಮಗ್ರಿಗಳ ಅವಶ್ಯಕತೆಯಿದೆ. 

1) ಮೊದಲು ಅಧ್ಯಾಪಕರಿಗೇ ತರಬೇತಿಯ ವ್ಯವಸ್ಥೆ. 

2) ಸರಿಯಾದ ಪಠ್ಯಪುಸ್ತಕಗಳು. 

3) ಸುಸಜ್ಜಿತ ಪ್ರಯೋಗಾಲಯ. 

3 ಜ 

4) ಇತರ ಸಾಧನಗಳು. 
ಕೊನೆಯದಾಗಿ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುವ ಅಧ್ಯಾಪಕರು ತಿಳಿದಿಕೆಬೇಕಾದ 
ಕೆಲವು ಮಾತುಗಳು ಕೆಳಗಿನಂತಿವೆ. 

ಪರಭಾಷೆಯವರಿಗೆ ನಮ್ಮ ಭಾಷೆಯನ್ನು ತಿಳಿಯುವಂತೆ ಕಲಿಸುವದು ಒಂದು 
ಕಲೆಯಾಗಿದೆ. ಇಂತಹ ಅಧ್ಯಾಪಶರಲ್ಲಿರಬೇಕಾದ ಮುಖ್ಯ ಗುಣಗಳೆಂದರೆ ತನ್ನ 
ಭಾಷೆಯ ಬಗ್ಗೆ, ಗೌರವ, ಸೂಕ್ಷ್ಮ ಬುದ್ಧಿ ನಿರೀಕ್ಷ ಪರೀಕ್ಷೆಯ ಚತುರತೆ, ಸದಾ 
ಜಾಗೃತ ಸ್ಥಿತಿ (ವಿದ್ಯಾರ್ಥಿಗಳು ಬರೆಯುವಾಗ, ಓದುವಾಗ ಪೂರ್ಣ ಲಕ್ಷ ಕೊಡವದು) 


೧೦೬ ಕರ್ನಾಟಿಕ ಭಾರತಿ 
ಸಂಯಮ (ಅವರು ಒಮ್ಮೊಮ್ಮೆ ಅಪಾರ್ಥವಾಗುವಂತೆ ಓದಬಹುದು. ಅಂತಹ 
ಸಮಯದಲ್ಲಿ ನಗು, ಕೋಪ ಸರಿಯಲ್ಲ) ಹಾಗೂ ಕಲಿಸುವಲ್ಲಿ ಶ್ರದ್ಧೆಯಿರಬೇಕು. 

ಅಧ್ಯಾಪಕರಲ್ಲಿ ತಾವು ಕಲಿಸುತ್ತಿರುವದು ಕನ್ನಡೇತರರಿಗೆ, ಮತ್ತು ಅವರು 
ಕನ್ನಡವನ್ನು ಕಲಿಯುವಾಗ ತಮ್ಮ ತಾಯ್ನುಡಿಯ ಪ್ರಭಾವಕ್ಕೆ ಒಳಗಾಗುವದೂ 
ಸಹಜ ಎಂಬ ಪ್ರಜ್ಞೆ ಯೂ ಇರಬೇಕು. ಕಲಿ ಸುವ ಕ್ರಮವು ಪ್ರೇರಣಾತ್ಮಕವೂ- 
ಪ್ರೋತ್ಸಾಹದಾಯಕವೂ ಹಾಗೂ ಸರಳವೂ, ಸ್ಪ ಷ್ಟವೂ ಆಗಿರಬೇಕು. ಕಲಿಸುವ 
ಸ ಪದ್ಧ ತಿಯು ಕನ್ನ ಡೇತರರ ಮಾತೃಭಾಷೆ, ಶಿಕ್ಷಣ ಉದ್ಯೋಗ, ವಯಸಿ ಗೆ ತಕ್ಕಂತೆ 

ಲ್ಪ ಬದಲಾವಣೆಯಾಗುವದು. (ಕನ್ನ ಜೇತರರಿಗೆ ಕನ್ನಡ ಕಲಿಸುವ ಕ್ರಮ ಬೇಕೆ, 
ಓಡ ಕನ್ನಡಿಗರಿಗೆ ಕನ್ನಡ ಕಲಿಸುವ ಕ್ರಮ ಬೇಕೆ.) 

ಅಧ್ಯಾಪಕರು ಪರಭಾಷೆಯವರ ಎದುರಿಗೆ ತಮ್ಮ “ತಾಯ್ನುಡಿ'ಯ ಪ್ರತಿನಿಧಿ 
ಯಾಗಿ ನಿಲ್ಲಬೇಕಾಗುವದರಿಂದ ಅವರ ಕರ್ತವ್ಯ ಬಹು ಜವಾಬ್ದಾರಿಯದಾಗಿರುತ್ತದೆ. 
ವಿದ್ಯಾರ್ಥಿಗಳಿಗೆ ತಾವು ಕಲಿಯಲಿರುವ ಭಾಷೆಯ ಬಗ್ಗೆ ಏನೂ ಗೊತ್ತಿರುವದಿಲ್ಲ. 
ಕಾರಣ ಈ ಅಧ್ಯಾಪಕರು ಕಲಿಸುವದೆಲ್ಲ "ವೇದ ವಾಕ್ಯ' ವೆಂದೇ ತಿಳಿದು ಅದನ್ನು 
ಅವರು ತಮ್ಮ ತಲೆ ಮತ್ತು ಕಾಗದಗಳಲ್ಲಿ ತುಂಬಿಕೊಳ್ಳುತ್ತಾರೆ. ಆದ್ದರಿಂದ ಅಧ್ಯಾಪಕರು 
ಅತ್ಯಂತ ಜಾಗರೂಕರಾಗಿರಬೇಕು. ಕನ್ನಡ ಭಾಷೆಯ ಪ್ರತಿಯೊಂದು ಅಕ್ಷರವನ್ನು 
ಬಾಯಿಯಿಂದ ಹೊರಗೆ ಬಿಡುವ ಮುಂಜೆ ಹಾಗೂ ಕೈಯಿಂದ ಬರೆಯುವ ಮುಂಚೆ 
ಸರಿಯಾಗಿ ಯೋಚಿಸಬೇಕು. ಇಲ್ಲಿ “Every letter is science, use 
them cautiously’ ಎಂಬಂತೆ ಅಧ್ಯಾಪನ ಮಾಡಬೇಕು. ಒಮ್ಮೊಮ್ಮೆ ಅಕ್ಷರ 
ಗಳ ಅತ್ಯಲ್ಪ ತಪ್ಪುಗಳು ಅಪಾರ್ಥಕ್ಕೆ ಡೆಯಾಗುವ ಸಂಭವವಿದ್ದು, ಅದರಿಂದ ಕನ್ನ ಡಕ್ಕೆ 
ದ್ರೋಹ ಬಗೆರುತಾಗ . ಆದ್ದರಿಂದ ಕನ್ನಡೇತರರಿಗೆ ಕನ್ನಡ ಕಲಿಸುವ ಅಧ್ಯಾಪಕರ 
ಬಗ್ಗೆ ಹೇಳಿರುವ “The Kier should come to class well 
prepared for this purpose’! ಎಂಬ ಮಾತು ಸೂಕ್ತವಾಗಿದೆ. 


REN ಬ. 


1. ಕನ್ನಡಿ ನುಡಿ ಫಟ್ಟ--2. ಲೇಖಕರು! ಶ್ರೀಕೆ. ನ, ಆಟಾರ್ಯ. 


ಹರಳಯ್ಯಗಳ ವಾದ ಖಂಡನ' 
(ಚೌಪದನ) 
ಕವಿ ಚನ್ನಮಲ್ಲನ ಮೇಲೆ ಒಂದು ಬೆಳಕು 


ಅ ನ್ಹಿ. ಶಿನಾನಂದ 


ಹೈದರಾಬಾದು ಕನ್ನಡ ಪ್ರದೇಶದ ಮನೆ-ಮಠಗಳಲ್ಲಿ ಆಗಾಗ್ಗೆ ಸಂಗ್ರಹಿಸುತ್ತ 
ಬಂದಿರುವ ನನ್ನ ಸ್ವಂತ ಸಂಗ್ರಹದಲ್ಲಿ ಕಾಗದದ ಮೇಲೆ ಉಪಲಬ್ಧವಾಗಿರುವ “ಹರಳಯ್ಯ 
ಗಳ ವಾದ ಖಂಡನ” ಇಲ್ಲಿಡೆ.* ಇದರ ಕರ್ತೃವಾದ ಚನ್ನಮಲ್ಲ ಇದೀ ಪ್ರದೇಶಕ್ಕೆ 
ಸೇರಿದವನಿದ್ದು ಪಾರಂಪರಿಕ ವಸ್ತುವನ್ನಾಧರಿಸಿ ಜನಪದ ಶೈಲಿಯಲ್ಲಿ ಇನ್ನೂ ಹಲವಾರು 
ಕೃತಿಗಳನ್ನು ರಚಿಸಿದ್ದಾನೆ. ಕನಿಚರಿತೆಕಾರರು ಇವನ ಒಂದೆರಡು ಕೃತಿಗಳನ್ನು 
ಮಾತ್ರ ಉಲ್ಲೇಖಿಸಿದ್ದಾರೆ. ಇತರ ವಿದ್ವಾಂಸರಿಗೆ ಇನ್ನೂ ಕೆಲವು ಕೃತಿಗಳ ಮೂಲ 
ತಿಳಿದಂತಿದೆ. ಆದರೆ ಇಲ್ಲಿ ನಮಗೆ ದೊರಕುವ ಪ್ರತಿಯ  ಉಲ್ಲೇಖವಾಗಲಿ ಅದರ 
ಪ್ರಕಟಣೆಯ ವಿಷಯವಾಗಲಿ ಅಚ್ಚ ಹೊಸತು. ಈ ದೃಷ್ಟಿಯಿಂದ ಇದು ಬೆಳಕು 
ಕಾಣುತ್ತಿರುವದು ಇದೇ ಮೊದಲು. ಪ್ರಾದೇಶಿಕ ಸಾಮಿಪ್ಯದಿಂದಾಗಿ ಈ ಕವಿಯ 
ವಂಶಜರನ್ನೂ ಸಹ ಪ್ರತ್ಯಕ್ಷ ಕಂಡು ಕವಿ ವಂಶಮೂಲದ ಬಗೆಗೂ ತಿಳಿಯುವದು ನನಗೆ 
ಸಾಧ್ಯವಾಗಿದೆ. 


ಕೃತಿಕಾರ. -ಕನಿಚನ್ನಮಲ್ಲ. ಸ್ಥಳೆ-ಕಾಲ: 
ಕವಿಚರಿತೆಕಾರರು ಕ. ಚ ಭಾ. ೨ ರಲ್ಲಿ ಚನ್ನಮಲ್ಲನ ಸ್ಥಳವನ್ನು ಕಲಬುರಿಗಿ 
ದೇಶದ “ಎಂಬಲಿಗೆ' ಎಂದಿದ್ದಾರೆ. ಇದು "ಎಂಬಲಿಗೆ' ಯೆಂದಾಗದೆ “ಅಂಬಲಿಗೆ” 
ಎಂದಾಗಬೇಕು. ಏಕೆಂದರೆ ಕಲಬುರ್ಗಿ ಜಿಲ್ಲೆಯಲ್ಲಿ “ಎಂಬಲಿಗೆ' ಹೆಸರಿನ ಗ್ರಾಮ 
ಒಂದೂ ಇಲ್ಲ. ಇರುವದು "ಅಂಬಲಿಗೆ'. ಅಲ್ಲಿ ಕವಿಯ ಸಮಾಧಿ ಹಾಗೂ ಮನೆತನದ 
ಇನ್ನಿತರ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ. ಇಂದಿನ ಮಹಾಗಾವ" ಹತ್ತಿ 
ರದ ಮುಗಳಿಗೆ ಈ ಅಂಬಲಿಗೆ ಕೂಗಳತೆಯಲ್ಲಿರುವದರಿಂದ ಇದನ್ನು "ಮುಗಳಿ ಅಂಬಲಿಗೆ' 
ಎಂದು ಕರೆವುದೂ ವಾಡಿಕೆಯಾಗಿದೆ. . ಅಂಬಲಿಗೆಯಲ್ಲಿ ಕವಿಚನ್ನಮಲ್ಲನ ಗದ್ದುಗೆ 
* ೧೯೮೩ರ ಚಳಿಗಾಲ ರಜೆಯಲ್ಲಿ ಕಮಲಾಪುರ ಸಿದ್ಧರಾಮೇಶ್ವರ ಮಠದ ಪ್ರಾಚೀನ 
ಹಸ್ತಪ್ರತಿಗಳನ್ನು ಸಂಗ್ರಹಿಸುತ್ತಿದ್ದಾಗ ಸಿಕ್ಕ ಪ್ರತಿ! ೪/೩? ಆಕಾರ ಸಾಮಗ್ರಿ ಕಾಗದ 
ಬರವಣಿಗೆ ಅಶುದ್ಧ ಪ್ರತಿ: ಏಕೈಕ 


೧೦೮ ಕರ್ನಾಟಕ ಭಾರತಿ 


ಹಾಗೂ ಅವನಿಂದ ಪ್ರಭಾವಿತನಾಗಿ ವೀರಶೈವ ದೀಕ್ಷೆಯನ್ನು ಅವನಿಂದಲೇ ಕೈ ಕೊಂಡಿದ್ದ 
"ತೀಷಭಟ್ಟಿ' ನೆಂಬ ಬ್ರಾಹ್ಮಣ ಭಕ್ತನ ಸಮಾಧಿಯೂ ನಮಗೆ. ನೋಡಲು 
ದೊರೆಯುತ್ತವೆ. 
ವಿ ವಂಶ ವಿಚಾರ: 

ಇವನ ವಂಶಜರೇ ಆದ "ತೀರ್ಥರಾಜಸ್ಥಾ ಎಮಿ ಬೇಲೂರು ಬೃಹನ್ಮ] > ಇವರಲ್ಲಿನ 
ಒಂದು ದಪ್ಪು ಕಾಗದದ ಮೇಲೆ ಉಲ್ಲಿಖಿತವಾದ ವಂಶ ಸೂತ್ರದಲ್ಲಿ ಒಟ್ಟು ಈ ಕೆಳಗಿ 


ನಂತೆ ನಮಗೆ ಹೆಸರುಗಳು ದೊರೆಯುತ್ತವೆ. 
ಮಲ್ಲಯ್ಯ ಭ್ರಮರಾಂಬೆ 
} 
ಚನ್ನಮಲ್ಲೇಶ (ಕನಿ) 
‘Mk 
ಚನ್ನಬಸವಯ್ಯ 
] 
ಸಿದ್ಧಯ್ಯ 
| 
ವೀರಭದ್ರಯ್ಯ 
| 
ಕೀವಣಸಿದ ಯ್ಯ 
[AY 
| 
ಚನ್ನಬಸವಯ್ಯ 


ಸಿದ್ಧಯ್ಯ 


ಚನ ಬಸವಯ್ಯ 


| 
ಕೀವಣಸಿದ್ಧಯ್ಯ ಅಣ ಯ್ಯ 
ಇ ] [ 


ಸಣ್ಮುಖಸ್ಹಾಮಿ ಬಸವಾರ್ಯ ಶಿನಾನಂದ ಜಾತಿ ೯ಕೇಯಶಾಸ್ತ್ರಿ 


ಗುರುಮೂರ್ತಿಶಾಸ್ತ್ರಿ (ಸದ್ಯ ಶಿಕ್ಷಕವೃತ್ತಿ) 


ಹರಳಯೃಗಳ ವಾದಖಂಡನ ೧೦೯ 


| ಕವಿ ಜೀವನದ ಐತಿಹ್ಯವಾಗಿ ತಿಳಿದು ಬರುವ ಸಂಗತಿಯಿಷ್ಟು. ಮಲ್ಲಯ್ಯ 
ಭ್ರಮರಾಂಬೆಯರ ಮನೆತನದ ಗುರು ಹರಸೂರಿನ ಪರ್ವತಮಠದ ಶ್ರೀ ಚೆನ್ನಮಲ್ಲೇಶ್ವರ 
ಸ್ವಾಮಿಗಳು, ಈ ಗುರ್ವಾನುಗ್ರಹದಿಂದಲೂ ಪರ್ವತದ ಮಕ್ಸಿಕಾರ್ಜುನನ್ನ್ಲಿಟ್ಟ ಅಚಲ 
 ಶೃದ್ಧೆಯಿಂದಲೂ ಜನಿಸಿದ್ದರಿಂದ ಈ ಕವಿಗೆ "ಚನ್ನಮಲ್ಲ'ನೆಂಬ ಅಭಿಧಾನವನಿ ಬಟ್ಟರು. 
ಗೋತ್ರ- ಸೂತ್ರಗಳ ಬಗೆಗೆ ಹೇಳುವದಾದರೆ ಇವರು ಉಜ್ಜೆ ಪನಿಯ ಸದ್ದರ್ಮ ಸಿಂಹಾಸ 
ನಕ್ಕೆ ಸೇರಿದವರು. ದಾರುಕ ಶಾಖಾನುವೃತ್ತಿ ಗುರುಸಿದ್ದ ಸ್ವಾಮಿಗಳೆಂಬವರಿಂದ ಈ 
ಕವಿಗೆ ವೀರಮಾಹೇಶ್ವರ ದೀೀಕ್ಷೆಯಾಯಿತು. ಚನ್ನಮಲ್ಲ ಕವಿಯ ವಿವಾಹ ಯಾರೊಡ 
ನಾಯಿತೆಂಬ ಬಗೆಗೆ ವಂಶಸಟ್ಟಿಯಲ್ಲಿ ಉಲ್ಲೇಖವಿಲ್ಲದಿದ್ದರೂ ಇವನಿಗೆ "ಚನ್ನ ಬಸವಯ್ಯ' 
ಎಂಬ ಮಗನಿದ್ದನೆಂಬುದು ವಿದಿತವಾಗುತ್ತದೆ. ಈ ಕವಿಯಿಂದ ಈಗ ಜೀವಿಸಿರುವ 
ಕಾರ್ತಿಕೇಯಶಾಸ್ತ್ರಿಗಳವರೆಗಿನ ತಲೆಮಾರೆಯಲ್ಲಿ ೨೫ ವರುಷಗಳ ಒಂದು "ತಲೆ'ಯಂತೆ 
, ಲೆಕ್ಕಹಾಕಿದರೂ ಸು. ೨೨೫ ವರುಷಗಳಾಗುತ್ತವೆ. ಈ ಕವಿ ಶಿವೈಕ್ಯನಾದ ಕಾಲ 
ಶಾಲಿವಾಹನ ಶಕೆ ೧೬೫೦ ಶ್ರಾವಣ ಬಹುಳ ಪಂಚಮಿ ಸೋಮವಾರ ಉದಯದ 
ಹತ್ತುಗಳಿಗೆ ಇಪ್ಪತ್ತು ಫಳ. ಇದು ಅವನ ವಂಶಿಕರ ಪ್ರಕಾರ ಗೊತ್ತಾಗುವ ಸಂಗತಿ. 
ಎಂದರೆ ಈ ಕವಿಯ ಕಾಲ ಕ್ರಿ. ಶ. ೧೭೨೮ ಕೈ ಸರಿಯಾಗುತ್ತದೆ. ಕವಿ ಚನ್ನಮಲ್ಲ 
ಜೋತಿಷವನ್ನು ಶಿಳಿದವನಾಗಿದ್ದ ನೆಂತಲೂ ಒಮ್ಮೆ ಅಂಬಲಿಗೆಯ ಶೇಷಭಟ್ಟಿನು, ಇಂದು 
“ಪೌರ್ಣಿಮೆ? ಎಂದು ಹೇಳಿದ್ದನ್ನು ಅಲ್ಲ, ಇಂದು ಅಮಾವಾಸ್ಯೆಯೆಂದಾಗಿ ಹೇಳಿ ಅದನ್ನು 
ಅವನಿಗೆ ಮನವರಿಕೆಯಾಗುವಂತೆ ಮಾಡಿದನೆಂದು ಗೊತ್ತಾಗುತ್ತದೆ. ಆದರೆ ಈ ಸಂಗತಿ 
ಒಂದು ಪವಾಡವಾಗಿ ಈ ಕವಿಯ ಸುತ್ತ ಬೆಳೆದು ನಿಂತಿದೆ, ಆದರೂ ಶೇಷಭಟ್ಟನು 
ಇವನಿಂದ ಶಿವದೀಕ್ಷೆ ಪಡೆದ ಸಂಗತಿ ನೈ ಜನವಿರಲೂಬಹುದು. 


ಚನ್ನಮಲ್ಲ ಕವಿಗಳ ಆಸ್ತಿ-ಬಾಬುಗಳ ಬಗೆಗೆ ಸಂಗ್ರಹಿಸಿರುವ ಸಂಗತಿಗಳು 
ಇಂತಿವೆ. ಧಾರ್ಮಿಕವಾಗಿ ಇವರು ಶಾನುಭೋಗವೃತ್ತಿ-ಅಂತಸ್ತುಗಳನ್ನು ಪಡೆದು 
ಕೊಂಡಿರುವ ಒಂದು ಜಂಗಮ ಸಮಾಜಕ್ಕೆ ಸೇರುತ್ತಾರೆ. ಜಂಗಮರಲ್ಲಿ "ಹಿರೇಮಠ'ಕ್ಕೆ 
ಸಂದಾಯವಾಗಿರುವ ಕೆಲವೊಂದು ಅಧಿಕಾರಿಗಳು ಲೌಕಿಕವಾಗಿ ಕೈಕೊಳ್ಳ ಬೇಕಾದ 
ಆಚರಣೆಗಳು ಫಿರಾಭಾರಿ ಸಾಂಪ್ರದಾಯಿಕ ಮಠದವರಿಗಿರುವದಿಲ್ಲ. ಇದನ್ನು ಹೊಂದಿದ 
ಮಠಗಳು "ಹಿರೇಮಠ'ಗಳೆಂದು ಮಾತ್ರ ಗೊತ್ತು. ಆದರೆ ಇವಕ್ಕೆ "ಶಾನಭೋಗಮಠ' 
ಗಳೆಂದೂ ಈ ಪ್ರದೇಶದಲ್ಲಿ ಕರೆಯುತ್ತಿರುವದು ಕವಿ ಚನ್ನವ:ಲ್ಲನ ವಂಶದ ಬಾಬುಗಳಿಂದ 
ಗೊತ್ತಾಗುವ ಒಂದು ಹೊಸ ಸಂಗತಿ. ಪಟ್ಟಾಧಿಕಾರ, ಅಯ್ಯಾಚಾರ, ಎಡೆಕಾಸು, 
ಪತ್ರಿಕಾ ಬರೆಯುವ ಕೆಲಸಗಳೇ ಈ ಶಾನುಭೋಗಿಕ ವೃತ್ತಿಯ ಮಠಗಳಿಗೆ ಸಂಬಂಧಿಸಿ 
ದವು. ಕವಿ ಚನ್ನಮಲ್ಲರ ಅಂಬಲಿ ಮಠಕ್ಕೆ "ಶಾನುಭೋಗಮಠ' ನೆಂದು ಕರೆಯುವದು 
ಈಗಲೂ ವಾಡಿಕೆಯಲ್ಲಿದೆ. ಇದಕ್ಕೆ ಸಂಬಂಧಿಸಿದೆ ಕೆಲವು. ಶಾಖಾಮಠಗಳು ಚಟ 
ಗುಪ್ಪಾ, ಮನ್ಸಾಎಕ್ಕೇಳಿ ಬಸವಕಲ್ಯಾಣ; ಬಾಮಾರುಗಳಲ್ಲಿವೆ. ಅಂಬಲಿಗೆಯಲ್ಲಿರುವ 


೧೧೦ ಕರ್ನಾಟಕ ಭಾರತಿ 
ಪಂಚಮಠಗಳು ಹಿರೇಮಠೆ (ಮಹಾಗಾವ್‌ ಗಚ್ಛ ಕನಮಠ ಶಾಖೆ) ಚಿಕ್ಕಮಠ (ಸೊಂತ 
ಜರೇಮಠ ಶಾಖೆ) ಸಿಂದ್ಲಿಮಠ (ಸಿಂದಗಿ ರಂಗಮಠ ಶಾಖೆ) ಹಾಗೂ ಶಾನುಭೋಗ 
ಮಠ (ಅಂಬಲಿಗಮಠ) ಹಾಗೂ ಭೃಂಗಿಮಠ (ಹುಮನಾಬಾದ ಹಿರೇಮಠ ಶಾಖೆ) 
ಈ ಕನಿಯ ಸಂತತಿ ಶಾನುಭೋಗ ಮಠ ಕ್ರೈ ಸಂಬಂಧಿಸಿದೆ. 


ಚನ್ನಮಲ್ಲನ ಕೃತಿಗಳು : 
ಕವಿಚರಿತೆಕಾರರು. : ೧) ದೀಸದ ಕಲಿಮಾರನ ಕಾವ್ಯ (ಸಾಂಗತ್ಯ) 
೨) ವೀರಸಂಗಯ್ಯನ ಚೌಪದ (ಜೌಪದಿ) 
ಡಾ|| ಎಸ್‌. ವಿದ್ಯಾಶಂಕರ: : ೧) ದೀಪದ ಕಲಿಮಾರನ ಕಾವ್ಯ 
೨) ವೀರಸಂಗಯ್ಯನ ಚೌಪದಿ 
೩) ಗಂಗೆ-ಗೌರಿ ಚೌಪದನ 
೪) ಶ್ರೇತನ ವಾರ್ಧಕ 
೫) ಸಿರಿಯಾಳ-ಸೆಟ್ಟ ವಾರ್ಧಕ 
೬) ಶಿಬಿರಾಯನ ಸ್ತುತಿ 
೭) ನೀಲಕಂಠಯ್ಯನ ಭಾಮಿನಿ 
ಹೊಸದಾಗಿ ಗೊತ್ತಾಗುವ ಕೃತಿಗಳು : ೧) ಹರಳಯ್ಯಗಳ ವಾದಖಂಡನ 
೨) ಮಠಪತಿ ಮಾಹೇಶ್ವರ ವಾರ್ಥಕ್ಯ 
೩) ಸಿಂಧುಬಲ್ಲಾಳನ ಜೋಗುಳ* 


ಹರಳಯ್ಯಗಳ ನಾದಖಂಡನ: 


ಚನ್ನಮಲ್ಲ ಕನಿಯ ಒಟ್ಟು ೧೦ ವೀರಶೈವ ಲಘು ಕಾವ್ಯಗಳಲ್ಲಿ “ಹೆರಳಯ್ಯಗಳ 
ನಾದಖಂಡನ” ಒಂದು. ಒಟ್ಟು ೨೬ ಚೌಪದಿ ಪದ್ಯಗಳಲ್ಲಿದ್ದು, ಕಲ್ಯಾಣ ಕ್ರಾಂತಿಗೆ 
ಕಾರಣನಾದ ಒಂದು ಸಂಗತಿಯ ಮೇಲೆ ಇದು ಬೆಳಕು ಚಲ್ಲುತ್ತದೆ. ಬಿಜ್ಜಳ ದೊರೆ 
ಕೊಂಡಿಮಂಚಣ್ಣನ ಮಾತು ಕೇಳುತ್ತಾನೆ, ಹಾರುವನ ಮಗಳು ಹರಳಯ್ಯನ ಮಗ 
ಇವರಲ್ಲಿ ನಡೆಯುವ ವಿಲೋಮ ನಿನಾಹದಿಂದ ಕುಲಗೆಟ್ಟ ತೆಂದೂ, ಶರಣರು ಕುಲಗೆಡಿಸಿದ 
ರೆಂದೂ ಅವನು ದೂರಿದ್ದಕ್ಕೆ ದೊರೆ ಬಿಜ್ಜಳ "ಎಳಹೊಟಿ' ಶಿಕ್ಷೆ ವಿಧಿಸುತ್ತಾನೆ. ಆಗ 
ಜಗದೇವ ಮಲ್ಲಿಬೊಮ್ಮರು ಬಂದು ದೊರೆಗೆ ಇದು ಮತಾಂಧರ ವಿಚಾರವೆಂತಲೂ 
ಶರಣರು ಕುಲಗೆಡಿಸಲಿಲ್ಲ. ಅವರು ಜಾತಿ-ಮತ-ಕುಲಗಳನ್ನೆ ಣಿಸಲಿಲ್ಲ, ಸಮಾಜದಲ್ಲಿ 


ಅಸಮಾನತೆ ಬೇರುಬಿಟ್ಟ ದೆ, ಪಾಚಿಗೆಟ್ಟ ಈ ಜಾತಿವ್ಯವಸ್ಥೆಯ ನಿರ್ಮೂಲನೆ ಮಾಡಲು 


೧ಕ.ಚ.ಭಾ. ೨, (ಕ.ಸಾ.ಪ. ೧೯೭೩) ೨. ದೀಕ ಕಾ. (ಸಂ) ಕನ್ನಡ ಅಧ್ಯಯನ 
ಕೇಂದ್ರಮಾಲೆ. ಬೆಂ.ನಿ. (೧೯೭೪), ೩. ಸ್ವಂತ ಸಂಗ್ರಹದಲ್ಲಿ ಹಸ್ತಪ್ರತಿ ರೂಪದಲ್ಲಿ 
ಉಳಿದಿವೆ. ೪, ಕನ್ನಡಛೆಂದಸ್ಸಿನ ಚರಿತ್ರೆ ಪು. ೬೩೧ ರಲ್ಲಿ ಉಲ್ಲಿಪಿತ. 


ಹರಳಯ್ಯಗಳ ವಾದಖಂಡನ ೧೧೧ 


ಈ ಶುಭನಿನಾಹಕ್ಕೆ ಅವರು ಮನಸ್ಸು ಮಾಡಿರುವದನ್ನು ನೀನು ತಿಳಿಯಲಿಲ್ಲ.” 
ಎಂದಾಗಿ ಪ್ರತ್ಯುತ್ತರ ಕೊಡುತ್ತಾರೆ. ಈ ನಾದ-ವಿವಾದಗಳಿಂದ ಕೂಡಿರುವದರಿಂದಲೇ 
ಇದಕ್ಕೆ “ಹರಳಯ್ಯಗಳ ವಾದಖಂಡನ' ಎಂದಾಗಿ ಹೆಸರಿಸಲಾಗಿದೆ. 


ಎಲಿಹೂಡೆ > ಎಳಹೂಟಿ: ಆನೆಯ ಕಾಲಿಗೆ ಕಟ್ಟಿ ಶಿಕ್ಷಿತರಾದವರನ್ನು ಎಳೆಸಿ 
ಕೊಂಡು ಹೋಗುತ್ತ ಅವರನ್ನು ಸಾಯಿಸುವ ಒಂದು ಶಿಕ್ಷೆ. ಹರಳಯ್ಯ ಮಧುವರಸ 
ರಿಬ್ಬರಿಗೆ ಈ ದಂಡ ವಿಧಿಸಿದ ಪ್ರಸ್ತಾಪ ಅನೇಕ ಕಡೆಗಳಲ್ಲಿ ಬಂದಿದೆ. ನಿಮ್ಮಿನಿಬರಂ 
ಪಟ್ಟಣದ ಸುತ್ತ ಎಬಹೂಬೆ ಹೂಡಿಸುವೆ (ಬ.ಪು. ೫೭-೮೦) ಹಳ್ಳೆಯ್ಯ ಮಧುವಯ್ಯ 
ಗಳನ್‌ ಎಬಿಹೂಟೆಯಂ ಕಟ್ಟಿ ಸೆ (ಚ.ಬ. ಪು೬೨-೭೦) ಶಿವಶರಣರರ್‌ ಎಟಿಹೂಟೆಯಿನ್ನೆ 
ಎಟಿಸಲ್‌' (ಅದೇ ೬೨-೨೯) ಇವಲ್ಲದೆಯೆ ಬ.ವ.ಕ. ಕಸಾ ಶಲೀ. ಭ.ಸೋ. ಚಜೋ.ಬ.ಚ 
ಪ್ರ.ದೇ.ಪು.(ಸಂದರ್ಭಕ್ಕೆ ಶಿವಶರಣ ಕಥಾರತ್ನಕೋಶ ಪು. ೫೨೨ ತ.ಸು. ಶಾಮರಾಯ) 
ಗಳಲ್ಲೂ ಇದರ ಉಲ್ಲೇಖವಿದೆ. 

ನಿರಪರಾಧಿಗಳಾದ ಶರಣರಿಗೆ ದೊರೆತ ಈ ಶಿಕ್ಷೆಯ ಪ್ರತಿಭಟನೆ ಇಲ್ಲಿ ಉಗ್ರತರ 
ವಾಗಿ ನಡೆದಿದೆ. ಶಿನಶರಣರನ್ನು ಶಿಕ್ಷೆಗೆ ಗುರಿಮಾಡಿದ ಬಿಜ್ಜಳನನ್ನು ಜಗದೇವ- 
ಮಲ್ಲಿಬೊಮ್ಮರು ಕೊಲೆಮಾಡುತ್ತಾರೆ. ಕಲ್ಯಾಣದಲ್ಲಿ ಕಾಲಾಗ್ನಿ ಹೊಗೆಯಾಡುತ್ತದೆ. 

ಪ್ರಾದೇಶಿಕವಾದ ನುಡಿಗಟ್ಟುಗಳಾದ "ಡೊಣ್ಣೆ ನೀರುಹೊಯ್ಯಿ' (೧೪) “ತಲೆ 
“ಚೆಂಡಾಡು' ಭೌರಿಗ್ಲಚ್ಚು' (೧೫) "ತಲೆಯ ಮೇಲಿನ ಮಾಸ-ಹಾರು' *ಬಿಳಿಠೀರ 
ಹೊಯ್ಯಿ'(೧೭) "ಹೊಲೆಯರಿಗ್ಹ ಚ್ಚಿ ಸೀಳಿಸು' (೭) ಇಲ್ಲಿನ ಸಂವಾದನಿಷ್ಠ ಶೈಲಿಯನ್ನು 
ತೀ! ಜನಸಮ್ಮುಖವಾಗಿಸುತ್ತವೆ. 

ಉಪಲಬ್ಧನಾದ ಏಕೈಕ ಕಾಗದದ ಪ್ರತಿಯನ್ನಾ ಧರಿಸಿದ, ಹಾಗೂ ಶಿವಶರಣರ 
ವೈಚಾರಿಕತೆ ಹಾಗೂ ಕಲ್ಯಾಣ ಕ್ರಾಂತಿಯ ಕೊನೆಯ ಘಟನೆಯೊಂದರ ಮೇಲೆ ಬೆಳಕು 
ಚಲ್ಲುವ "ಹರಳಯ್ಯಗಳ ವಾದಖಂಡನ'ದ ಪಾಠನನ್ನಿಲ್ಲಿ ಕೆಳಗೆ ಕೊಟ್ಟಿದೆ. 


ಹರಳಯ್ಯಗಳ ವಾದಖಂಡನೆ 
(ಚೌಪದನ) 
ಶ್ರೀ ಗುರುವೆ ಪಾದೆ ಪೂಜಿಸುನೆ ಸಶುಸತಿಗೆ 
ಬೇಗದಿಂದಲಿ ಬೇಡಿಕೊಂಬುವೆ ಪಾರ್ವತಿಗೆ 
ವಾಗೀಶನಗಜೆ [೨೨೬೨] ಸುವ್ವೆ ಸರಸ್ವತಿಗೆ 
ಇಗಭೂಷಣನ ಬಲಗೊಂಬೆ ಗಣಪತಿಗೆ |೧| 


೧೧೨ 


೪, 


ವರವ ಬೇಡುವೆ ನಾನು ಉರಗೆ ಭೂಷಣನೆ 
ಸರಿಸಿಜೋದ್ಭವ ಶಿರ ಕರದಿ ಕನಾಲನ 
ಹರುಷದಿಂದಲಿ ನಿನ್ನ ಪಾಡಿ ಪೊಗಳುವೆನ 
ಹರಿಸಿ ಪಾಲಿಸು ನಾದ ಖಂಡ ಚೌನದನ 


ಧರಣಿಪತಿ ಕೇಳಿದನು ನಿಮ್ಮ ಪುರದೊಳಗೆ 
ಹಾರುವನ ಮಗಳ [೨%] ಓತು ಸಮಗರಗೆ 
ಮೀರಿ ತಪ್ಪಿತು ಕುಲ ನೆಂಟಿಪ್ಮ ನಡೊಳಗೆ 
ಸಾರಿ ಹೇಳಿದರು ಮಂಚಣ್ಣ ಬಿಜ್ಜ ಳಗೆ 


ಕಲ್ಯಾಣದರಸು ಭೂವರನು ಬಿಜ್ಜಳನು 
ಹರಳಯ್ಯ, ಮಧುವರಸುಗಳಿಗೆ ಕರಸಿದನು 
ಎಲ್ಲರಿಗೆ ಕಟ್ಟಿ ಕೊಲ್ಲೆಂದು ಹೇಳಿದನು 
ಕಲ್ಲುಗಾ1ಣಕೆ ಹಾಕಿರೆಂದು ಕ?ಳಸಿದನು 


ನಗರೌರು ಸಂದಿಸಂದಿಯಲಿ ನೆರೆದುಕೊಂಡು 
ಹಗರಣಾಗುತಲೆ ಪಟ್ಟಣದೊಳು ಬಂದು 
ಜಗದೇವ ಮಲ್ಲಿಬೊಮ್ಮಣ್ಣ ಗಳು ಬಂದು 
ದುಃಖದ ಸಿಡಿಲಂತೆಯೆರಗಿದರು ಬಂದು 


ಬಂದರಿಬ್ಬರ ಕಂಡು ಬಿಜ್ಜಳನ ಭಟರು 
ದಂಡು ನೆರೆದಿತು ಒಂದು ಕೋಟ ರಾಹುತರು 
ಖಂಡೆ ಭರ್ಚಿ ಕಣಿಬಿಲ್ಲು ಅಂಬು ತರಿಸಿದರು 
ತಂಡ ತಂಡಕೆ ಬಂದು ನಿಂತುಕೊಂಡಿದರು 


ನಿಂತವರ ಕಂಡು ಗುಡುಗುಡಿಸಿ ಬೊಮ್ಮಣ್ಣ 
ದಂತ ಕಟಿಕಟಿಲೆನುತ ತೆಕಿದ ಬಿಸಿಗಣ್ಣ 

ಸಂತೆ ಸೂಳೆಯ ಮಗನೆ ಹೊಟ್ಟಿ ಹುರಿಜಿನ್ಸ್ನ 
ನಿಂತು ಹೊಲಿಯರಿಗ್ದ ಚ್ಚಿ ಸೀಳಿಸುವೆ ನಿನ್ನ್ನ 


೧ಘಾ. ೨ಖ. 


ಕರ್ನಾಟಕ ಭಾರತಿ 


al 


|೪| 


|೫|) 


| ೬॥ 


| ೭॥ 


ಹರಳಯ್ಯಗಳ ವಾದಖಂಡನ 


ನಿಲುವೆನು ಬಿಜ್ಜಳನ ಎದಿ ಮೇಲಕಾಗಿ 
ಪುಲ್ಲುಪಶು ಕೊಂಬುವದು ಕಾಳ ಧರಣ್ಯಾಗಿ 
ಬೆಳಗಾಯಿತು ಮಾಯಾ ಶಾಪಕೊಳಗಾಗಿ 
ಅಲ್ಲೇನ ಮಗನೆ ಕೇಳು ತಲೆಬಾಗಿ 


ಯೋನಿಯ ಮಕ್ಕಳೆಂಬುದು ಬಲ್ಲರೆಲ್ಲ 
ಗರತಿಗ್ಹುಟ್ರಿದಿರಿ ಪಂಚಮರು ನೀವೆಲ್ಲ 
ಒಲೆಯದತ ಕಿಚ್ಚು ಕೆದರುವದು ನಿತ್ತೆ 3೮ 
ಬಿಚ್ಚಿ ಹೇಳಿದರೆ ನಿಮಗೇನು ಹುರುಳಿಲ್ಲ 


ಶಿಶ್ನದ ಜಗವೆಲ್ಲ ಕೂಡೈತೆರೊ ಖೋಡಿ 
ಜಿನ್ನನ ಬಿಟ್ಟು ದಯವಿಲ್ಲ ವ್ರತಗೇಡಿ 
ಅಣ್ಣ ತಂಗಿಗೆ ಮದವಿ ಮಾಳ್ಬ ಛಲಗೇಡಿ 
ಪುಣ್ಯ ಪಾಪಕ ಹೇಸದಂಥ ಕುಲಗೇಡಿ 


ಕುಲಗೇಡಿ ಶೀಲ ಸಮನಿಲ್ಲ ಪ್ರಮಥರು 
ಏಲೇಶ ರದ ಕ್ಯಾತಯ್ಯ ಮದವಿ ಮಾಡಿದರು 
ಕಲಿಕಾಮದೇವ ಕೈಲಾಸಕೊಬ್ಬವರು 
ಹೊಲತಿ ಮಕ್ಕಳು ನೀನು ಜೈನ ಚಾರ್ವಾಕರು 


ಚಾರ್ವಾಕರು ಅನಬ್ಯಾಡ ಚಾಂಡಾಲ ನಾಯಿ 
ಪಾರ್ವತಿಯ ರಮಣನಿಗೆ ಬಡಿಸುವದು ಬಾಯಿ 
ಸರ್ವಕೆಂಜಲು ತಿಂದು ಹೇಳುವದು ನಾಯಿ 

ಐವರಿಗೆ ಹೋಗಿ ಹಡದಾಳೋ ನಿಮ್ಮ ತಾಯಿ 


ಹಾದರಗಿತ್ತಿ ಬಿಜ್ವ ಳನ ತಂಗೈಣ್ಣಾ 
ಸೋದರಳಿಯನು ವೀರಬಸವಂತನಣ್ಣ 
ಪ್ರಧಾನಿ ಆನಂದ ಚೆನ್ನಬಸವಣ್ಣ 
ಮಾದಿಗರ ಡೊಣ್ಣಿ ನೀರು ಹೊಯ್ಯುವೆನಣ್ಣ 


ERD ಚ್‌. 


|೮| 


| 


| ೧೦ | 


| ೧೧ | 


| ೧೨ || 


| ೧೩ || 


೧೧೩ 


೧೧೪ ಕರ್ನಾಟಕ ಭಾರತಿ 
ಡೊಣ್ಣಿ ನೀರು ಹೊಯ್ಯದಿದ್ದರೆ ನಿನ್ನ ಮೀಸಿ 
ಕ್ಷೀಣಾನ ಸತಿ ಕಷ್ಟಕೇಳು ಪರದೇಸಿ 

ಮಾದಿಗರ ಹಿಡಿತರಿಸಿ ಕೊಲ್ಲೊ ಕೈಕೊಯ್ಸಿ 

ಪ್ರಾಣ ಕೊಲ್ಲಿಸಿ ಕಾಲ್ಪಟ್ಟಿಯೆಳಸಿ | ೧೪ || 


ಎಳೆಸದಿದ್ದರೆ ಬಾಯಿ ಸೂಳೆರ ಪುಚ್ಚೆ 

ಕಳ್ಳ ( )* ನಿಗೆ ಹೊಡಿರಣ್ಣ ಮುಚ್ಚಿ 

ಕುಲಗೇಡಿ ಬಾಯೊಳಗೆ ಹೊಯಿರೆಣ್ಣ ವುಚ್ಟಿ 

ತಲಿಯ ಚೆಂಡಾಡಿ ಹೋರಣ್ಣ ಭೌರಿಗ್ಲೆ ಚ್ಚ | ೧೫ |] 


ಗಿಚ್ಚಿ ಹೊಡಿದಿದ್ದರೆ ಸೂಳೆಮಗ ನೀನು | 
ವ್ರಚ್ಚಿಗೇಡಿಯೇ ನಮ್ಮ ದಾಸಿ ಮಗ ನೀನು | 
ಹುಚ್ಚ ನಾಯಿಯೇನ ಮನದರೊಳಿದ್ದೇನು ಃ 

ಬಿಚ್ಚಿ ಹೇಳಿದರೆ ಹುರುಳಿಲ್ಲ ನೀನು | ೧೬ | 


ಎಲಗ ತಲಗನುಬ್ಯಾಡಲ ಹಳಿಪೋರ 

ಮಲತರಾಯರ ಗಂಡ ಮದನ ಕಂಠೀರ 

ತಲಿಮ್ಯಾಲ ಮಾಸ ಹಾರಿಲ್ಲ ಮುಡದಾರ 

ಛಲವಾದಿ ಕೈಲಿ ಹೊಯ್ಯುವೆ ಬಿಳಿನಿೀರ | ne | 


ಸುಡಗಾಡ ನಮಗೆಲ್ಲಿ ತಕ್ಕೊರೊ ಎಲೆ ಜೈನ 

ಬಡನಾಯಿ ನಿನಗ್ಯಾಕೊ ಅರಸುತನ 

ಬಿಡು ಸೆರೆಯ ಶರಣ ಹರಳಯ್ಯಗಳ ಸುತರ 

ಘಡುಫಘಡಿಸಿ ಬೊಮ್ಮಣ್ಣ ಕಡಿದ ಸವಣನ | ೧೮ || 


ಸತ್ತಶ್ರವಣನ ಕಂಡು ನೆರೆದು ಭಟಕಿಲ್ಲ 

ಕೊಂಡೇರು ಮಲ್ಲಿಬೊಮ್ಮಣ್ಣ ಗೆಲ್ಲ 

ತತ್ತರಾಗಡಿದು ಬಿಜ್ಜಳನ “ಪೋಜೆ'1ಲ್ಪ 

ನೆತ್ತರಾಗ ಹರಿದು ಹೆಣ ಬಿತ್ತು ಭೂಮೈಲ್ಲ | ೧೯ | 


* ಇಲ್ಲಿನ ಕೆಲವು ಅಶ್ಲೀಲ ಪದಪ್ರಯೋಗವನ್ನು ಜಟ್ಟುಕೊಟ್ಟದೆ. 
೧೯. 1 ಪೋಜು: ಸೈನ್ಯ 


ಹರಳ ಯೃಗಳ ನಾದಖಂಡನ ೧೧೫ 


ಎಳ ಹೂಟ ಎಳೆವರನ ಕಡಿದು ಹೆಣ ಕೆಡವಿ 

ಇಳೆಯ ಪಾಲಿಪನ ತೆಲಿಕೊಂಡು ಪ್ರಜಲುಳುಹಿ 

ಮಲಹರನ ಭಕ್ತರನ ಸೆರೆ ಬಿಡಿಸುತುಳುಹಿ 

ಉಳವಿಗೆ ಕಳುಹಿದರು ಪ್ರಮಥರಿಗೆ ನೆರಹಿ || ೨೦ || 


ಕಲ್ಯಾಣ ಪಟ್ಟಣ ಸುಟ್ಟು ವುರುಹಿದರು 

ಮಲ್ಲಿ ಬೊಮ್ಮಣ್ಣನ ಬಿಟ್ಟು ತೆರಳಿದರು 

ಎಲ್ಲ ಜೈನರ ತೆಲಿಯ ಕೊಯ್ದು ಹಾಕಿದರು 

ಹರಳಯ್ಯನ ಕಾಲಾಗ್ನ್ನಿ ಮಹಿಮೆ ಹೇಳಿದನು | ೨೧ | 


ಸೋದರಳಿಯನು ವೀರ ಬಸನಂತನಣ್ಣ 

ಪ್ರಧಾನಿ ಚೆನ್ನ ಬಸವಣ್ಣ ಆನಂದ 

ಹಾದಿ ಬೀದಿಗೆ ತಳಿರು ಉತ್ಸಾಹದಿಂದ 

ಆದಿ ಕಲ್ಯಾಣಕ್ಕೆ ಬರುವರಿಲ್ಲಿಂದ | ೨೨॥ 


ಹನ್ನೆರಡು ಸಾವಿರ ವರುಷ ನಿಶ್ಚಿಂತ 
ಚೆನ್ನ ಬಸವೇಶ್ವರನು ವೀರಬಸವಂತ 
| ಚೆನ್ನಾಗಿ ಬರುವರು ಸಕಲ ಜನ ಪ್ರಾಂತೆ 
ಮುನ್ನ ಮಾಡಿದ ಪಾಸ ಹೋಯ್ತು ನಿಶ್ಚಿಂತ | ೨೩ || 


ಜಗದೇವ ಮಲ್ಲಿ ಬೊಮ್ಮಣ್ಣ ಗಳ ವಾದ 

ಮಿಗಿಲಾಗಿ ಹಾಡಿ ಹರಸುವೆನು ವಿನೋದ 

ಅಗ್ರಹರನ ಭಕ್ತರನ ಕೂಡಿಸ್ಫೈ ವಾದ 

ಜಗದೊಳಗೆ ಹುಟ್ಟಿತ್ತು ಜೈ ನಂಗೆ ವಾದ | ೨೪ || 


"ಬಸವ ದಂಡೇಶ್ವರನ ಚರಣ ಕಮಲವನು 

ಹಸನಾಗಿ ಹಗಲಿರುಳು ಹಾಡಿ ಹರಸುವೆನು 

ಶಶಿಮುಖೆಯ ನೀಲಲೊಚನಿಯಮೃತವನು 

ರಸಗೊಂಡು ಸುಖಿಯಾಗಿ ಶರಣು ಮಾಡುವೆನು | ೨೫ || 


ಕರ್ನಾಟಕ ಭಾರತಿ 


೧೧೬ 

ಕಲಬುರಿಗಿ ದೇಶದೊಳು ಅಂಬುಲಿಗೆ ವಾಸ 

ಮಲರಹನ ಜಾತ ಶ್ರೀ ಚನ್ನ ಮಲ್ಲೇಶ 

ತಿಳಿದು ತಿದ್ದುವುದು ಇಡಿ ಗಣ ಅಡಿ ಪ 

ಲಹಯ್ಯಮ [೫ ೫ ೫» 4 | ೨೬ || 
ಅನುಬಂಧ 


ಹಿಂದೆ ಅಂಶಗಣದ ಮೇಲೆ ನಡೆಯುತ್ತಿದ್ದ ಕರ್ನಾಟಕ ವಿಷಮ ಜಾತಿಗಳಲ್ಲಿ 
ಒಂದಾದ "ಛಂದೋನತಂಸ' ವೇ ಮಾತ್ರಾಗಣಕ್ಕೆ ತಿರುಗಿ ಚೌಪದಿ” ಎನ್ನಿಸಿತು. 
ಗೌಪದಿ' ಛಂದಸ್ಸಿನ ಹೆಸರಾದರೆ "ಚೌಪದನ' ಈ ಛಂದಸ್ಸಿನಲ್ಲಿ ರಚಿತವಾದ ಕೃತಿ 
ಯೆನ್ನಬಹುದು. ನಾಗವರ್ಮ ಹೇಳುವ “ಚೌಪದಿ' ಅಂಶಗಣಾನ್ವಿತವಾದುದು. 


ಆದರೆ ಇದು ಈಗ ಚೌಸದನನೆಂದು ಕರೆಯಿಸಿಕೊಳ್ಳುವದಕ್ಕಿಂತ ಭಿನ್ನವಾದುದು. 
ಚೌನದಿ ನಿರು 


p ಅ " 

ಅಂಶಗಣಾನ್ವಿತ ವಿ:ವಿ:ವಿ:ಬ್ರ 4 
ಚೌಸದನ ' ವಿ:ವಿ:ವಿ:ಬ್ರ 1 
(ಛಂದೋವತಂಸ) ವಿ.:ವಿ:ವಿ: ಬ್ರ 
ಆ | 

ವಿನ ಬ: ಬ್ರ 3 


ಮಾತ್ರಾಚೌಪದಿ ಃ ಪ್ರತಿಚರಣಗಳಲ್ಲಿ ೫-_-೫-_-೫3-೩ರಂತೆ 
ಮಾತ್ರೆಗಳು ಃ ಉದಾ: (ನುಡಿ ೪) | 


ಕಲ್ಯಾಣ|ದರಸುಭೂ|ವರನುಬಿ[ಜ್ಹಳನು ೫೫೫೫೩ | 
ಹರಳಯ್ಯ ಮದುವರಸ।ಗಳಿಗೆ ಕರ।ಸಿದನು ೫.೫.3 ೫3೩ 

ಎಲ್ಲರಿಗೆ [ಕಟ್ಟಿ ಕೊ!ಲ್ಲೆಂದು ಹೇ।ಳಿದನು ೫೩೫ ೫೨೩ ' | 
ಕಲ್ಲುಗಾ|ಣಕೆ ಹಾಕೆ|ರೆಂದು ಕಳಿಸಿದನು ೫% ೫೨ ೫೨೩ | 
ಚನ್ನಮಲ್ಲ ಕವಿ ಈ ಛಂದಸ್ಸಿನಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಮೆರೆದಿದ್ದಾನೆ... 


ವೀರಸಂಗಯ್ಯನ ಚೌಪದಿ, ಸಗ್ಗ ಗು ಸಂವಾದ ಹಾಗೂ ee ಳನ ಜೋಗುಳ 
ಅದೇ ಸಾಲಿಗೆ ಸೇರುವ ಹೆರಳಯ್ಯಗಳ ನಾದ ಖುರಿಡನದಿಂದ ಚೌಪದನ ಸಾಹಿತ್ಯಕ್ಕೆ 
ಇವನ ಕೊಡುಗೆ ಸಮ ದ್ಧಿ ತಂದಿದೆ. 


ಜಾನಪದ ಸಾಹಿತ್ಯ ದಲ್ಲಿ ಮಗನ ಪ ಪ್ರಲಾಪ : 
( ಒಂದು ಕೂ? ಹಾಡು) 


ಈ ಸದಾನಂದ ಪಾಟೀಲ 


ಜಾನಪದ ಸಾಹಿತ್ಯದ ಹೆರಹಿನಲ್ಲಿ ಶಿಷ್ಟಪದ ಸಾಹಿತ್ಯವಿದೆ ಹೌದು. ಅದು 
ಒಳಗೊಳ್ಳದ್ದೇ ಇಲ್ಲ. ನಿಜವಾದ ಬದುಕು ಜಾನಪದರದು. ನಾಗರಿಕ ಮನಸ್ಸಿಗೆ 
ಸಹಜತೆಯಿಲ್ಲ. ಔದಾರ್ಯನಿಲ್ಲ. ಮಾನವೀಯ ಭಾವಗಳೂ ಕಡಿಮೆ. ಬಾಹ್ಯದ 
ರುಗರುಗಿಪ ಆಡಂಬರಗಳು ಜಾನಪದರ ಅಂತರಂಗದ ಸೂರ್ಯನೆದುರು ಚಿಮಣಿ 
ದೀಪಗಳು. 
ಇಲ್ಲಿದೆ ನೋಡಿ “ಮಗನ ಪ್ರಲಾಸ'. ಚಂದ್ರಮತಿಯ ಪ್ರಳಾಪವಲ್ಲ ತಿರುಕೊಳವಿ 

ನಾಜೆಯ ಪ್ರಲಾಪವಲ್ಲ. ಹೆತ್ತ ಯಿ ತೀರಿಕೊಂಡಿದ್ದಾ ಳೆ, ಹೆಣ ಮುಂದಿಟ್ಟುಕೊಂಡು 
ಮೀಸೆ ಹೊತ್ತ ಗಂಡಸು ಎಂದೆನಿಸಿದ ಪುರುಷ ದುಃಖ ಹತ್ತ ತ್ರಿಕೃದೇ ಪ್ರಳಾಪಿಸುತ್ತಿದಾ ನೆ. 
ತನ್ನ ಬದುಕಿನ ದಿಗಂತ ಬೆಳಗಿದ, ತನಗೆ ಜೀವಕೊಟ್ಟಿ, ಹೊಟ್ಟಿ ಬಗೆದು ಹಡೆದು 
ಜೋಪಾನಿಸಿದೆ ತಾಯಿಯ ಕಷ್ಟ ಪರಂಪರೆಗಳು ಕಣ್ಣೆದುರು ಕಟ್ಟಿ ನಿಂತಾಗ ಹೊರ 
ಹೊಮ್ಮಿದ ಸಾಲು ಸಾಲು ದುಃಖಾಲಾಪದೆ ಮಾತುಗಳು ಜಾನಸದೆ ಪ್ರಲಾಪ 
ಗೀತೆಯಲ್ಲಿವೆ. 

ಸತ್ತ ತಾಯಿಯ ಶ್ರವಕ ದುಃಖ ಮಾಡೆ್ಗಳತಾನ 

ಚಿತ್ರಿಟ್ಟ ಕೇಳರಿ ಜನರೆಲ್ಲ ನೀವ || ಮಸ್ಸೀಗೆ ಸಣ್ಣ ಮಲ್ಲೀಗೆ ॥ 
"ಮಲ್ಲಿಗೆ ಸಣ್ಣ ಮಲ್ಲಿಗೆ” ಎಂಬ ಪುನರಾವರ್ತನಗೊಳ್ಳುವ ಚರಣರೊಂದಿಗೆ ಎಂದೂ 
ಅಳಲಾರದ ಮಗ ಒಂದರ್ಥದಲ್ಲಿ ಸಣ್ಣ ಮಲ್ಲಿಗಿಯೊತಹ ಮಗ ತಾಯಿಯ ಶವವನ್ನು 
ಮುಂದಿಟ್ಟುಕೊಂಡು ದುಃಖ ಮಾಡಿ ಮಾಡಿ ಅಳುವ ಈ ಚಿತ್ರಣ ತನ್ನೊಂದಿಗಿನ ಲಯ, 
ಧಾಟಿಯ, ಶೋಕ ತರೆಂಗ್ಯ ಶಬ್ದಗಳ ಸಪ್ಪಳ, ವೃಕ್ತನಾಗುವ ಚಲಿಸುವ ಚಿತ್ರಗಳು 
ಮುಂದಣ ನುಡಿಯಲ್ಲಿ ಸ್ಫೋಟಗೊಳ್ಳುತ್ತವೆ. 

ಗಂಡ ಸತ್ತ ಮ್ಯಾಲೆ ರಂಡೀತನ ತಗದು 

ಪುಂಡ ಮಗನ ಜ್ವಾಸಾನ ಮಾಡಿದ್ದಾಳ | 

ಗುಂಡ ಗಜಗನಾಡಿ ಗುಡ್ಡನೇರಿದ್ದಾನ | 

ಖಂಡಗ ಮಂದೀ ಕೂಡ ಕಾಳಗ ಮಾಡಿದ್ದಾನ ! 

ಬಂದ್‌ ಹೇಳಿದ್ದಾನ || 


೧೧೮ ಕರ್ನಾಟಿಕ ಭಾರತಿ 
ಸಿಟ್ಟ ಬಂದ್ಯಾಳೇಕ ಪಟ್ಟಿನ ಹೊಡಿದೆರೆ 
ಮತ್ತೊಂದು ದೈವಕ ಮಗನಂದೆ ತಾಯಿ | 

ಮಕ್ಸೀಗೆ ಸಣ್ಣ ಮಲ್ಲೀಗೆ || 

ನೆನಪಿನ ಸುರುಳಿ ಬಿಚ್ಚುತ್ತದೆ. ಕಣ್ಣೀರ ಮೋಡ ಕರಗತೊಡಗುತ್ತದೆ. ತನ್ನ ಕಿತಾ 
ಪತಿಗಳೊಂದಿಗೆ ಕರುಣಾಮಯಿ ಕಣ್ಣೆದುರು ನಿಲ್ಲುತ್ತಾಳೆ, *ಖಂಡಗ ಮಂದಿ ಕೂಡ 
ಕಾಳಗ ಮಾಡಿದ್ದಾನ | 

ಬಂದ್‌ ಹೇಳಿದ್ದಾನ || ಎಂಬಲ್ಲಿಯ “ಬಂದ್‌ ಹೇಳಿದ್ದಾನ' ಎಂಬ ಅರೆ ವಾಕ್ಯ 
ಕ್ರಿಯೆಯನ್ನೂ, ಕ್ರಿಯೆ ಮುಗಿದ ಪರಿಣಾಮವನ್ನು ಶಬ್ದಶಃ ವ್ಯಕ್ತಗೊಳಿಸುತ್ತದೆ 
ಊಹಿಸಿದಾಗ; ಧಾಟಿಯ ಗತ್ತು ಗಾರಿಕೆಯಲ್ಲಿಯೆ ಮಗನ ನಡವಳಿಕೆಗಳು, ತಾಯಿಯ 
ಕ್ಷಮಾಶೀಲ ಕರುಳಿನ ಗುಣಗಳೂ ಸಂಕೀರ್ಣವಾಗಿದ್ದುದು ವ್ಯಕ್ತವಾಗುತ್ತದೆ. ಕೇಳುವ 
ವಿಗೆ. 

ತನ್ನ ಉಡುಗೆ ತೊಡುಗೆ ಕೆರುವಣಿಗೆ ಬೆಳವಣಿಗೆ, ಉರುವಣಿಗೆ ಪುಂಡಾಟಿಗಿರಿ, 
ತಾಯ ಮಮತೆ, ತನ್ನ ಬಯಕೆ ಇವೆಲ್ಲ ಮುಪ್ಪುರಿಗೊಂಡು ಘನಿಭೂತವಾಗಿ ಚಿತ್ರ 
ಕಟ್ಟಿ ನಿಲ್ಲುತ್ತವೆ ಮುಂದಿನ ನುಡಿಗಳಲ್ಲಿ. 

ಜಾನಸದರ ಬದುಕಿಗೆ ಇದು ಕಲಾನುಭವವೂ ಹೌದು ವಾಸ್ಮವಾನುಭವವೂ 
ಹೌದು. ಇದನ್ನು ಒಬ್ಬಾರೆ ಕೇಳಿಯೇ ಅನುಭವಿಸಬೇಕು ಹಾಡಿಯೇ ಅನಂದಿಸ 
ಬೇಕು, ಇಂತಹ ಹಾಡು ದೊರೆಯುವುದೇ ಅಸರೂಪ; ದೊರೆತಾಗ ಕೋರುವ ಅದರೆ 
ದರ್ಶನವೇ ಅಮರ. ಕೇಳಿ ಮಗನ ಪ್ರಲಾಪ: 


“ ಮೆಗೆನ ಪ್ರಲಾಷ * 

ಸತ್ತ ತಾಯಿಯ ಶ್ರವಕ ದುಃಖ ಮಾಡ್ಯಳ ತಾನ | 
ಚಿತ್ತಿಟ್ಟ ಕೇಳರಿ ಜನರೆಲ್ಲ ನೀವ || 

ಮಕ್ಲೀಗೆ ಸಣ್ಣ ಮಲ್ಲೀಗೆ |) 
ಗಂಡ ಸತ್ತ ಮ್ಯಾಲ ರಂಡೀತನಾ ತಗದು | 
ಪುಂಡ ಮಗನ ಜ್ವಾಪಾನ ಮಾಡಿದ್ದಾಳ | 
ಗುಂಡ ಗಜಗನಾಡಿ ಗುಡ್ಡವೇರಿದ್ದಾನ | 
ಖಂಡಗ ಮಂದಿ ಕೂಡೆ ಕಾಳಗ ಮಾಡಿದ್ದಾನ | 
ಬಂದ್‌ ಹೇಳಿದ್ದಾನ || 3 
ಸಿಟ್ಟ ಬಂದ್ಯಾಳೇಕ ಪಟ್ಟನ್ನ ಹೊಡದರ | 
ಮತ್ತೊಂದು ದೈವಕ ಮಗನೆಂಜಿ ತಾಯೆ || 

ಮಲ್ಲಿಗೆ ಸಣ್ಣ ಮಲ್ಲೀಗೆ | ೧ (| 


ಜಾನಪದ ಸಾಹಿತ್ಯದಲ್ಲಿ ಮಗನ ಪ್ರಲಾಪ: 


ಹಸದ ಬಂದ್ಯಾಳೇಕ ಶಿಶುವೀಗೆ ನೀರಿಟ್ಟು | 
ಹಸನಾಗಿ ಜಳಕವ ಮಾಡಸೂತಲೆ | 
ಕುಶಲದ ಮಡಿಗಳನುಡಸೂಶಲೆ | 
ನೊಸಲೀಗೆ ವಿಭೂತಿ ಧರಸೂಶಕೆ | 
ಮಣೆ ಹಾಕೂಶಲೆ ಎಡಿ ಮಾಡೂಶಲೆ | 
ಬಿಸಿ ಬಿಸಿ ಹೋಳಿಗೆ ಬೆಣ್ಣೆ ಕಾಸಿದ ತುಪ್ಪ | 
ಸಣ ತುತ್ತ ಮಾಡಿ ಉಣ್ಣನ್ನು ತಾಯಿ | 
ಮಲ್ಲೀಗೆ ಸಣ್ಣ ಮ್ಲ್ಲೀಗೆ || ೨ || 


ಶುದಿಗಾಲೊಳಗೀನ ಮಚಿ F ಚುಂಗೀನ ರುಮಾಲ | 
ಉಂಡ ಉಂಡ ಹೊರಗೋಗುತಲೆ | 
ಎಲ್ಲಿಗೋಗುತಿ ಕಂದೌಂತ ಕೇಳೂತಲೆ | 
ತಾಯಿ ಮುಂದ ಎರಡು ಸುಳ ))ಡುತಲೆ | 
ಹೊರಬೀಳೂತಲೆ || 
ಹೊರಗೋಗಿದ್ದ ಮಗ ಹೊಳ್ಳಿ ಬರುವ ಶನಕಾ | 
ಮಾರಿಯ ಮ್ಯಾಲ ಗೆನವಿಲ್ಲದ ತಾಯಿ | 
ಮಲ್ಲೀಗೆ ಸಣ್ಣ ಮಲ್ಲೀಗೆ | ೩ | 


ನಿಬ ಣದ ಜಾತೊರಿ ಹಾತೊರೆದು ಬಂದರ | 

ಧಡಿಯ ಥೋತರವನ್ನು ಹಿಡಸೂತಲೆ | 

ಮೇಲಾದ ಕೊಡಿಗಳ ಕೊಡವೂತಲೆ | 

ಕಂದನ್ನ ಮುಂದ್ಳಳುವಿ ಹಿಂಡ ದೇವರ ನೆನದು | 

ಕಂದವ್ನ ಮ್ಯಾಲೆ ಕರುಣಿರಲೆನ್ನೂ ತಾಯಿ | 

ಮಲ್ಲೀಗೆ ಸಣ್ಣ ಮಕ್ಲೀಗೆ | ೪ | 


ಕಾಲೂ Ue ತೊಳೆದು ಸೀರಿ ಸೆರಗೀಲೊರಸಿ | 

ಮ್ಯಾಲ ಸೆರಗ ಮಾಡಿ ಒರಸೂತಲೆ | 

ನೊಸಲೀಗೆ ಇಭೂತಿ ಧರಸೂತಲೆ | 

ಜೋಮಾಲಿ ಹೊಳೆವಂತ ಇದರೀಗೆ ಬಂದರ | 
ಕಾಮಭೀಮನಂಥ ಕರೆದೆಲ್ಲ ತಾಯಿ | 

ಮಲ್ಲೀಗೆ ಸಣ್ಣ ಮಲ್ಲೀಗೆ || ೫ || 


Reo ಕರ್ನಾಟಕ ಭಾರತಿ 


ಹುಟ್ಟೊತ ತಾಯವ್ವ ಕ ಸತ್ತ ಹೋಗಿದ್ದರೆ | 
ಹೆತ್ತವ್ವನನ್ನೂದ ಮರೆಯೂತಿದ್ಯಾ | 
ಒಂದ್ಸ ಕ್ಸೀ ಹೊಟ್ಟೀಲಾದರ್ನುಟ್ಟಿ ತ್ತಿದ್ಯಾ | 
ದಿಕ್‌ ದೇಶಾನೆಲ್ಲಾ ತಿರುಗಿ ಬರವೂತಿದ್ಯಾ | 
ತಾಯಿ ಮರೆಯೂತಿದ್ಯಾ | 
ಮುಪ್ರೀನ ತಾಯವ್ವ ಮೋಕ್ಷಕೊಂದೂ ತನಕ | 
ಹಕ್ಕೀಯಂಗ ನನಗ ಹಲುಬಂದೆ ತಾಯಿ || 
ಮಲ್ಲೀಗೆ ಸಣ್ಣ ಮಲ್ಲೀಗೆ | ೬ | 


ಪತಿವರತಿ ತಾಯವ್ವ ಮತಿಗೇಡಿ ಮಗನಪ್ತ್ವ | 
ಗೊತ್ತೀಗ್ಹಚ್ಚೂ ತಾಯಿ ಸಾಗೀಡೆಲ್ಲ | ನಿನ್ನ್ನ 
ಪತಿವರತಿ ಧರ್ಮವ ನೀೀಗೀಡೆಲ್ಲ | ನನ್ನ 
ಸಿತಿಗಳು ಬರುವೂದು ನೋಡಲಿಲ್ಲ | 
ಪ್ರೀತಿ ಮಾಡಲಿಲ್ಲ || 
ಬಂದಂತಾ ಹೆಂಡರು ಚಂದಾಗಿ ನೋಡಿದರ | 
ತಾಯಿ ತಂದಿನ್ಯಾಕ ನೆನಸೂನ ತಾಯಿ | 
ಮಲ್ಲೀಗೆ ಸಣ್ಣ ಮಲ್ಲೀಗೆ | ೭ || 


ಹೀಗೆ ಹಾಡು ಸಾವಿನ ಶೋಕ ಗೀತೆಯಾಗಿ ಮುಕ್ತಾಯಗೊಂಡಿದೆ. ಬಾಲ್ಯು 
ದಿಂದ ಯವ್ವನಕ್ಕ ಕಾಲಿಡುವವರೆಗೂ ಜೋಪಾನಿಸಿದ ತಾಯಿ ಮುಪ್ಪಾಗಿ ಸತ್ತಿದ್ದರೂ 
ಮಗನ ನಿಲುವು ಎಂತಹದು ? ಬಯಸಿದ ಬಯಕೆ ಯಾವುದು ? ತಾಯಿಯ ಮಹತ್ವ 
ಏನು? ಈತ ದುರ್ಬಲನೆ ? ಸಂಕುಚಿಕಕೇ? ಹೇಡಿಯೆ ? ಗಂಡುಸಲ್ಲವೆ ? ಈ 
ಪ್ರಶ್ನೆಗಳಿಗೆ ಯಾನ ಉತ್ತರ ಸಂದೀತು ? ಇಜಕ್ಕೆ ತಾಯಿಯ ಅಪಾರ ಪ್ರೀತಿ, 
ವಾತ್ಸಲ್ಯ, ಜನ್ಮಕೊಟ್ಟು ಜೋಷಾನಿಸಿದುದು. ಇವೇ ಮತ್ತೆ ಮತ್ತೆ ಚಿತ್ರಗೊಂಡು 
ನಿಂತು ಸ್ತ್ರೀಯ ವಿಶಾಲ ವಿಶ್ವ ಪ್ರಕೃತಿದತ್ತ ಶ್ರೇಷ್ಠ ಮಾನವ್ಯದ ಮುಂದೆ ಪುರುಷ 
ಪ್ರಧಾನ ಪೌರುಷ್ಯದ ಅಮಾನನೀಯತೆಯು ಕುಬ್ಬವಾಗಿ ಕಾಣಿಸುತ್ತದೆ. 


ಮಾನವತೆಯ ಫನಕೆನೆತ್ತ ಪುರುಷರು ನಾವಾಗುವುದಾದರೆ ಮಾನವತೆಯನ್ನು 
ಮೆರೆಯುತ್ತ ಬಂದ ಘನವಂತಿಕೆಯ ಸ್ತ್ರೀ ಪ್ರಕೃತಿಯನ್ನು ಹೇಗೆ ಕಾಣಬೇಕು? 


ಯಡ್ರಾಮಿಯ ಶಾಸನಗಳು 


ಅ ಬಿ. ಆರ್‌. ಹಿರೇಮಠ 
ಅ ಹನುಮಾಕ್ಷಿ ಗೋಗಿ 


ದಕ್ಷಿಣಭಾರತ, ಅದರಲ್ಲಿಯೂ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ 
ಕರ್ನಾಟಕ ರಾಜ್ಯಗಳು “ ಶೈವಧರ್ಮದ ತೊಟ್ಟಿಲು * ಎಂದು ಕಕೆಯಿಸಿಕೊಂಡಿನೆ. 
ವೀರಶೈವದ ಉದಯಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಲಕುಲೀಶ ಪಾಶುಪತ 
ಶೈವರು ಅತ್ಯಂತ ಪ್ರಬಲರೂ ಪ್ರಭಾವಶಾಲಿಗಳೂ ಆಗಿದ್ದರು. ಹೀಗಾಗಿ ಇವರಿಗೆ 
ಅನೇಕ ರಾಜಮನೆತನಗಳ ಆಶ್ರಯ-ಪ್ರೋತಶ್ಸಾಹ-ಮನ್ನಣೆಗಳು ಸಂದವು. ನಾಡಿನ 
ಉದ್ದಗಲಕ್ಕೂ ಸಾವಿರಾರು ಮಠಗಳನ್ನು ಕಟ್ಟಿಕೊಂಡು, ದಾನಗಳನ್ನು ಪಡೆದು 
ಕೊಂಡು ಸಮಾಜದಲ್ಲಿ ಸವ್ಯಸಾಚಿವ್ಯಕ್ತಿಗಳಾಗಿದ್ದರು. ಇಂಥ ಹಲವಾರು ವ್ಯಕ್ತಿ 
ಗಳ ಪ್ರಭಾವಲಯದಿಂದ ಪುನೀತವಾದ, ಲಕುಲೀಶ ಪಾಶುಪತಶೈವದ ಎಳಮೇಲ 
ಸಿಂಹೆಪರ್ಷನ್ಮಂಡಲಿಯ ಮಲೆಯಾಳ ಪಂಡಿತದೇವ ಹಾಗೂ ಈತನ ಶಿಷ್ಯ-ಪ್ರಶಿ 
ಷ್ಯರ ಕಾರ್ಯಕ್ಷೇತ್ರನಾಗಿ ಕಂಗೊಳಿಸಿದ ಊರು, ಯಡ್ರಾಮಿ. ಈ ಊರಿನಲ್ಲಿ 
ಕೈಕೊಂಡ ಪರಿವೀಕ್ಷಣೆಯಿಂದ ನಮಗೆ ಒಟ್ಟು ಹದಿನೈದು ಶಾಸನಗಳು ಲಭಿಸಿರು 
ತ್ತವೆ. ಇವುಗಳ ಅಧ್ಯಯನದಿಂದ ತಿಳಿದುಬರುವ ಸಂಗತಿಗಳನ್ನು ಇಲ್ಲಿ ವಿವರಿಸಿ 
ಹೇಳಲಾಗಿದೆ. 

ಇಲ್ಲಿಯ ಶಾಸನಗಳಲ್ಲಿ ಯಡ್ರಾಮಿ ಗ್ರಾಮವನ್ನು ಯೆಳರಾಮೆ 
(ಸು. ಶ. ೧೨), ಶ್ರೀಮದ್ರಕ್ಷಿಣ ವಾರಣಾಸಿ ವೆಳರಾಮೆ (ಸು. ಶ. ೧೨), ಎಳರಾಮೆ 
ತೀರ್ಥ (ಸು. ಶ. ೧೨), ಎಳರಾವೆ (ಕ್ರಿ. ಶ. ೧೧೨೧), ದಕ್ಷಿಣ ವಾರಣಾಸಿ 
ಎಟರಾಮೆ ತೀರ್ಥ (ಕ್ರಿ. ಶ. ೧೧೬೮), ಸರ್ವನಮಶ್ಯದ ಅಗ್ರಹಾರಂ ದಕ್ಷಿಣವಾರಣಾಸಿ 
ಎಳರಾಮೆ (ಕ್ರಿ. ಶ. ೧೧೬೯) ಎಂದು ಕರೆಯಲಾಗಿದೆ. 

ಇಲ್ಲಿ ದೊರೆಯುವ ಶಾಸನಗಳಲ್ಲಿ ಕಲ್ಯಾಣ ಚಾಲುಕ್ಯ ಆರನೆಯ ವಿಕ್ರ 
ಮಾದಿತ್ಯನ ಎರಡು ಶಾಸನಗಳೂ (ಕ್ರಿ. ಶ. ೧೦೯೫, ಕ್ರಿ. ಶ. ೧೧೨೧), ಇಮ್ಮಡಿ 
ಜಗದೇಕಮಲ್ಲನ ಒಂದು ಶಾಸನವೂ (ಸು. ಶ. ೧೨) ಮುಮ್ಮಡಿ ತೈಲಪನ ನಾಲ್ಕು 
ಶಾಸನಗಳೂ (ಕ್ರಿ.ಶ. ೧೧೫, ಇನ್ನುಳಿದ ೩ಕ್ಕೆ ಮಿತಿ ನಿರ್ದೇಶನನಿಲ್ಲ ) 
ಕಲ್ಯಾಣ ಚಾಲುಕ್ಯ ಅರಸರಿಗೆ ಸಂಬಂಧಿಸಿದ ಇನ್ನೂ ನಾಲ್ಕೈದು ಶಾಸನಗಳೂ 
(ಸು. ಶ. ೧೨) ಕಳಚುರಿ ಸೋವಿದೇವನ ಎರಡು ಶಾಸನಗಳೂ (ಕ್ರಿ. ಶೈ. ೧೧೬೮, 


0 ಅತೆ 
ಇ. ಕರ್ನಾಟಿಕ ಭಾರತಿ 


ಕ್ರಿ. ಶ ೧೧೬೯) ಸೇರಿರುತ್ತವೆ. ಹೀಗಾಗಿ ಈ ಪ ್ರೈದೇಶ ಕಲ್ಯಾಣ ಚಾಲುಕ್ಯ ಮತ್ತು 
ಕಳುಚುರಿ ಅರಸರ ಆಳಿಕೆಗೆ ಒಳಸಟ್ಟಿದ್ದಿತೆಂಬುದು ಗೊತ್ತಾಗುತ್ತದೆ. 

ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಆರನೆಯ ವಿಕ್ರಮಾದಿತ್ಯನಿಗೆ ಹೈಹೆಯ 
ವಂಶದ ರೇವರಸನು (ಕ್ರಿ. ಶ. ೧೧೨೧) ಮಹಾಮಂಡಲೇಶ್ವರನಾಗಿಯೂ ಏಚರಸನು 
ಕಲ್ಯಾಣ ಚಾಲುಕ್ಯ ಮುಮ್ಮಡಿ ತೈ ಲಪನಿಗೆ ಮಹಾಮಂಡಲೇಶ್ವರನಾಗಿಯೂ ರಾಜ ' 
ಕಾರ್ಯ ನಿರ್ವಹಿಸಿದ್ದಾರೆ. ಇದೀ ಹೈಹಯ ವಂಶದ ಅಲ್ಲಹುಲಿದೇವ ಕಲ್ಯಾಣ 
ಚಾಲುಕ್ಯ ಮುಮ್ಮಡಿ ತೈಲಪ (ಕ್ರಿ. ಶ. ೧೧೫೫) ಹಾಗೂ ಕಳಚುರಿ ಸೋವಿದೇವರಲ್ಲಿ 
(ಕ್ರಿ. ಶ. ೧೧೬೮, ೧೧೬೯) ಮಹಾಮಂಡಲೇಶ್ವರನಾಗಿದ್ದಂತೆ ಕಂಡುಬರುತ್ತದೆ. 
ಹೀಗೆ ಸಗರನಾಡಿನಲ್ಲಿ ಹೈಹಯ ವಂಶದವರು ದೀರ್ಥಕಾಲದವರೆಗೆ ಮಹಾ 
ಮಂಡಲೇಶ್ವರರಾಗಿ ಆಡಳಿತ ನಡೆಸಿದರು. ಈ ಹೈಹಯ ವಂಶದಲ್ಲಿ ಅನೇಕ ಶಾಖೆ 
ಗಳು ಇದ್ದುದು ಗೊತ್ತಾಗುತ್ತದೆ. ಇಲ್ಲಿಯ ಶಾಸನಗಳ ಬಲದಿಂದ ಹೈಹಯ ಶಾಖೆ 
ಯೊಂದರ ವಂಶಾವಳಿಯನ್ನು ಹೀಗೆ ನಿರೂಪಿಸಬಹುದು : 


ಚಂದ 
ಶೃ | } 
ಬೂಹಾಂಕ ನಿಂಬ ] ರೇವ ಮುಂಜ ಏಚ 
| 
ಅಲ್ಲಹುಲಿದೇವ - ....ಲದೇನಿ 
} 
ಚಿದ್ದರಸ ರೇವಣದೇವ ಕನ್ನರಸ ಅಲ್ಲಯ್ಯ ಮಲ್ಲರಸ ನಿಂಬರಸ 11 
ಅಥವಾ 
ಕೇವರಸ 


ಇಲ್ಲಿಯ ಶಾಸನಗಳ ಆಧಾರದಿಂದ ಈ ಹೈಹಯ ವಂಶದ ಕೆಲವರ ಪರಿಚಯ 
ವನ್ನು ಹೀಗೆ ವಿವರಿಸಬಹುದು. 

ಬೂಹಾಂಕ : ಸಾಗರದಂತೆ ಗಂಭೀರನಾಗಿಯೂ ಅಪಾರ ಯಶಸ್ಸು ಗಳಿಸಿದ 
ಪರಾಕ್ರಮಶಾಲಿಯೂ ಆಗಿ ಆಡಳಿತ ನಡೆಸಿದನು. 

ರೇವರಸ : ಈತ ಕಲ್ಯಾಣ ಚಾಲುಕ್ಯ ಆರನೆಯ ವಿಕ್ರಮಾದಿತ್ಯನ ಮಹಾ 
ಮಂಡಲೇಶ್ವರನಾಗಿದ್ದನೆಂದು ಕ್ರಿ, ಶ. ೧೦೯೫ರ ಶಾಸನ ತಿಳಿಸುತ್ತದೆ. ಕೇವಭೂಪನ 
ತ್ಯಾಗಗುಣ ಸೂರ್ಯಪುತ್ರ ಕರ್ಣನನ್ನು ಮರೆಯಿಸಿತಂತೆ. 
* ಬಾದಾನಿ ಚಾಲುಕ್ಕ ಚಕ್ರವರ್ತಿ ಎರಡನೆಯ ವಿಕ್ರಮಾದಿತ್ಯನ ಅರಸಿಯರಾದ ಲೋಕ 


ಮಹಾದೇನಿ ಹಾಗೂ ತ್ರೈಲೋಕ್ಯ ಮಹಾದೇನಿಯರು ಹೈಹಯ ವಂಶದವರೆಂಬುದನು 
ಇಲ್ಲಿ ಗಮನಿಸಬೇಕು. 


ಯಡ್ರಾಮಿಯ ಶಾಸನಗಳು ೧೨೩ 

ಜನ್ನದಬಾವಿಯ ಸ್ವಯಂಭೂಜೇವರಿಗೆ ಸುಂಕದಾನ ಮಾಡಿದ ವಿಷಯವನ್ನು 
ಕ್ರಿ.ಶ. ೧೧೨೧ರ ಶಾಸನ ತಿಳಿಸುತ್ತದೆ. ಶರಣುಬಂದವರನ್ನು ಕಾಯುವ ಕೀರ್ತಿ ದಿಕ್ಬುಂಜ 
ರಗಳನ್ನು ದಾಟತಂತೆ. ಈತನ ದಾನಗುಣ, ಧರ್ಮಗುಣಗಳಿಗೆ ಯಾವ ಮಹಾಮಂಡ 
ಲೇಶ್ವರರೂ ಸಾಟಿಯಿಲ್ಲವೆಂದು ಶಾಸನಕವಿ ಬಣ್ಣಿಸಿದ್ದಾನೆ. ಕ್ರಿ. ಶ. ೧೧೧೧ರ ಶಾಸ 
ನದಲ್ಲಿ ಕೇವರಸನ ಉಲ್ಲೇಖ ಮಾತ್ರ ಕಂಡುಬಂದರೆ, ಕ್ರಿ. ಶ. ೧೧೨೧ರ ಶಾಸನ 
ಈತನನ್ನು “ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರಂ ಮಾಹೇ(ಹಿ)ಶ್ಮತಿ 
ಪುರವರೇಶ್ವರಂ ಮಧ್ಯದೇಶಾಧೀಶ್ವರನ್‌ ಹೇಹಯ ವಂಶೋದ್ಭವಂ ವಿವೇಕವರ್ನ್ನಜಮಾನ 
ಜೋದ್ಭವಂ ಮೂವಡಿಗಣ್ಣಂ ಮಣ್ಣಳಿಕ ಸರಭ ಭೇರುಣ್ಣಂ ವಾರಿಗೆದಪ್ಪುವ ಮಣ್ಣಳಿ 
ಕರ ಗಣ್ಣಂ ಪೆರ್ಮಾಡಿಯ ಸಿಡಿಲುಂ” ಎಂದು ಬಣ್ಣಿಸುತ್ತದೆ. 


ಏಚರನ ; ಕಲ್ಯಾಣ ಚಾಲುಕ್ಯ ಮುಮ್ಮಡಿ ತೈಲಪನ ಮಹಾಮಂಡಲೇಶ್ವರ 
ನಾಗಿದ್ದ ಏಚರಸ ಎಳರಾಮೆ(ಯಡ್ರಾಮಿ)ಯಲ್ಲಿ ಹೊನ್ನಕಳಸದಿಂದ ಕೂಡಿದ 
ಶಿವಜೀವಾಲಯನನ್ನು ಮಾಡಿಸಿ, ತೀರ್ಥವೊಂದನ್ನು ನಿರ್ಮಿಸಿ, ಬ್ರಾಹ್ಮಣರಿಗೆ 
ಭೂದಾನ ಮಾಡಿದ್ದಾನೆ. ಈತನ ಬಿರುದುಗಳನ್ನು ವಿವರಿಸುವ ಹನ್ನೆರಡನೆಯ ಶತ 
ಮಾನದ ಶಾಸನ ತ್ರುಟಿತವಿದ್ದು, “ಕರ್ಪ್ರೂರಪ್ರಿಯಂ ಭೂಪಮಾನ್ಭ್ಫಾತಂ ಅಚಳಿತ 
ಧೈರ್ಯ್ಯಮ್ಮಾಹಿಷ್ಮತೀಪು ಸತಾ ತ್ರೀಮನ್ಮಹಾಸಾಮನ್ತನೇಚರಸರ್‌” ಎಂಬ ಭಾಗ 
ಮಾತ್ರ ಉಳಿದುಕೊಂಡಿದೆ. 

ಅಲ್ಲಹುಲಿದೇವ : ಕಲ್ಯಾಣ ಚಾಲುಕ್ಯ ಮುಮ್ಮಡಿ ತೈಲಪ ಹಾಗೂ ಕಳ 
ಚುರಿ ಸೋವಿಸೇವರಲ್ಲಿ ಈತ ಮಹಾಮಂಡಲೇಶ್ವರನಾಗಿ ಕಾರ್ಯನಿರ್ವಹಿಸಿದ. ಇವ 
ನನ್ನು ಕುರಿತು “ಹೇಹಯವಂಶೋದೈವಂ ವಿವೇಕರಾಜಹಂಸ ಸರಸ್ವತೀಕರ್ಣ್ನಾವತಂಸ 
ಅತಿವಿಷಮ ಹಯಾರೂಢ ಪ್ರೌಢರೇಖಾ ರೇವಂತ ಸೂದ್ರಕ ಭ್ರ್ರಗುಮತಾಚಾರ್ಯ 
ಮಂದರಥೆ $ರ್ಯನೇಕಾಂಗವೀರ ಮದನಾವತಾರ ಗುಣಮಣಿಭೂಷಣ ಪಣಿಿಫೋಷಣ 
ಚತುಸ್ಸಮುದ್ರಕೀರ್ತ್ತಿವಿಖ್ಯಾತಂ ಸೌಚನದೀಜಾತಂ ಭೈರವ ರಿಪುಮಂಡಳಿಕ ಸರಭ 
ಭೇರುಂಡ ಮೂವಡಿಗಂಡ ಜಗದೋರ್ವ್ವಗಂಣ್ವ ವಾರಿಗೆ ದಪ್ಪುವ ಮಂಣ್ಹಳಿಕರ 
ಗಣ್ಣ ಆಶ್ರಿತಜನಚಿಂತಾಮಣಿಯಾಳಿಂ ಮುನ್ನಿಜ್‌ವ ಸೌರ್ಯ್ಯವಂ ಮೆಜ್‌್‌ನ 
ಭೂಪಾಳರ 'ಸಿರವಂ ಮಲಿನ ಸರಣಾಗತ ವಜ್ರಪಂಜರಂ ವೈರಿದಿಕ್ಟುಂಜರಂ” ಎಂದು 
ಬರುವ ವರ್ಣನೆಯಿಂದೆ ಈತನ ಪರಾಕ್ರಮದ ಮೇಲ್ಮೆ ಗೊತ್ತಾಗುತ್ತದೆ. 


| 
ಕ್ರಿ. ಶ. ೧೧೫೫ರ ಶಾಸನ ಅಲ್ಲಹುಲಿಜೀವ, ಹೆಂಡತಿ ....ಲದೇವಿ, ಮಗ ರೇವಣ 
ದೇವರು ಲಕ್ಷ್ಮಣೇಶ್ವರದೇವರಿಗೆ ಬಿಟ್ಟ ದತ್ತಿಯನ್ನು ಹೇಳಿದರೆ; ಕ್ರಿ. ಶ. ೧೧೬೯ರ 
ಇನ್ನೊಂದು ಶಾಸನ ಈತನ ಮಕ್ಕಳು, ಅಳಿಯ, ಹೆಗ್ಗಡೆ ಮುಂತಾದವರು ಲಕ್ಷ್ಮಣೇಶ್ವರ 
ದೇವರಿಗೆ ನೀಡಿದ ದಾನವನ್ನು ವಿವರಿಸುತ್ತದೆ. ಕ್ರಿ. ಶ. ೧೧೬೮ರ ಶಾಸನ ಅಲ್ಲಹುಲಿ 
ದೇವನ ಆಳಿಕೆಯ ಅವಧಿಯಲ್ಲಿ ಚಂದರಸನು ನೀಡಿದ ದಾನವನ್ನು ಉಲ್ಲೇಖಿಸುತ್ತದೆ. 


pi ಕರ್ನಾಟಕ ಭಾರತಿ 


ಕುಂದರಾಜ : ಈತನು ಪರೋಪಕಾರಚರಿತನೂ ಮನುನೀತಿ ನಿಸರ್ಗ 
ಮಾರ್ಗನೂ ಆದ ಮಹಾಮಂಡಲೇಶ್ವರ ಏಚರಸನಲ್ಲಿ ಮಂತ್ರಿಯಾಗಿದ್ದನು. ಭರದ್ವಾಜ 
ಕುಲಜನಾದ ಈತನಿಗೆ ಇಬ್ಬರು ಮಡದಿಯರು. ಈ ಇಬ್ಬರು ಮಡದಿಯರ ಉದರ 
ದಲ್ಲಿ ನಾಲ್ಪುಜನ ಮಕ್ಕಳು ಜನಿಸಿದರು. ಇವರಲ್ಲಿ ಹಿರಿಯಾತನೇ ಚಾವುಂಡರಾಯ 
(ಉಳಿದ ಮೂರು ಜನರ ಹೆಸರು ಗೊತ್ತಾಗುವುದಿಲ್ಲ). ಚಾವುಂಡರಾಯನ ಕನಸಿನಲ್ಲಿ 
ದೇವರು ಯತಿರೂಪದಲ್ಲಿ ಕಾಣಿಸಿಕೊಂಡು “ ಕೆಂಬಾವಿಯ ದಾರಿಯಲ್ಲಿರುವ ಬಾವಿಯ 
ಹುತ್ತನ್ನು ತೋಡಿ ನೋಡು” ಎಂದು ಆಜ್ಞಾ ಫಿಸಿದನು. ಅದರಂತೆ ಮಾಡಲು 
ಒಂದು " ಲಿಂಗ? ದೊರೆಯಿತು. ಇದನ್ನೇ "ಸ್ವಯಂಭೂ' ಹೆಸರಿನಲ್ಲಿ ಪ್ರತಿಷ್ಠಾ 
ಪಿಸಿದ. ಈ ಚಾವುಂಡರಾಯನ ಸತಿಯ ಹೆಸರು ಜಕ್ಕಣಬ್ಬೆ. ಜಕ್ಕಣಬ್ಬೆಯ 
ತಂದೆ-ತಾಯಿಗಳ ಹೆಸರು ಅಪ್ಸಣಯ್ಯ-ರೇಕಣಬ್ಬೆ. ಜಕ್ಕಣಬ್ಬೆಯ ಗರ್ಭದಲ್ಲಿ ದಾಸಿ 
ರಾಜ್ಯ ಮಾರ್ತಂಡದೇವ, ಕುಂದರಾಜ, ಅಪ್ಪಣ್ಣ-ಹೀಗೆ ನಾಲ್ಕು ಜನ ಮಕ್ಕಳು 
ಹುಟ್ಟಿದರು. ಇವರಲ್ಲಿ ದಾಸಿರಾಜನು ಪೆರ್ಗಡೆಯಾಗಿದ್ದಂತೆ ಕಾಣುತ್ತದೆ. ಈತ 
ಮಹಾಜನರ ಸತ್ರಕ್ಕಾಗಿ ಹಣದಾನ ಮಾಡಿದ್ದಾನೆ. “ಧನವನ್ನು ಬಚ್ಚೆ ಡಲಾರದೆ, ದಾನ 
ಮಾಡಿದ”ನೆಂಬ ಶಾಸನೋಲ್ಲೇಖದಿಂದ ದಾಸಿರಾಜನ ದಾನಗುಣ ವ್ಯಕ್ತ ವಾಗುತ್ತದೆ. 

ಕಲ್ಯಾಣ ಚಾಲುಕ್ಯ ಚಕ್ರವರ್ತಿಯೊಬ್ಬನಲ್ಲಿ (ಶಾಸನದ ಮಿತಿ ಕ್ರಿ. ಶ. ೧೧೧೧ 
ಇರುವುದರಿಂದ ಆರನೆಯ ವಿಕ್ರಮಾದಿತ್ಯನೇ ಚಕ್ರವರ್ತಿ ಆಗಿರುವ ಸಾಧ್ಯತೆ ಅಧಿಕವಾ 
ಗಿರುತ್ತದೆ) ಮಧುವಣಭಟ್ಟಿನ ಮಗ ಆದಿತ್ಯಭಟ್ಟಿ ದಂಡಾಧೀಶನಾಗಿದ್ದ. ಕ್ರಿ. ಶ. 
೧೧೧೧ರ ಶಾಸನವೊಂದು ಈತನು ಆದಿತ್ಯೇಶ್ವರ ದೇವಾಲಯ ಕಟ್ಟಿಸಿ, ಭೂದಾನ 
ಮಾಡಿದ ವಿಷಯವನ್ನು ಉಲ್ಲೇಖಿಸುತ್ತದೆ. ಇದಲ್ಲದೆ ಈತನು ಲಕ್ಷ ಒಣೇಶ್ವರ ತೀರ್ಥದ 
ಪಶ್ಚಿಮ ದಿಕ್ಕೆ ನಲ್ಲಿ ತ್ರಿಕೂಟ ' ವನ್ನೂ ರಚಿಸಿದ ಸಂಗತಿ ಸು. ಶ. ೧೨ರ ಶಾಸನ 
ದಲ್ಲಿದೆ. ಆದಿತ್ಯಭಟ್ಟನನ್ನು ಕುರಿತ ಶಾಸನ ತ್ರುಟಿತವಾಗಿರುವುದರಿಂದ ಇದಕ್ಕಿಂತಲೂ 
ಹೆಚ್ಚಿನ ನಿವರಗಳು ದೊರೆಯುವುದಿಲ್ಲ, 

ಕಲ್ಯಾಣ ಚಾಲುಕ್ಯ ಜಗದೇಕಮಲ್ಲನ ರಾಜ್ಯಾಡಳಿತದಲ್ಲಿ ವಾವಣನು ದಂಡ 
ನಾಯಕನಾಗಿದ್ದುದನ್ನು ಸು. ಶ. ೧೨ರ ಶಾಸನ ಉಲ್ಲೇಖಿಸುತ್ತದೆ. 


ಜೈನ ಗುರುಗಳು ತಮಗೆ ಸಂಬಂಧಿಸಿದ ಸಂಘ, ಗಣ, ಗಚ್ಛ, ಅನ್ವಯಗಳನ್ನು 
ಹೇಳಿಕೊಳ್ಳುವಂತೆ ಶೈವಗುರುಗಳೂ ತಮ್ಮ ಹೆಸರಿನ :ಹಿಂದೆ. ಸರ್ನೆ,  ಅಮ್ನಾಯ 
(ಅವಳಿ), ಸಂತತಿಗಳನ್ನು ಹಚ್ಚಿಕೊಳ್ಳುತ್ತಾರೆ. ಪರ್ಷೆಗಳಲ್ಲಿ ("ಪರಿಸತ್‌' ಪದದ 
ತದ್ಭವ ಪರ್ನೆ) ಅತ್ಯಂತ ಪ್ರಸಿದ್ಧವಾದವು. ಎರಡು: ಶಕ್ತಿಪರ್ಷೆ, ಸಿಂಹನರ್ಷೆ, 
ಡಾ. ಎಂ. ಚಿದಾನಂದಮೂರ್ತಿ ಅವರು ಸಿಂಹೆಸರ್ನೆಯ ವಿವರಗಳು ಶಾಸನಗಳಿಂದ 
ಅಷ್ಟಾಗಿ ತಿಳಿದುಬರುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.* ಆದರೆ 


* ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ ೧೩೧ 


ಯಡ್ರಾನೀಯ ಶಾಸನಗಳು ೧೨೫ 
ಯಡ್ರಾಮಿಯ ಶಾಸನಗಳು ಎಳಮೇಲ (ವಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ 
ಆಲಮೇಲ) ಸಿಂಹನರ್ನೆಯ ಸುಪ್ರಸಿದ್ಧ ಯತಿ ಮಲೆಯಾಳಪಂಡಿತ ಹಾಗೂ 
ಈತನ ಶಿಸ್ಯ-ಪ್ರತಿಷ್ಯರಾದ ಅಮೃತರಾಶಿ ಸಂಡಿತದೇವ, ಮೋನಿಸಂಡಿತ, ಚಂದ್ರ 
ರಾಶಿಸಂಡಿತ, ಸೂರೃರಾಶಿ ಪಂಡಿಕ (ಈತ ಹಗರಿಟಗೆಯ ಗವರೇಶ್ವರ ದೇವಾಲಯದ 
ಸ್ಥಾನಾಚಾರ್ಯನಾಗಿದ್ದ - ARIE 1959-60 No. 475-476 ಹಗರಿಟಗೆ) 
ರಿಗೆ ಸಂಬಂಧಿಸಿದಂತೆ ಹಲವಾರು ಹೊಸ ವಿಷಯಗಳನ್ನು ಪ್ರಕಟಪಡಿಸುತ್ತವೆ. ಈ 
ಎಲ್ಲ ಕಾರಣಗಳಿಂದ ಯಡ್ರಾಮಿ ಗ್ರಾಮವು ದಕ್ಷಿಣನಾರಣಾಸಿ, ಎಳರಾಮೆ ತೀರ್ಥ 
ಎಂದು ಕರೆಯಿಸಿಕೊಂಡಿದೆ. ಮುದನೂರ ರಾಮೇಶ್ವರ ದೇನಾಲಯದ ಸ್ಥಾನಾಚಾ 
ರ್ಯನೂ ಎಳಮೇಲ ಸಿಂಹಸರ್ಷನ್ಮಂಡಲಿಯ ಗುರುವೂ ಅಷ್ಪಾಂಗಯೋಗ' ಸಂಪ 
ನ್ನನೂ ಆದ ಮಲೆಯಾಳ ಪಂಡಿತದೇವ ಹಾಗೂ ಈತನ ಶಿಷ್ಯ -ಪ್ರಶಿಷ್ಯರನ್ನು 
ಕುರಿತು ಯಡ್ರಾಮಿ ಮತ್ತು ಬೇಕೆ ಗ್ರಾಮಗಳ ಶಾಸನಗಳು ಅನೇಕ ಸಂಗತಿಗ 
ಳನ್ನು ವಿವರಿಸುತ್ತವೆ, ಅವು ಹೀಗಗಿರುತ್ತವೆ: 

೧. ಮುದನೂರ ಮಲೆಯಾಳಪಂಡಿತ ಹಾಗೂ ಈತನ ಶಿಷ್ಯ- ಪ್ರತಿಷ್ಯರನ್ನು 
ಉಲ್ಲೇಖಿಸುವ ಯಡ್ರಾಮಿಯ ಶಾಸನಗಳು : 

1. “ಸ್ವಸ್ತಿ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನಧಾರಣ 
ಸಮಾಧಿ ರೂಪಾಷ್ಟ್ರಾಂಗಯೋಗ ಸಂಪಂನ .... ವಿನೇಯಮಹಿ .... ಗುರು ಬಾರ 
ಣಾಸಿ ಸರಸಿರುಹಭ್ರಿಂಗರುಂ ನಿರ್ಜಿತಾನಂಗರುಂ: ಆ ಶ್ರೀಮದೆಳಮೇಲ ಸಿಂಹಸರುಷ 
ನ್ಮಂಡಲಿ ಮಲೆಯಾಳದೇವರ ಶಿಷ್ಯ-ಪ್ರಶಿಷ್ಯರಪ್ಪ ಶ್ರೀಮತು ದಕ್ಷಿಣನಾರಣಾಸಿ 
ಎಟಿರಾಮೆಯ ತೀರ್ಥದಾ ರಾಮೇಕ್ಸ ರದಜೇವರ  ಮಠದಾಚಾರ್ಯ ಚಂದ್ರಾಸಿ 
ಪಂಡಿತದೇವ” (ಕ್ರಿ.ಶ. ೧೧೬೮). 

11. “ಸ್ವಸ್ತಿ ಯಮ ನಿಯಮ ಸ್ವ(ಸ್ವಾ)ಧ್ಯಾಯ ಧ್ಯಾನ ಧಾರಣ ಮೋನಾನು 
ಷ್ಮಾಣ ಜನಸಮಾಧಿ ಶೀಳಸಂಪನ್ನರಪ್ಪ ತಶ್ರೀಮದೆಳಮೇಲ ಸಿಂಹನರ್ಷನ್ಮಣ್ಣಲಿ 
ಮಲೆಯಾಳಸೀವರ ಶಿಷ್ಯ- ಪ್ರಶಿಷ್ಯರಪ್ಪ ಮೋನಿಪಂಡಿತ” (ಸು.ಶ. ೧೨). 

i: “ಶ್ರೀರಾಮೇಶ್ವರದೇವರ  ಮಠದಾಚಾರ್ಯರ್ಮುದ್ದೆಳಮೇಲ ಸಿಂಹಪರ್ಷ 
ನ್ಯೊಡರಿ ರಾಳ ಸಾಡಿತದೇವರ ಶಿಷ್ಯ-ಪ್ರಶಿಸ್ಯರಪ್ಪ ಅವ್ರಿತರಾಶಿ ಪಂಡಿತ 
ಜೀವ” (ಸು.ಶ. ೧೨). 

iv. “ .ಲಯಾಳದೇವರ ಪ ್ರತಿಷ್ಯರಪ್ಪ ಸೂರ್ಯರಾಶಿ ಪ...” (ಸುಶ. ೧೨). 
ಈ ಮೇಲಿನ ಉಲ್ಲೇಖಗಳಿಂದ ಚಂದ್ರ ರಾಶಿಪಂಡಿತನು ಕ್ರಿ. ಶ. ೧೧೬೮ ರಲ್ಲಿ 
ರಾಮೇಶ ್ರೈರೆದೇವರ ಮಕದಾಚತರ್ಯನಾಗಿದ್ದುದು ಖಚಿತವಾಗುತ್ತದೆ. ಜೊತೆಗೆ 
ಮೋನಿಪಾಡಿತ, ಅಮೃತರಾಶಿಸಂಡಿತ ಹಾಗೂ ಸೂರ್ಯರಾಶಿಪಂಡಿತರು ಹನ್ನೆರಡ 


5 ರೆ 
೧೨೬ ಕರ್ನಾಟಿಕ ಭಾರತಿ 


ನೆಯ ಶತಮಾನದಲ್ಲಿ ಇದೇ ಗ್ರಾಮದ ರಾಮೇಶ್ವರ ಇಲ್ಲವೆ ಬೇರೆ ಶಿವಾಲಯಗಳ 
ಸ್ಥಾನಾಚಾರ್ಯರಾಗಿರುವ ಸಾಧ್ಯತೆಗಳು ಅಧಿಕವಾಗಿರುತ್ತವೆ. ಇದೇ ಗ್ರಾಮದ 
ಕ್ರಿ.ಶ. ೧೧೫೫ರ ಶಾಸನವೊಂದು ಸಿಂಹನರ್ಷನ್ಮಂಡಲಿಯ ಯತಿಯೊಬ್ಬನು 
ಲಕ್ಷ್ಮಣೇಶ್ವರ ದೇವಾಲಯದ ಸ್ಥಾನಾಚಾರ್ಯನಾಗಿದ್ದನೆಂದು ಹೇಳುತ್ತದೆ. ಇದರಲ್ಲಿ 
ಯಡ್ರಾಮಿ ಗ್ರಾಮದಲ್ಲಿ ಶಿವಾಲಯವೊಂದನ್ನು ಕಟ್ಟಿಸಿದ ಮೋನಿಪಂಡಿತನ ವಿದ್ವತ್ತು, 
ವೈದ್ಯ ಸಾಮರ್ಥ್ಯ, ಹಾಗೂ ಯೋಗ ಸಂಪನ್ನತೆಗಳನ್ನು ಶಾಸನ ಹೀಗೆ 
ವಿವರಿಸುತ್ತದೆ. 

“ದಕ್ಷಿಣನಾರಣಾಸಿಯೆನಿಸಿದೆಳರಾವೆಗೆ ದಿವ್ಯಮೂರ್ತಿ ಪಾ 

ಪಕ್ಷಯ ಕಾ....ಲ್ಕಿ ಜನ್ನದಬಾವಿಗೆ ಬಂದು ರಾಗದಿಂ 

ತ್ರ್ಯಕ್ಷ ನಿನಾಸಮೆ ನೆಜಕಿಯೆ ಮಾಡುವೆಂದೆನಲೇಂ ಬ್ರತೆಗಳಿ 

ನಕ್ಷಯ ನುಡಿ ಮಾಡಿಸಿದನೇಂ ಕ್ರಿತಪ್ರಣ್ಯನೋ ಮೋನಿಪಂಡಿತ || 
ಅಟಮದನ ವಿಷನಿದ್ಯಾನಿಪುಣಂ ಯಮನಿಯಮ ನಿಯತ ಸರ್ಪ್ಸಯಶಃ ಶ್ರೀ 
ಆಪ್ತಲಲಾಮಂ ಶ್ರೀ ಮೋನಿಸಣ್ಣಿತಂ ಪಣ್ಮಿತಾಬ್ದವನ ಕಳಹೆಂಸಂ? 

೨. ಮಲೆಯಾಳ ಪಂಡಿತ ಹಾಗೂ ಈತನ ಶಿಷ್ಯ -ಸ್ರ ಶಿಷ್ಯರನ್ನು ಉಲ್ಲೇಖಿಸುವ 
ಬೇಕೆ ಗ್ರಾಮದ ಶಾಸನಗಳು : 

1, ಕ್ರಿ.ಶ. ೧೦೨೬ರ ಅಸುಂಡಿ ಶಾಸನ: “ಅಂಣ್ನಿಗೆಅಕಿಯ ನಕರೇಶ್ವರದ 
ಮಲೆಯಾಳ ಹಣ್ಮಿತರ ಶಿಷ್ಯಂ ಯಮನಿಯಮ ಸ್ವಾಧ್ಯಾಯ ಧ್ಯಾನಧಾರಣ 
ಮೋನಾನುಷಾ ಣಾ ಪರಾಯಣರಪ್ಪ ದೇವಸಿಂಗಿ ಪಣ್ಣಿ ತರ್‌ ನ 

i. ಕ್ರಿ. ಶ. ೧೦೪೫ರ ಮೋರಿಗೇರಿ ಶಾಸನ: “ಸ್ವಸ್ತಿ ಸಂಸಾರ ಪಾರಾವಾರ 
ಮದಜಳ ಮಹಾಪ್ರಯಾಸೋತ್ತುಂಗ ತರಂಗಭಂಗ ಭಗ್ಗಮಗ್ನಾನೇಕ ಪ್ರಾಣಿಜಾತಿ 
ಕರಿಮಕರ ತಿಮಿ ತಿಮಿಂಗಿಳ ಪ್ರಭೃತಿ ಪ್ರಕ್ಷುಭಿತಾವರ್ತ್ತ್ರಗರ್ತ್ತಾಂತಃಪತಿತ 
ಶಿನಾನುಗ್ರಹೀತ ಶಿಷ್ಟಜನೋತ್ತ ರಣಕರಣ ಸಾಮತ್ಕೊ 3 ಪೇತ ಪುರಂದರ ಬಲಿಂದೆ 
ಮಾರವಿಂದೆ ನಂದನ ದಿವ್ಯಮುನಿಬ್ಬಂದ ವಂದಿತ ಸುಂದರ ಚರಣಾರನಿಂದ ತ್ರೀಮಲ್ಲ 
ಕುಳೀಶ ಮುಖಕಮಳ ವಿನಿರ್ಗ್ಗತ ಶಕಳ ಶಾಸ್ತ್ರರ್ತೃ ಸದ್ದಾವಾಭಿಜ್ಞರ್‌ | ಯಮ 


ಓ 
ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನಧಾರಣ ಜನಸಮಾಧಿ ಸಂಪ 


~Ow 
ನ್ನರಪ್ಪ ಕೋಗಳಿಯಯ್ದ್ನೂ ಅಜಿ ಮಠಾಧಿಸತಿಗಳಪ್ಪ ಸಿಂಹಸರ್ನೆಯ ಶ್ರೀಮನ್ಮಲೆಯಾಳ 
ಪಣ್ಮಿತದೇವರವರ ಶಿಷ್ಯರ್ಸ್ಸಮಸ್ತ ಶಾಸ್ತ್ರವಾದ ಪಾರಗರಪ್ಪ ಶ್ರೀಮಜ್ಞಾ ನೇಶ್ವರ 
ಪಣ್ಣಿತರವರ ಶಿಷ್ಯರ್ಯ್ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ 
ಧಾರಣ ಜಪಸಸಮಾಧಿ ಸಂಪನ್ನರಪ್ಪ ಶ್ರೀಮತ್ಸೋಮೇಶ್ವರ ಪಣ್ಣಿ ತರ್‌? 2 
] South Indian Inscriptions XI—i 63 
2 South Indian Inscriptions ೫1--1 101 


ಯಡ್ಪಾಮಿಯ ಶಾಸನಗಳು ೧೨೭ 

iii ಕ್ರಿ. ಶ. ೧೦೪೬ರ ಮೋರಿಗೇರಿ ಶಾಸನ: “ಯಮನಿ ಯಮ ಸ್ವಾಧ್ಯಾಯ 
ಧ್ಯಾನಧಾರಣ ಜಪಸಮಾಧಿ ಸಂಪನ್ನರಪ್ಪ ಕೋಗಳಿಯಯ್ದೂ ಅಜಿ ಮಠಾಧಿಪತಿಗ 
ಳಪ್ಪ ಶ್ರೀಮಲೆಯಾಳ ಪಣ್ಮಿತದೇವರವರ ಶಿಷ್ಕರ್‌ ಶ್ರೀಜ್ಞಾನೇಶ್ವರ ಪಣ್ಣಿತರವರ 
ಶಿಷ್ಕರ್‌ ಸಮಸ್ತ ಶಾಸ್ತ್ರ ಪಾರಾವಾರಗರಪ್ಪ ಶ್ರೀಮತ್‌ ಸೋಮೇಶ್ವರ ಪಂಡಿತರ್‌?3 

iv. ಕಿ.ಶ. ೧೦೪೯ರ ಶಿರೂರ ಶಾಸನ: “ಉತ್ತರೇಶ್ವರ ದೇವಸ್ಯ ಮಠೇ 
ಸಾಂಸ ನಾ ತೇನಾಂ ಮುಖ್ಯೋ ಮಹಾಪ್ರಾಜ್ಞೋ ಮಲಯಾಲಾಖ್ಯ ಬುಧ 
ಸ್ಥಿತಃ | ತಚ್ಛಿಸ್ಯೋತ್ರ a ಮಹಾಮುನೇಃ ಪಾದಪ್ರಕ್ಷಾಲ್ಯ ವಿಧಿನಾ 
ಭೂಮಿರ್ದ್ವತ್ತಾತಿ ಭಕ್ತಿತಃ || ಸಿಂಘಪರ್ಶಸ್ಮತೋ ಮುಖ್ಯಃ ತೇಜೋರಾಸಿ 
ಮಹಾಯತೇ” 4 

ಬ ಫೈ ಶ. ೧೦೭೧ರ ಹೂವಿನಹಡಗಲಿ ಶಾಸನ: “ಮುದನೀರ ತೀರ್ತ್ತ್ರದ 


ರಾಮೇಸ್ತರದ ಮಲೆಯಾಳ ಪಣ್ಣಿ ತದೇವರ ಸನ್ತತಿ. ಈ ಸ್ಥಾನ ಲಕುಳೇಸ್ತರ ಪಣ್ಣಿ ತರ 


ಮಠ”? 

vi: ಶಿ.ಶ. ೧೦೭೪ರ ಬೈ ಚೆಬಾಳ ಶಾಸನ : *ಶ್ರೀಮಜೆಳಮೇಲ ಸಿಂಹ 
ಪರ್ನೆ ಮಂಡಲಿಯ ಮಲೆಯಾಳದೇವರ ಪ್ರಶಿಸ್ಯಶಿಷ್ಯರಪ್ಪ ತ್ರೀಮತ್ತೇಜೋರಾತಿ 
ಪಂಡಿತದೇವರು”9 

vii. ಕ್ರಿ.ಶ. ೧೦೭೭ ರ ಏವೂರ ಶಾಸನ: “ಎಟಮೇಲ ಸಿಂಹಪರ್ಷನ್ಮಂಡಲಿಯ 
ಮಲೆಯಾಳ ಪಣ್ಣಿ ತದೇವರ ಶಿಷ್ಯರ್‌ ಮಿರಿಂಜೆಯ ಚಿಕ್ಕದೇವರ ಪ್ರಶಿಷ್ಯರಪ್ಪ ಶ್ರೀಮದ್‌ 
ಈಶಾನರಾಶಿ ಪಣ್ಣಿತರ'? 

vii ಸ್ರೈ.ಶ. ೧೦೯೩ರ ಹಲಗೊಂದಿ ಶಾಸನ: “ಸ್ವಸ್ತಿ ಸಂಸಾರ ಪಾರಾವಾರೆ 
ಮದಜಳ ಮಹಾಯಸೋತ್ತುಂಗ ತರಂಗ ಭಗ್ನಮಗ್ನಾನೇಕ ಪ್ರಾಣಿಜಾತಿ ಕರಿಮಕರೆ 
ತಿಮಿತಿಮಿಂಗಳ ಪ್ರಭೃತಿ ಪ್ರಕ್ಷಭಿತಾವರ್ತ್ತ್ರಗರ್ತ್ತಾನ್ರಸ್ಪತಿತ ಸಿವಾನುಗ್ರಹೀತ ಶಿಷ್ಟ 
ಜನೋತ್ತರಣ ಕಾರಣ ಸಾಮರ್ತ್ಮ್ಯ .. .. ಬಲಿನ್ಹಮಾರವಿನ್ನನನ್ನನ ಮುನಿದಿವ್ಯ 
ವನ್ನಿತ ಸುನ್ನರ ಚರಣಾರವಿನ್ಹ ಪ್ರೀಮಲ್ಲಕುಬ್‌ಶ್ವರದೇವ ಮುಖಕನುಳ ವಿನಿರ್ಗ್ಗತ 
ಸಕಳ ಶಾಸ್ತ್ರಾರ್ತ್ನೃ ... ರಪ್ಪು ಮುದಿನೀರ ತೀರ್ತ್ವದ ರಾಮೇಶ್ವರದ ಶ್ರೀ ಮಲೆಯಾಳ 
ಪಂಡಿತದೇವರ ಶಿಷ್ಯರು ಜ್ಞಾ ನೇಶ್ವರ ಪಣ್ಣಿ ತದೇವರು ಅವರ ಶಿಷ್ಯರು ಫ್ರೀ ಸೋಮೇಸ್ವರ 
ಪಂಡಿತದೇವರು ಅವರ ಶಿಷ್ಯರು ಶ್ರೀ ಸಾಂತರಾಸಿ ಪಂಡಿತದೇವರು ಅವರ ಶಿಷ್ಯರು |ವ್ರಿ| 


3 South Indian Inscriptions, IX -1 104 
4 South Indian Inscriptions, XI -i85 
5 South Indian Inscriptions, IX -i135 
6 ಅಪ್ರಕಟತ 

7 


Epigraphia Indica, XII 0. 268 


೧೨೮ ಕರ್ನಾಟಕ ಭಾರತಿ 


ಹರಹಸನಕ್ಕೆ ಜೀವಕುದರಕ್ಕೆ ಸೀತಾಂಬುರುಹಕ್ಕೆ ಮೌಕಿ ಕಿ ಕಾಭರಣಗಣ........ ಗಜಕ್ಕೆ 
ಗರಧರ ಫೇನಪಿಂಡಫಿವಹಕ್ಕೆ ಮುಕುಂದೆ ತುಟ ಸೋಭೆಗೆ ದೊರೆಯೆನಿಸಿತ್ಕೊ 
ಭಾವಿಸೆ ಕಳೇಸಮುನೀಶ ಯಶಂ ಧರಿತ್ರಿಯೊ.... ಮೂರ್ತಿಯಂ ವಿನಯ ಸಮಾಧಿ 
ಶೀಲಗುಣ ಶೌಚಚರಿತ್ರ ತಪಜಿ ಎಾವದೊಳ್‌ ಮನುಮುನಿಸಂದೆಗಸ್ತ ಶಿ” -- ಸಿಪಕಾನ್ಫೃ 
ಪತ್ತ ಗೆ ಬಣ್ಣಿಸೆ ಸೆ ಖಳೇಶ್ರರಪಣ್ಣಿ ತರೇಂ ಕ್ರಿ ತಾತ್ಸ ೯ರೋ?8 ` 

ix ನ ರ ಕರವತ್ತಿ, ಶಾಸನ: "ಶ್ರೀಮನು ಮಲೆಯಾಟಿ ಪಂಡಿತ 
ಇವರ್‌... ಇ 

ಸ. ಕ್ರ. ಶ. ೧೧೧೬ ರ ಜಾಡಕೊಂಡಗುಳಿ ಶಾಸನ: “ಯಮ ನಿಯಮಾಸನ 
ಪ್ರಾಣಾಯಾಮ ಪ್ರಶ್ಯಾಹಾರ ಜಪಸಮಾಧಿಶೀಲಗುಣಸಂಪಂನ್ನರಪ್ಪ ಸಿಂಹಪರ್ಷೆ 
ಯಭಿನವ ಪಾಶುಪತ ಸುಭತಾಭರಣರಪ್ಪ ಸವರವಳ್ಳಿಯ ಜ್ಞಾನರಾಸಿ ರಾಜಗುರು 
ದೇವರ ಶಿಷ್ಯರಪ್ಪ ಸ್ರೀ ಸಿದ್ಧ ಯೋಗಿ ಪಂಡಿತದೇವ” 9ನ 

Xi | ೧೧೪೯ ರ ಬೆಣ್ಣೇಹಳ್ಳಿ ಶಾಸನ: “ಸ್ವಸ್ತಿ ಸಂಸಾ ಸಾರಸಾರ ಪಾರಾ 
ವಾರ ಮದಜಳ ಮಹಸೋತ್ತು ಕ ಭಗ್ನ ಮಗಾ ನೇಕ: ಪ್ರಾ ಣಿಜಾತಿ ಕರಿ ಮಕರ 
ತಿಮಿ ತಿಮಿಂಗ್ಲಿಳೆ ಪ್ರಕ್ರತಿ ಪ್ರಕುಭಿತನತ್ತ ಕಾ ೯ನ್ತ ಶಿವಾನುಗೃ ಹೀತ ಶಿಷ ಜನೋ 
ತ್ತರಣ.., , ಚತುರ ಗಮಕ ವಾದಿವಾದ ನಿಯಮೋಪಾಸನ್ಯಾಸ ಚತುರ್ವೇದ ಜೇದಾನ್ತ 
ಸಿದ್ಧಾನ್ರ್ಯ ಶ್ರವಣನೇದಿತರು ಶ್ರೀಮಲ್ಲಕುಳೀಶ್ಚರದೇವ ಮುಖಕಮಳ ವಿಸಿ/ರ್ಗ್ಸತೆ] 
ಚರಣಾರವಿ ನ್ಟ ಪುರನ್ಹ ಬಲಿನ್ಹ ಮಾರನಿನ್ನ ನನ್ನ ನನೇಸೌನ್ಹರರುಮಪ್ಪ ಶ್ರೀಮನ್ಮ 
ಹಾಗ್ರಾಹಾರ ಹೂಲಿಯ ಶ್ರೀ ಪಂಚಲಿಂಗದೇವಪಾದಾಬ್ವ ಬ್ರಿಂಗರುಂ ಶ್ರೀ ಸಿಂಹ 
ಪರ್ಷೇ ಅಭಿನವ ಪಾಶುಪಕಮಠ ಶ್ರೀ ವಿದ್ಯಾರಾಶಿ ಪಂಡಿತದೇವರು | ಅವರ ಶಿಷ್ಯರು|| 
ಶ್ರುತದೊಳು ಶೀಲದೊಳಾಗಮೋಕ್ತ ಶಾಸ್ತ್ರದೊಳು ತಪೋನುಷ್ಕಾನದೊಳು ಪರಹಿತ 
ಬ್ಯಾಪಾರದೊಳು ಗೌರವಾಕೃತಿಯೊಳು ಮನ್ಹರಧ್ದೆರ್ಯ್ಯಡೊಳು ಪೋಲ್ವರಿನೆ ಬಣ್ಣಿಸೆ 
ಧರ್ಮ್ಮರಾಶಿ ತಂ ಧನ್ಯಂ ಪೆಅದೆ ನ್ಯ ರೇ ಅವರ ಶಿಷ್ಯ ರು ಸುಕನೋಬ್ಬ ೯೦ 
ಸ್ಫಂದನೋಬ್ಬ ೯೦ ಪವನತನೆಯನೋಬ್ಬ ತ ದೀಜಾತನೋಬ, ld] ನದೀಜಾ ಇತನನ್ನೆ 
ನನೆ ಜಗಂ ಬಣ್ಣಿಸೆ ಚಂದ್ರರಾಶಿ ಮುನೀಶ || ಇನ್ತೀ ಅಭಿನವ ಪಾಶುಪತ ಸನ್ತಾನದ 
[ದೇವರೆನಿ]ಸುವುದು [98 

x, ಕ್ರಿ. ಶ. ೧೧೨೭ ರೆ ಅಸುಂಡಿ ಶಾಸನ: *ಸ್ವಸ್ತ್ಯ್ಯನೇಕ ಶಿವತತ್ತ್ವ್ವಾ 
ಗಮ ಸಂಪಂನ್ನರುಂ | ಶಿಷ್ಟಪ್ರಸನ್ನರುಂ | ಸ ಸಕಳಶಾ ಾಸ್ತೃಪ ಇರಗರುಂ | ಚೌಸಸ್ಟ್ರಿ ಕಳಾ 
8 South Indian Inscriptions, 12%-1 163 
9 South Indian Inscriptions, IX-i 169 
9» ಅಪ್ರಕಟಿತ: ಡಾ. ಎಂ. ಎಂ. ಕಲಬುರ್ಗಿ ಅವರ ಸಂಗ್ರಹ. 
98 South Indian Inscriptions, vol IX-i 251 


ಯಡ್ರಾನಿಯ ಶಾಸನಗಳು ೧೨೯ 
ಧರರುಂ | ಪಶುಪತಿಮತ ತಸಃಪ್ರಭಾನಮಾರ್ಗ್ಗ ಸುಭೋದಯ ನಿಯಮಿತ ಮಹೇ 
ಶ್ವರಜನ ಶಿವಮುನಿಗಣ ಶಿಷ್ಯೋಕ್ತ ದೀಕ್ಷಾದಕ್ಷರುಂ...ಯ....... ಣ ಜಪ ಸಮಾಧಿ 
ಶೀಳ ಸಂಯುತರಪ್ಪ ಶ್ರೀಮತು ಸಿಂಗ ಪರಿಷೆಯ ಮಠದಾಚಾರ್ಯ್ಯರು ನೋಮೇಶ್ವರ 
ಪಣ್ಣಿತರ ಪುತ್ರ ಶಿಷ್ಯ...” 10 


೫111. ಕ್ರಿ. ಶ. ೧೧೭೯ ರ ಇಂಗಳೇಶ್ವರ ಶಾಸನ : “ಪರಿರಾಜಿತ ಸಿಂಹಪಜಶು 
ಮಂಡಳಿ ಮಲೆಯಾಳರ ಶಿಷ್ಯಪ್ರತಿಶಿಷ್ಯರ್ನ್ನಿರವದ್ಯಂ ಧರ್ಮ್ಮರಾಶಿ ಮುನಿಪೋತ್ತಂಸಂ। 
ತನ್ಮುನಿಪ... ನರ್ತ್ಮಿ ಮರುನ್ಮಹೀಜಂ ವಿಬುಧಜನನಿಧಾನಂ ವಾಣಿಜನ್ಮನಿವಾಸಂ 
ವಿಶ್ರುತಸಂನ್ಮಾರ್ಗ್ಗಂ ಜ್ಞಾ ನರಾಸಿ ಮುನಿಪೋತ್ತಂಸಂ। ದಾನವಿನೋದಂ ವಿಬುಧ 
ನಿಧಾನಂ .... ವಿಜಯಪುರ ಕೇದಾರ ಮಹಾಸ್ಥಾನಾಚಾರ್ಯ್ಯ ಕೀರ್ತ್ರಿಶೃ(ಶ್ರೀ) 
ನಾರೀಪತಿ ಕುಮಾರದೇವಬ್ರತಿಸಂ?31 


೫1೪. ಕ್ರಿ. ಶ. ೧೧೭೯ ರ ಏವೂರೆ ಶಾಸನ : "ಶ್ರೀಮದ್ದೆಳಮೇಲ ಶ್ರೀ ಸಿಂಹ 
ಪರ್ಷನ್ಮಂಡಲಿ ಮಲೆಯಾಳನೇವರ ಶಿಷ್ಯರಪ್ಪ ಮಿರಿಂಜೆಯ ಚಿಕ್ಕದೇವರ ಸಂತಾನಂ 
ಏಹೂರ ಶ್ರೀ ಸ್ವಯಂಭೂ ಸೋಮನಾಥದೇವರ ಸ್ಥಾನದಾಚಾರ್ಯ್ಯರು ಶ್ರೀಮತು 
ಜ್ಞಾನರಾಶಿಸಂಡಿ ತದೇವರ್‌”12 


2೪. ಸು.ಶ. ೧೨ರ ಕಲಬಾವಿ ಶಾಸನದಲ್ಲಿ 1:8 ಮಲೆಯಾಳ ಪಂಡಿತ 
ಹಾಗೂ ಈತನ ಪ್ರತಿಷ್ಯ ತೇಜೋರಾಶಿಸಂಡಿತರ ಉಲ್ಲೇಖವಿರುತ್ತದೆ. 

೫೪1. ಕ್ರಿ.ಶ.೧೨೦೦ ರ ಮನಗೂಳಿ ಶಾಸನ: "“ಅಚಾರ್ಯ್ಯಾನ್ವಯ 
ವೆಂತೆಂದಡೆ ವರ ವಿದ್ಯಾನಿಧಿ ಗೌಳದೇವ ಮುನಿಪಂಗಾತ್ಮಾಗ್ರ ಶಿಷ್ಯಂ ಜಿತಸ್ಮರಬಾಣಂ 
ವಾರ್ಧಿ ಮಲಯಾಳ ಜ್ಞಾ ನರಾಶಿ ಬ್ರತೀಶ್ವರನಾದಂ ಧರಣೀವಿಶ್ರುತ ಧರ್ಮ್ಮರಾಶಿ 
ಮುನಿಪಂ” 13 

xvii. ಕ್ರಿ. ಶ. ೧೨೨೬ ರ ಬೆಣ್ಣೇಕಲ್‌ ಶಾಸನ : *ಶ್ರಿಳಿಮದಖಿಳ ಭುವನಜನ 
ಜನಿತ ಸಂಸಾರ ಪಾರಾವಾರ ಮದಜಳ ಮಹಾಸ್ರಯಂಸೋತ್ತುಂಗ ತರಂಗ ಭಗ್ನಮ 
ಗ್ನಾನೇಕ ಪ್ರಾಣಿಜಾತಿ ಪ್ರಭೃತಿ ಪ್ರಭೃತಿ ಪ್ರಕ್ಷುಭಿತವರ್ತ್ತ್ರಗರ್ತ್ರಾಂತಃ ಪತಿತ ಶಿವಾನು 
ಗ್ರಹೀತ ಶಿಷ್ಟಜನೋತ್ತರಣ ಕರಣ ಸಾಮರ್ಥೊಪೇತ ಪುರಂದರ ಬಲಿಂದಮಾರವಿಂದ 
ನಂದನ ಮುನಿದಿಬ್ಯವಂದಿತ ಪಾದಾರವಿಂದ ಶ್ರೀಮಲ್ಲಕುಳೇಶ್ವರದೇವಮುಖಕಮಳ 


RTT 1 . 

10 South Indian Inscriptions, XVIII 133 

11 South Indian Inscriptions, XV 129 

12 Epigraphia Indica, 2೩11 P. 338 

124 Annual Report on Indian Epigraphy 1960-61 No. 386 
13 Epigraphia Indica, 2೭11 P. 338 


೧೩೦ ಕರ್ನಾಟಕ ಭಾರತಿ 
ವಿನಿರ್ಗ್ಗತ ಸಕಲಶಾಸ್ತ್ರ ತತ್ವ ಜ್ಞ ರುಂ ನಿಖಿಳ ಧರ್ಮಜ್ಞ ರುಂ ಯಮನಿಯಮ ಪ್ರಾಣಾ 
ಯಾಮ ಪ್ರಶ್ಯಾಹಾರಾದಿ- ನಿಜಕ್ರಿತ್ಯಕ್ರಿಯಾಕರಣಾನುರಕ್ತ ಸ್ವಾಂತಃಕರಣ ಪರಿಣತಿ 
ವಿಶೇಷ ಪರಾಕ್ರಿತ ಪ್ರತ್ಯವಾಯುರುಂ ಸ್ವರ್ಗ್ಗಾಪವರ್ಗ್ಗ ಮೂಗ: ೯(ಪಾಯರುಂ ಪರ 
ವಾದಿ ಘರಟ್ಟರುಂ। ಸರಸ್ವತೀ ಲಲಾಟಪಟ್ಟ ರುಂ! ಸಮವಾದಿ ಸರಭಭೇರುಂಡರುಂ 
ತಪಪ್ರಭಾವ ತೇಜೋಮಾರ್ತ್ರ್ರಂಡರುಂ। ಅನ್ನ ದಾನ ವಿನೋದರುಂ ನಿಖಿಳ ಧರ್ಮಾ 
ಹ್ಲಾದರುಂ ಅಭಿನವಪಾಶುಪತ ಸಮಯವಾರ್ದಿವರ್ಧನ ಸುಧಾಕರರುಂ| ಮೇರು ಸನ್ನಿ 
ಭಸ್ಮಿರರುಂ। ಸೃ ಕೈ ಕೇಯಾನುಸ್ಮಾನ ನಿಸ್ಮಿತ ಮಹಿಮೋಪಾಜ್ಞಿ ೯ತೆ ಸಪ್ತಾಹತ್ತರೀ ಸ್ಮಾನಾ 
ಭು ರುಮಪ್ಪ ತಪಚಕ್ರವರ್ತ್ತಿ ಖಳೇಶ್ವರದೇವರನ್ವಯ! ಕ್ಷಿತನುತ ಲಕುಳೇಶ 
ಸೊ ೧ ್ಯೀತ್ರಮ ಶಿಷ್ಯ ಲೋಕಸ್ಸುತ ಯತಿ ಜು ಶ್ರೀ ಮಲೆಯಾಳದೇವ ಬ್ರತಿಕುಳ 
ಕಮಳಾರ್ಕ್ಶಸ್ತ ತ್ರತಿಷ್ಯರ್ಸ ಪೂಜ್ಯಾಂನಿ ತ ಭುವಿ ಜಯತು ಶ್ರೀಜ್ಸಾ ನರಾಶಿರ್ಮ್ಮುನೀಶಃ 
ತತ್ತಿ ಸ್ಯ ಸ್ತಾಪನಃ ಸ್ರೇಷ್ಠಃ ಕ ಸೋಮೇಶ್ವ ರ ಮಹಾಬ್ರತಿಃ ತನ್ಮುನಿತಿಷ್ಯ ವಿಖ್ಯಾತೋ 
ಶಾಂತರಾಸಿರ್ಯ್ಯತೀಶ್ವ ರಃ |॥ಕಂದೆ] ಟೆ ಮುನಿಯ "ನ್ಯ ಭೃಗ್ಹಿ ಶ್ವಾಮಿಶ್ರಾಂಗೀರಸ 
ಕಹಿಲ ಸನಕಾದಿ ಮುನಿಸ್ತೊ ೀಮರ್ತ್ರಮಗೆಣೆಯೆನಲಂತಾ ಹವಾ ತಾಳಿದೆ ಕಳೇಶ 
ಮುನೀಶಂ'' 14 

ಮೇಲಿನ ಈ ಎಲ್ಲ ಉಲ್ಲೇಖಗಳಿಂದ ಬಳ್ಳಾರಿ ಜಿಲ್ಲೆಯ ಮೋರಿಗೇರಿ, ಹೂವಿನ 
ಹಡಗಲಿ, ಕುರವತ್ತಿ, ಹಲಗೊಂದಿ, ಬೆಣ್ಣೇಕಲ್‌; ಗುಲಬುರ್ಗಾ ಜಿಲ್ಲೆಯ ಏವೂರ, 
ಬೈಚಬಾಳ, ಯಡ್ರಾಮಿ, ಮುದನೂರ, ಜಾಡಕೊಂಡಗುಳಿ; ವಿಜಾಪುರ ಜಿಲ್ಲೆಯ ಮನ 
ಗೂಳ್ಳಿ ಇಂಗಳೇಶ್ವರ, ಶಿರೂರ, ಧಾರವಾಡ ಜಿಲ್ಲೆಯ ಅಸುಂಡಿ; ಬೆಳಗಾವಿ ಜಿಲ್ಲೆ ಯ ಹೂಲಿ 
ಕಲಬಾನಿ ಗ್ರಾಮಗಳು ಎಳಮೇಲ ಸಿಂಹಪರ್ಷೆಯ ಪ್ರಮುಖ ಶೈವಕೇಂದ್ರಗಳಾಗಿದ್ದುದು 
ವ್ಯಕ್ತವಾಗುತ್ತದೆ. ಇದಲ್ಲದೆ ಕ್ರಿ.ಶ. ೧೦೨೬ರ ಅಸುಂಡಿ ಶಾಸನ ದೇವಸಿಂಗಿಪಂಡಿತನು 
ಮಲೆಯಾಳ ಪಂಡಿತದೇವನ ಶಿಷ್ಯನೆಂದು ಸ್ಪಷ್ಟವಾಗಿ ಹೇಳುತ್ತದೆ. ಇದರಿಂದ (ಮಲೆ 
ಯಾಳ ಪಂಡಿತದೇವನ ಶಿಷ್ಯ) ದೇವಸಿಂಗಿ ಪಂಡಿತನ ಕಾಲ ಕ್ರಿ.ಶ. ೧೦೨೬ ಎಂದೂ 
ಈತನ ಗುರು ಮಲೆಯಾಳ ಪಂಡಿತನ ಕಾಲ ಕ್ರಿ.ಶ. ೧೦೨೬ ಇಲ್ಲವೆ ಇದಕ್ಕಿಂತ ಹಿಂದೆ, 
ಅಂದರೆ ಕ್ರಿ.ಶ.ಸು. ೧೦೦೦ ಎಂದೂ ನಿರ್ಧಾರವಾಗುತ್ತದೆ. ಈ ಸಮಯದಲ್ಲಿ ಮಲೆ 
ಯಾಳ ಪಂಡಿತದೇನನು ಮುದನೂರ ರಾಮೇಶ ಶರದೇವಾಲಯ ಮತ್ತು ಅಣ್ಣಿ "ಗೆಕೆಯ 
ನಕರೇಶ್ವರ ದೇವಾಲಯಗಳ ಸ್ಥಾನಾಚಾರ್ಯನಾಗಿಯೂ ಕೋಗಳಿ-೫೦೦ರ ಮಠದಾ 
ಚಾರ್ಯನಾಗಿಯೂ ಇದ್ದನು. ಈ ಎಲ್ಲ ಶಾಸನಗಳ ಆಧಾರಗಳಿಂದ ಎಳಮೇೇಲ ಸಿಂಹ 
ಪರ್ಷೆಯ ಶೈವಯತಿ ಮಲೆಯಾಳ ಪಂಡಿತ ಹಾಗೂ ಈತನ ಶಿಷ್ಯ-ಪ್ರಶಿಷ್ಯ್ಯ ಪರಂಪರೆ 
ಯನ್ನು ಹೀಗೆ ಪುನರ್‌ ರಚಿಸಬಹುದಾಗಿದೆ. 
14 South Indian Inscriptions, IX-i 343 


* South Indian Inscriptions, IX-i 251 (ಕ್ರಿ.ಶ. 1149) 
(ಈಗ ಹೂಲಿಯಲ್ಲಿರುವುದು «ಶ್ರೀ ಸಿಂಹಪರ್ಷೆಯ ಅಭಿನನಪಾತುಪತ ಮಠ?) 


ಯಡ್ರಾಮಿಯ ಶಾಸನಗಳು ತೊ 


ಇವರಲ್ಲಿ ತೇಜೋರಾಶಿ ಪಂಡಿತ ಕ್ರಿ.ಶ. ೧೦೪೯ ರಿಂದ ೧೦೮೨ರ ವರೆಗೆ ಮುದನೂರ 
ರಾಮೇಶ್ವರ ದೇವಾಲಯದ, ಈಶಾನ್ಯರಾಶಿ ಕ್ರಿ. ಶ. ೧೦೭೭ರಲ್ಲಿ, ಏವೂರ: ಸ್ನಯಂಭ್ಭೂ-- 


ಎಜು ಮಾ ರ 


! 


ತ NL Cad ಚಹಾ. ci a ಚಾಚಾ ತಾ adda ce ada ed add ce ec Cac ound Sd 


ತಂತ ತಾ ತಾರಾ ರನ್ನದ 


| ಜೀರ್ಣೋದ್ಧಾರ-ತಪೋದನರ, ಛಾತ್ರರ ಅಶನಾಚ್ಛಾದನ-ಪರ್ವ-ಹೋಮ-ಬಲಿಕೆ ಯಾ 
ದಿಗಳಿಗಾಗಿ ಭೂಮಿ (ಗದ್ದೆ, ತೋಟ, ನಿವೇಶನ), ಹಣಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. 


೧೩೦ ಕರ್ನಾಟಿಕ ಭಾ! 


ವಿನಿರ್ಗ್ಗತ ಸಕಲಶಾಸ್ತ್ರ ತತ್ವಜ್ಞರುಂ ನಿಖಿಳ ಧರ್ಮಜ್ಞರುಂ ಯಮನಿಯಮ ಪ್ರಾ 
: ಯಾವು ಪೃತ್ನಾಹಾರಾದಿ ` ನಿಜಕಿತ್ಯಕ್ರಿಯಾಕರಣಾನುರಕ್ತ ಸ್ಟಾಂತಃಕರಣ ಪರಿಣ 


14 South Indian Inscriptions, IX-; 343 ತೆ af : 
* South Indian Inscriptions, IX-i 251 (ಕ್ರಿಕೆ. 1149) 3 | 
(ಈಗ ಹೂಲಿಯಲ್ಲಿರುವುದು «ಶ್ರೀ ಸಿಂಹಪರ್ಷೆಯ ಅಭಿನವಪಾತುಪತ ಮಠ”) 


೧೩೧ 


ಕ ರಲ್ಲಿ ತೇಜೋರಾಶಿ ಪಂಡಿತ ಕ್ರಿ.ಶ. ೧೦೪೯ ರಿಂದ ೧೦೮೨ರ ವರೆಗೆ ಮುದನೂರ 
ರ ಮೆ ಶ್ವರ ದೇವಾಲಯದ, ಈಶಾನ್ಯರಾಶಿ ಕ್ರಿ. ಶ. ೧೦೭೭ರಲ್ಲಿ ಏನೂರ ಸ್ವಯಂಭೂ 
ಸೋಮನಾಥ ದೇವಾಲಯದ, ಬಲ್ಲಜೀಯ ಕ್ರಿ.ಶ: ೧೧೬೭ರಲ್ಲಿ ಮುದನೂರ 
ಲಕ್ಷ್ಮಣೇಶ್ವರ ದೇವಾಲಯದ, ಬ್ರಹ್ಮರಾಶಿ ಕ್ರಿ.ಶ. ೧೦೯೯ರಲ್ಲಿ ಹಗರಟಗೆಯ ಉಗ್ರ 
ಭೀಮೇಶ್ವರ ದೇವಾಲಯದ, ಎರಡನೆಯ ಜ್ಞಾ ನರಾಶಿ ಕ್ರಿ. ಶ. ೧೧೭೬ರಿಂದ ೧೧೭೯ರ 
ವರೆ ಏವೂರ ಸ ಥ್ರಿಯಂಭೂ ಸೋಮನಾಥ ಹಾಗೂ ವಿಜಾಪುರದ ಸ ಶ್ರ ಯಂಭೂ ಕೇದಾ 
ಕೇಶ್ವರ ಜೀನಾಲಯಗಳ ಸ್ಥಾನಾಚಾರ್ಯರಾಗಿದ್ದುದು BOE ಗೊತ್ತಾಗುತ್ತದೆ. 


1 ಹೀಗೆ ಯಡ್ರಾಮಿ ಹಾಗೂ ಮುಡನೂರ ಗ್ರಾಮಗಳು (ದೇವರದಾಸಿಮಯ್ಯ) 
' ಜೇಡರದಾಸಿಮಯ್ಯ ನಿಗಿಂತ ಪೂರ್ವದಲ್ಲಿಯೇ ರ್ಟ ಸಿಂಹೆಸರ್ನೆಯ ಲಕುಲೀಶ 
ಪಾಶುಪತ ಶೈವದ ಅತ್ಯಂತ ಪ್ರಬಲ ಕೇಂದ್ರಗಳಾಗಿದ್ದವು. ಮಲೆಯಾಳ ಪಂಡಿತನು 
| (ಕ್ರಿ.ಶ.ಸ ಸು ೧೦೦೦) ಈ ಶೈವ ಶಾಖೆಯ ನಾಯಕವ್ಯಕ್ತಿ ಯಾಗಿ ನಿಂತು ತನ್ನ ಶಿಷ್ಯ 

ರ ಮೂಲಕ ನಾಡಿನ ಉದ್ದಗಲಕ್ಕೂ ನಡೆಸಿದ ಕೈ ಕೈವಧರ್ಮದ ಪ್ರಸಾರಕಾರ್ಯ 
ಬಸನಪೂರ್ವಯುಗದ ಕೊಂಡಗುಳಿ ಜಾ ಜೇಡರಬಾಸಿಮಯ್ಯ ನನ 
ವೀರಶೈವ ಚಟುವಟಿಕೆಗಳಿಗೆ ಪೂರಕವಾಗಿ ಪರಿಣಮಿಸಿರುವ ಸಾಧ್ಯತೆಯಿದೆ. 


 ಯಡ್ರಾಮಿಯಲ್ಲಿ ಮುನ್ನೂರು ಮಹಾಜನರೂ ಇದ್ದರು. ಇವರು “ಅನವದ್ಯ 
ಕನುಪಮರ್ಪಾ ರ್ರಾವನಚನಿತರ್ಯ್ಯಜನಯಾಜಯನಾಧ್ಯ ಸನದಾನ ಸತ್ರ ತಿಗ್ರಹನಿನೋದ” 
ಠಾಗಿದ್ದರು (ಕ್ರಿ.ಶ. ೧೧೧೧). ಇದಲ್ಲದೆ ಹದಿನೆಂಟುಸಂತತಿ ಹಾಗೂ. ಹಗ್ಗ ಡೆ ಕೇತಯ 
ನಾಯಕರ ಉಲ್ಲೆ "ಖಗಳೂ ಇಲ್ಲಿಯ ಶಾಸನಗಳಲ್ಲಿ ಕಂಡುಬರುತ್ತವೆ. 


ಲಕುಲೀಶ ಪಾಶುಪತದ ಎಳಮೇಲ ಸಿಂಹಸರ್ಪೆಯ ಮಲೆಯಾಳ ಪಂಡಿತದೇವನ 
ಶಿಷ್ಯ-ಪ್ರಶಿಷ್ಯ ಪರಂಪರೆಯ ಆಡುಂಬೊಲವಾಗಿದ್ದಿತು ಸಗರನಾಡು. ಈ ಸಗರನಾಡಿನಲ್ಲಿ 
ಸಮಾನೇಶನಾಗುವ ಯಡಾ ್ರಮಿಗ್ರಾಮದಲ್ಲಿಯೂ. ಇವರ ಪ್ರಾಬಲ್ಯವಿದ್ದುದು ಸಹಜ 
ನೆನಿಸುತ್ತಜಿ. ಇದರಿಂದ ಯಡ್ರಾಮಿಯಲ್ಲಿ ದೇವಾಲಯ ನಿರ್ಮಾಣ, ದಾನಸ್ವೀಕರಣ 
ಕಾರ್ಯಗಳು ಭರದಿಂದ ಸಾಗಿದುದನ್ನು ಇಲ್ಲಿಯ ಶಾಸನಗಳು ತಿಳಿಯಪಡಿಸುತ್ತ ವೆ. 
ಈ ಗ್ರಾಮ “ಬಲ್ಲದ ಕನ್ನಡಕ್ಕರದ ವಿದ್ಯಾಸ್ಥಾನ”ವೂ ಆಗಿದ್ದುದು ಗೊತ್ತಾಗುತ್ತದೆ. 
ರಾಮೇಶ್ವರ, ಲಕ್ಷ್ಮಣೇಶ್ವರ ದೇವಾಲಯಗಳ ಉಲ್ಲೇಖ ಇಲ್ಲಿಯ ಬಹುಪಾಲು 
ಶಾಸನಗಳಲ್ಲಿ ಬರುತ್ತದೆ. ಕಾರಣ ಇವು ಈ ಗ್ರಾಮದ ಪ್ರಧಾನ ದೇನಾಲಯಗಳಾಗಿದ್ದು 
ದರಲ್ಲಿ ಸಂದೇಹವಿಲ್ಲವೆರಿಸುತ್ತ ಜಿ. ಆಟಾಜಕತ ಮಂಡಳೇಶ್ವರರು-ದಂಡನಾಯಕರು- 
| ಸಾಮಾನ್ಯರು ಈ ದೇವಾಲಯಗಳ ಅಂಗಭೋಗ-ರಂಗಭೋಗ-ನಂದಾದೀವಿಗೆ- ನೈವೇದ್ಯ- 
ಜೀರ್ಣೋದ್ಧಾ ಸರ-ತಪೋದನರ, ಛಾತ್ರರ ಅಶನಾಚ್ಛಾದನ-ಸರ್ವ-ಹೋಮ- ಬಲಿಕ್ರಿಯಾ 
ದಿಗಳಿಗಾಗಿ ಭೂಮಿ (ಗದ್ದಿ, ತೋಟ, ನಿವೇಶನ), ಹಣಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. 


೧೩೨ ಕರ್ನಾಟಕ ಭಾರತಿ 
ಇಲ್ಲಿಯ ರಾಮೇಶ್ವರ-ಲಕ್ಷ ಒಣೇಶ್ವರ ದೇವಾಲಯಗಳು ಮಠಗಳೊ ಆಗಿದ್ದು, ಮಹತ್ತ ದೆ 
ವಿದ್ಯಾಸ್ಥಾನಗಳೆನಿಸಿದ್ದವು. ಈ ಮಠಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ 
ದಿನನಿತ್ಯದ ಊಟಕ್ಕಾಗಿ "ಅನ್ನಸತ್ರ'ದ ವ್ಯವಸ್ಥೆಯಿದ್ದಿತು. ದೇವಾಲಯಗಳಲ್ಲಿ ರಂಗ್ಲ 
ಜೋಗ ಸೇವೆ ಸಲ್ಲಿಸುವುದಕ್ಕಾಗಿ ದೇವದಾಸಿಯರಿರುತ್ತಿದ್ದರು ( ಉದಾ: ಪಾತ್ರದ 
ಚಾವಿಕಬ್ಬೆ). 


ಮಠೆಗಳಲ್ಲಿ ವಾಸಿಸುವ ಗುರು(ಎಯತಿ)ಗಳು ತಪೋಧನರೂ ಪರಮಧಾರ್ಮಿಕರೂ 
ಉತ್ತಮ ನೈಷ್ಠಿಕರೂ ಭಯಲೋಭ ವರ್ಜಿತರೂ ಆಗಿರಬೇಕಾಗಿದ್ದಿತು. ಒಂದು ವೇಳೆ 
ಇವರು ಗುಣಹೀನರಾಗಿ ವರ್ತಿಸಿದರೆ ಊರಿನ ಜನ ಹಾಗೂ ಅರಸು ಸೇರಿ, ಮಠ-ದೇವಾ 
ಲಯಗಳಿಂದ ಹೊರ ಹಾಕುತ್ತಿದ್ದರು. ಇಂಥವರು ನಾಯಿ, ಕತ್ತೆ, ಜಾಂಡಾಲರಿಗೆ 
ಸಮಾನರು. ಇವರು ಸತ್ತರೆ ನಾಯಿ ಸತ್ತಿದೆ, ಹಂದಿ ಸತ್ತಿದೆಯೆಂದು ಭಾವಿಸಬೇಕೆಬ 
ಸಂಗತಿಯನ್ನು ಇಲ್ಲಿಯ ಶಾಸನಗಳು ತಿಳಿಯಪಡಿಸುತ್ತವೆ. ಇದರಿಂದ ದೇವಾಲಯ 
ಮಠಗಳ ಬಗೆಗೆ ಪ್ರಾಚೀನ ಕನ್ನಡಿಗರು ಹೊಂದಿದ್ದ ಪೂಜ್ಯತೆ ಪಾವಿತ್ರ ಕತೆಗಳೂ ಚಾರಿ 
ತ್ರ್ಯದ ಬಗೆಗೆ ವಹಿಸಿದ ಕಾಳಜಿಗಳೂ ಗೊತ್ತಾಗುತ್ತವೆ. 


ಇಲ್ಲಿಯ ಎಂಟುಹಿಟ್ಟು (ಎಂಟುಜನ ಆಯಗಾರರು) ಗಣಕೇರಿ, ಗೊರವಗೇರಿ 
ಹಾಗೂ ಬ್ರಹ್ಮಪುರಿಗಳ ಉಲ್ಲೇಖ ಶಾಸನಗಳಲ್ಲಿದೆ. ಇದಲ್ಲದೆ ಆಯದಾಯ, *ೆಜುಕುಳ 
ಸಿದ್ಧಾಯ, ಪಾರಿಖಾಯ, ದಸವಂದ, ಅರುವಣ, ತಳಾಲ್‌ಕೆಯ ಮೂಲೆ, ಸಂತೆನಣ, 
ತಿಪ್ಪೆ ಸುಂಕ ಮೊದಲಾದ ತೆರಿಗೆಗಳು; ಭಟ್ಟಿವೃತ್ತಿ, ಭತ್ತಭೋಗದ ದಾನಗಳು, ಕಮ್ಮ, 
ಮತ್ತರ, ತೀರ್ಥದ ಗಡಿಂಬದ ಕೋಲು ಇತ್ಯಾದಿ ಭೂಮಿಯ ಅಳತೆ ಪ್ರಮಾಣಗಳು, 
ಗದ್ಯಾಣ ತಿಲುವಗದ್ಯಾಣ, ಪೊನ್‌ ಎಂಬ ನಾಣ್ಯಗಳು ಇಲ್ಲಿಯ ಶಾಸನಗಳಲ್ಲಿ ಉಲ್ಲೇಖ 
ಗೊಂಡಿರುತ್ತವೆ.* 


ಈ ಎಲ್ಲ ಶಾಸನಗಳು ಹೆಚ್ಚಾಗಿ ಗದ್ಯದಲ್ಲಿರುತ್ತವೆ. ಕೇವಲ ನಾಲ್ಕು ಶಾಸನ 
ಗಳಲ್ಲಿ ಮಾತ್ರ ಪದ್ಯಗಳು ಕಂಡುಬರುತ್ತವೆ. ಇವುಗಳಲ್ಲಿ ಹೆಚ್ಚಾಗಿ ಚಂಸಕಮಾಲೆ, 
ಉತ್ಪಲಮಾಲೆ, ಮತ್ತೇಭ ವಿಕ್ರೀಡಿತ, ಸ್ರಗ್ಗರೆ, ಮಹಾಸ್ರಗ್ಗರೆ ಮೊದಲಾದ ಖ್ಯಾತ 
ಕರ್ನಾಟಕ ವೃತ್ತಗಳೂ ಕಂದಪದ್ಯಗಳೂ ಬಳಕೆಯಾಗಿರುತ್ತವೆ (ಶಾಸನ ನಂ, ೧, ೬; 
೮, ೧೨, ೧೩). 


3 ಈ ಶಾಸನಗಳ ಅದ್ಯಯನ ಹಾಗೂ ಪ್ರಕಟನೆಗೆ ಅವಕಾಶ ಕಲ್ಪಿಸಿಕೊಟ್ಟ ಡಾ. ಎಂ, 
ಎಂ. ಕಲಬುರ್ಗಿ ಅವರಿಗೂ ಪರಿನೀಕ್ಷಣ ಕಾರ್ಯದಲ್ಲಿ ಸಹಕರಿಸಿದ ಪ್ರೊ. ಎಂ.ಎಂ. ಪಡ 
ಶೆಟ್ಟಿ ಅವರಿಗೂ ಸಕಲ ಸಹಾಯಗಳನ್ನು ನೀಡಿ ಉಪಕರಿಸಿದ ಮುದನೂರ ಗ್ರಾಮದ ಶಿವ 
ಬಸಪ್ಪ ಪಡಶೆಟ್ಟಿ ಅನರಿಗೂ ಯಡ್ರಾನಿ ಗ್ರಾಮದ ಸಮಸ್ತ ಜನರಿಗೂ ಅನಂತ 
ಕೃತಜ್ಞತೆಗಳು, 


ಯಡ್ರಾನಿಯ ಶಾಸನಗಳು ೧೩೩ 


ಕೊನೆಯದಾಗಿ ಒಂದು ಮಾತು: ಯಡ್ರಾಮಿ ಮತ್ತು ಮುದನೂರ ಗ್ರಾಮಗಳೆ 
ರಡೂ "ದಕ್ಷಿಣವಾರಣಾಸಿ', "ಸರ್ವನಮಸ್ಯದಗ್ರಹಾರ', “ತೀರ್ಥ'ಗಳೆಂದು ಪ್ರಖ್ಯಾತ 
ವಾಗಿವೆ. ಲಕುಲೀಶ ಪಾಶುಪತದ ಎಳಮೇಲ ಸಿಂಹಪರ್ಸೆಯ ಮೂಲಕೇಂದ್ರಗಳಾಗಿ 
ರುತ್ತವೆ. ರಾಮೇಶ್ವರ, ಲಕ್ಷ್ಮಣೇಶ್ವರ ದೇವಾಲಯಗಳನ್ನು ಹೊಂದಿರುತ್ತವೆ. ಹೀಗೆ 
ಅನೇಕ ಅಂಶಗಳಲ್ಲಿ ಸಾಮ್ಯತೆಯನ್ನು ಸಾಧಿಸಿರುವ ಈ ಎರಡೂ ಗ್ರಾಮಗಳಲ್ಲಿ 
ಕೈಕೊಳ್ಳುವ ಪರಿವೀಕ್ಷಣ, ನಡೆಸುವ ಅಧ್ಯಯನಗಳಿಂದ ಇನ್ನೂ ಹೆಚ್ಚಿ ತನ ವಿಷಯಗಳು 
ಹೊರಬರುವ ಸಾಧ್ಯತೆಯಿದೆ. ಯಡ್ರಾಮಿ ಗ್ರಾಮದಲ್ಲಿ ಲಭಿಸಿದ ಸರ್ವ ಶಾಸನಗಳ 
ಪೂರ್ಣಪಾಠ ಹಿಗ!ಗಿರುತ್ತದೆ. 

೧ 

ಕಲ್ಯಾಣಚಾಲುಕ್ಯ ಆರನೆಯ ವಿಕ್ರಮಾದಿತ್ಯನ ಕಾಲದ ಈ ಶಾಸನವನ್ನು 
ಬಸವಣ್ಣ ನ ಗುಡಿಯ ಮುಂದೆ ನಿಲ್ಲಿಸಲಾಗಿದೆ. 

ಶಾಸನದ ಆರಂಭದಲ್ಲಿ ಕಲ್ಯಾಣಚಾಲುಕ್ಯರ ವಂಶಾವಳಿಯನ್ನೂ ಸಗರನಾಡಿನ 
ಮಹಾಮಂಡಲೇಶ್ವರರಾದ ಹೇಹಯ ವಂಶದವರ ವಂಶಾವಳಿಯನ್ನೂ ದೀರ್ಥವಾಗಿ 
ಹೇಳಲಾಗಿದೆ. ನಂತರ ಹನ್ನೆರಡುಜನ ಬ್ರಾಹ್ಮಣವಿದ್ಹಾಂಸರ ಪ್ರತಿದಿನದ ಊಟದ 
ವ್ಯವಸ್ಥೆ ಗಾಗಿ ಎಳರಾಮೆಯ ಮುನ್ನೂರು ಮಹಾಜನರು ಹೆಗ್ಗಡೆ ದಾಸಿರಾಜನಿಗೆ ಹಣ 
ದಾನಮಾಡಿದ ವಿಷಯ ಬರುತ್ತದೆ. 

ಸಾಲು ೫೭-೫೮ರಲ್ಲಿ ಬರುವ “ ತ್ರೀಮಚ್ಛ್ಚಾಳುಕ್ಯ ವಿಕ್ರಮವರ್ಷ ೧೯ನೆಯ, 
ಭಾವಸಂವತ್ಸರ ಪಾಲ್ಗುಣದ ಪುಣ್ಣಮೆ ಆದಿತ್ಯವಾರ ” ಮಿತಿಯು ಕ್ರಿ. ಶ. ೧೦೯೫, 
ಫೆಬ್ರುವರಿ ೨೨ ಗುರುವಾರಕ್ಕೆ ಸಮಾನವಾಗಿರುತ್ತ ಡೆ. ಇ 

ಅ ಉ-ಏತಗಿರಿ ನಿಗಳ' ಹಾಗೂ "ದಿವಸವಾಳ' ಪದಗಳನ್ನೂ ಜನ ದೆಬಾವಿಯ್ಯ : 
ಸ್ವಯಂಭೂದೇವ(ದೇವಾಲಯ)ನನ್ನೂ ಇಲ್ಲಿ ಲಕ್ಷಿಸಬೇಕು. 
೧ ಸ್ವಸ್ತಿ, [ *] ಶ್ರೀಮಚ್ಛಾಳುಕ್ಯಾನ್ವಯದ ಮೊದಲಿಗಂ ತೈಲಪಃ ತತ್ಪುತ್ರಃ 
ರಾಜ್ಯಸ್ತಂ- 
ಭಂ ಚಕ್ರಿ ಸಶ್ಯಾಶ್ರಯನನುಜ ಸುತಂ ವಿಕ್ರ ಮಾಂಕಾನುಜಂ ವಿನ್ಯಸ್ತ 
ಶ್ರೀಯಯ್ಯಣಯ್ಯಂ ತದನುಜಂ ಜಯಸಿಂಗಂ ತದೀಯಾತ್ಮಜಂ ಲೋ. 
ಕಸು ತ್ಯ ರಾಯನಾರಾಯಣನನುಪಮ[ದೊ]ಶ್ಶಾ ಳಿ ಚಾಳುಕ್ಯರಾಮಂ| 
ಎಸಿಸಿರ್ದಾಹೆನಮಲ್ಲದೇವನ ಮಗಂ ಸೋಮೇಶ್ವರೋಬ್ಬಿ ೯ೇಶ್ವರಂ- 
ಗನುಜಂ ವಿಕ್ರಮಚಕ್ರಿ ಚಕ್ರಧರರೂಪಂ ವಿಕ್ರಮಾದಿತ್ಯನನ್ಯ- 
ನರೇಂದ ದ್ರರ್ಕ್ಯಳ ತೇಜಮಿಲ್ಲಿರ್ಪುದುವಿನ್ನೆ (ಕೆಂದು ತನ್ನಾ ಣೆ ಗೋಸಣೆಯಾಗಲ್ಲ- 
ಕನಾಮವಂ ಕಳೆದು ಚಾಳುಕ್ಯಾಂಕಮುಮ್ಯಾಡಿದಂ | ಕಂದ ॥ ಅರಿರಾ- 
ಯರೊಳಪ್ಪಂ ರಾಯರಾಕ್ಷಸಂ ರಾಯ ಜಗದಳಂ ರಾಯ 


He ಔಊ. ಈ ೫ ಉಟ 


೧೩೪ ಕರ್ನಾಟಕ ಭಾರತಿ 


೧೦ ಧರಾಧರ ವಜ್ರರಾಯ ವಿಧ್ವಂಸಿರಾಯ ಸರ್ವಜ್ಞ ಮೂರ್ತಿ 

೧೧ ತ್ರಿಭುವನಮಲ್ಲಂ| ಇಂತೆನಿಸಿದ ಚಾಳುಕ್ಯರ ಸಂತತಿಗಭಿವ್ಳಿ- 

೧೨ ದ್ಧಿಯೆನಿಸಿದ ಹೇಹೆಯಕುಳಮೆಲ್ಲಂ ತತ್ಪಾದ ಸೇವಕತನದಿಂ ತಳೆದರ್ಸ್ಸ- 

೧೩ ಗರನಾಡ ಮಾನ್ಯಕ ಪದಮ [0*1| ಅಲ್ಲಿ ಸಂಚಿತ ರಿಪುಚಂದಂ ಚಂದನಸುತ 
೧೪ ನಿಂಬಂ ನಿಂಬನನುಜ ರೇವಂ ರೇವ ಕ್ಲಿತಿಪಾಳಕನನುಜಂ ಭೂಪತಿ ಮುಂಜಂ 

೧೫ ಮುಂಜನನುಜನೇಚನ್ರಿ ಪಾಳೆ [0*]|ವ್ರಿತ್ತ|ತೊಳಗುವ ಚೆನ್ನಷ್ಠೆ ಾ3ಂಗಳಸದಿಂದಿಸೆ- 
೧೬ ದೀಶನಿವಾಸಮಂ ಮನಂಗೊಳಿಸುವ ತೀೀತ್ಸ ೯ಮಂ ನೆಲ್‌ಯೆ ಮಾಡಿ ನಮಶ್ಯ- 
೧೭ ಮೆನಲೈ ನಿಪ್ರಮಣ್ಣಳಿಗೆ ಸಭೂಮಿದಾನಮಿದು ದಾನದಲುತ್ತಮಮೆಂ- 

೧೮ ದು ಕೊಟ್ಟ ಸಯ್ದೆಳೆಯೊಳುದಾತ್ತ ವ್ರಿತ್ತಿವಡೆದಲೆಸರಾಮೆಯೊಳೇಚ- 

೧೯ ಭೂಪನಿಂ] ಎನಿಸಿಳ್ಲೇಚನ್ರಿಪಾಳಂ ಪಿರಿಯವಂ ಬೂಹಾಂಕನಾ 

೨೦ ಬೂಹನಂದನಂಬೋಧಿ ಗಭೀರನಾರ್ಜಿತ ಯಶಂ ಸಂದಲ್ಲು ಗಂಗಾಗ್ರಜಂ ಘನ 
೨೧ ವೀರಾಗ್ರಣಿ ಬೂಹನಾತನನುಜಂ ಶ್ರೀಯೇಚ ಭೂಪಾಳನಾತನ 

೨೨ ತಮ್ಮಂ ವಿಭು ಮುಂಜನಾತನನುಜಾತಂ ರೇವಭೂಪಾಳಕಂ| ಬಿರುದು ಸ- 

೨೩ ಮಸ್ತ ಭೂಭುವನ ಭುಂಭುಕಮಾದುದು ಚಾಗದೇಳ್ಲೆ ಭಾಸುರ ಸುತನಂ [ಮ] 
ರಟ್ಟ್‌ದುದು ಬಂದು ಶರಣ್ಬುಗೆ ಕಾವ ಪೆಂಪು ದಿಗ್ಗಿ ೀರದದಿನತ್ತ ದಾಂಟಿತೆನೆ 
ರೇವನ್ರಿಪಾಳಕನೀವ ಕಾವನುನ್ನಿ m್ಕಾರುದಿನಮಯ್ಯಗೆಂ ದೊರೆಗೆ ವರ್ಪ್ಛರೆ ಮ- 


lb bo 
Wry 


೨೬ ತ್ರಿನ ಮಣ್ಮಳೇಶ್ವರರು ||ಕಂದ|| ಎನಿಸಿಳ್ಲ ಹೇಹಯ ವಂಶಕೃನಗ್ಗ್ಯ್ಯಮಣಿ- 
೨೭ ಹಾರಮೊಪ್ಪುವಂತೆ ಜಗನ್ಮಂಡನರಮಳಚರಿತ್ರರ್ವೈಂಗಿನ ಕಮ್ಮೆಗಳೂಪ್ಪಿ- 
೨೮ 


ದರ್ಬೃರದ್ವಾಜ ಕುಲರ್‌]| ಅವರೊಳಗೆಸೆದಂ ಶ್ರೀ ಮಾದೇವರಾಜ... - 

೨೯ ವಾಗ್ರಜಾತಂ ಗುಣಿ ಮಾನವ ಮೇರು ದೋಣ ಮನ್ಹಾನ ವಿಭುಸುತಂ ಕುಂದರಾ- 
೩೦ ಜನೂರ್ಜ್ಜತ ತೇಜ [0*]| ಪರಮ ಪರೋಪಕಾರಚರಿತಂ ಮನುನೀತಿ ನಿಸರ್ಗ್ಗ- 
೩೧ ಮಾರ್ಗ್ಗನೇಚರಸನ ಮಂತ್ರಿ ಕುಂದವಿಭುಗಾತ್ಮೆಕುಲಾಂಗನೆಯರ್ಕ್ಸ್‌ಳಿ ರ್ವ್ವರಾಗಿ- 
೩೨ ರೆ ಕುಲವ್ರಿದ್ಧಿ ಕಾರಣದೆ ವಾಸವ ಕುಂಜರ ದಂತದಂತಿಗಳಾಧರನ ಚತುರ್ಭು- 

೩೩ ಜಂಗಳೆನಿಪಂತಳವಟ್ಟಿರೆ ನಾಲ್ವರುಂ ಸುತರ್‌ ||ಅಲ್ಲಿ| ಕಂದ|| ನಿರುತಂ 

೩೪ ದಶರಥ ಚಕ್ರೇಶ್ವರ ತನೆಯರ್ನ್ನಾಲ್ಲ ರೊಳಗೆ ರಾಮನ ಪೆಸರುತ್ತ- 

೩೫ ರಿಪಂತೆ ಕು[ಂ*]ದರಾಜನ ವರಪುತ್ರಂರ್ನ್ನಾಲ್ಹರೊಳಗೆ ರಾಯಂ ನೆಗಬ್ಬಂ 

೩೬ ತಶ್ರೀಯುತನುದಾರಗುಣ ರಾಧೇಯಂ ಸಜ್ಜನ ಸಹಾಯನತಿ- 

೩೭ ಚತುರೋಪಾಧ್ಯಾಯಂ ಶೌಚಬ್ರತ್ಯ ಗಾಂಗೇಯಂ ಚಾಮುಂಡ- 

೩೮. ರಾಯನಾರ್ಗ್ಗವಜೇಯಂ |ವ್ಛಿತ್ತ|| ಕೇವಳಮಲ್ತು ಶಂಭು ಸದ್‌ ಭ- 

೩೯ ಕ್ರಯಜಿಂತೆನೆ ಚೌಂಡರಾಯನೆಂಬಾ ನಿಭುವಿಂಗಿರುಳ್ಳನಸಿನೊ[ಳ್‌*] 

೪೦ ಯತಿರೂಪದೆ ಬಂದು ನಿಂದು ಕೆಂಬಾವಿಯ ಬಟ್ಟೆಯಿಟ್ಟಿಡೆಯಿ[0]- 


ಯಡ್ರಾನಿಂಯ ಶಾಸನಗಳು ೧೩೫ 


೪೧ 
೪೨ 
ಅಪ್ಲಿ 
೪೪ 


ದ ಬಾವಿಯ ಪುತ್ತಿನಲ್ಲಿ ನೀಂ ಬಾವಿಸಿ ತೋಡಿ ನೋಡು ಗಡ ಕಾಣ್ಬ. . - 
[ಗ]ಳ ಸ್ವಯಂಭುಮು ಕಣ್ಣು ಸ್ತ್ವ್ರಯಂಭುವೆಂದಜದಾರೋಗಿಸಿ ಮಜ್ಜದೇಳ್ವಂ 
ನಿಧಾನಮಂ ಕಣ್ಣವೊಲರ್ತ್ಮಿಯಿಂ ನಲಿದು ಪೀಠಮನಿಕ್ಕಿಸಿ ದೇಗುಲಕ್ಕೆ. 

ಮುಂ ಕೊಣ್ಣದನೆಯ್ದೆ ತನ್ನ(ನ್ನೊ)ಳಳಕ(ಕಿ)ಲ್ಲಡೆ ಮಾಡಿಸಿದಂ ಬಬಾಸ್ಬು 
ಚಾಮುಣ್ಣ- 

ನಶೇಷ ಸದ್ಗುಣಕರಣ್ಣ ನಿದೇಂ ಕ್ರಿತಕ್ರಿತೃನಾದನೋ| ಆ ವಿಭು ಪೂ- 
ರ್ವಜನ್ಮದೊಳ್‌ ರಾಜಿಸಿದಂದಿನ ಪುಂಣ್ಯದೇವಿ ನೆಣ್ಳಾವದಿನಪ್ಪಣಯ್ಯ- 
ನೆನಿಸಂಗೆ ಮಹಾಸತಿ ರೇಕಣಬ್ಸೆಗಂ ಭಾವಕಿ ಜಕ್ಕಣ್ಣಬ್ಬೆ ಸುತೆ 

ಪುಟ್ಟ ಮಹಾಪ್ರಭು ಚೌಂಡರಾಯ ಲಕ್ಷಿ ಬೈವಧುವಾದಳಂತವರ್ಗ್ಗೆ 
ಪುಟ್ಟಿದರುತ್ತಮ ನಾಲ್ವರುಂ ಸುತರ್‌ ||ಅಲ್ಲಿ| ವನಜ ಪ್ರಾದ್ಭೂತ 
ವಂಶಾಂಬರಖರಕಿರಣಂ ನೀತಿರತ್ಲಾಕರಂ ಶಿಸ್ತ ಯ ನಿಧಾನಂ ದಾಸಿರಾಜಂ ಪರೆಹಿತಚರಿ- 
ತೋಶ್ಯೋಗಿ ಮಾರ್ತ್ರ್ವಣ್ಣದೇವಂ ಮನುಮಾರ್ಗ್ಗಂ ಕುಂದರಾಜಂ ವಿನೇಯನಿಧಿ 
ಸದಾಚಾರಿಯಪ್ಪಣ್ಣ ನೆಂದೀ ತನೆಯರ್ಕ್ಯಳು ನಾಲ್ವರಿಂದಂ [ಸೆ]ಸರೆಸದಿಕೆ 
ಚಾಮುಣ್ಣರಾಯ 

ಕ್ರಿತಾರ್ತ್ಮ [0*] |ಕಂದ] ಅವರೊಳಗೆ ದಾಸಿರಾಜಂ ಭುವನಸ್ತು ತನಾದ ಕಾಲ 
ಮುಂನ- 

[ಡೆ]ಗುಂ ಸತ್ರಮಿದೆಂದಪೂರ್ಬ್ಬ ಧರ್ಮ್ಮವ್ಯವಸಾಯಂಗೆಯ್ಯಲುತ್ತಮರ್ವ್ವಿ- 
ದ್ವಾಂಸರ್‌| ಅನವದ್ಯರನುಪಮರ್ಪ್ಪಾವನಚರಿತರ್ಯ್ಯಜನಯಾ- 
ಜನಾಧ್ಯಯನಾಧ್ಯಾಸನ ದಾನ ಸತ್ರತಿಗ್ರಹ ವಿನೋದರೆಳರಾಮೆ - 

ಯದಿ ರ ಜರ್ಮುನ್ನೂರ್ಬ್ಬರು। ಆ ಮುನ್ನೂರ್ಬ್ಬರು ಶ್ರೀ ಚಾಳುಕ್ಯ ವಿಕ್ರಮ- 
ವರ್ಷದ ೧೯ನೆಯ ಭಾವ ಸಂವತ್ಸರ ಪಾಲ್ಗುಣದ ಪುಣ್ಣ ಮೆ ಆದಿತ್ಯವಾರ- 
ದಂದು ಪೆರ್ಗಡೆ ದಾಸಿರಾಜನ ಕೆಯ್ಯಲು ವರ್ಷಂಪ್ರತಿ ನಿಬನ್ಮದಿಂ ಹತ್ತುಗದ್ಯಾ- 
ಣ ಫೊನ್ನಂ ತಿಜುವಂತಾಗಿ ಮೊದಲ್ಗೊಣ್ಣ ಏತಗಿರಿ ನಿಗಳಂ ಗದ್ಯಾಣಂ 
ಮೂವತ್ತು ಅಂಕದೊ- 

ಳಂ ಗದ್ಯಾಣ ೩೦ ಅಂತು ವರ್ಷವರ್ಷಂದಸ್ರುನೆ ತಿಅವ ನಿಬನ್ಸದ ಹತ್ತು 
ಗದ್ಯಾಣ 

ಹೊನ್ನಮಂ ಜನ್ನದಬಾನಿಯ ಶ್ರೀಸ್ವಯಂಭುದೇವರ ಸನ್ನಿಧಾನದಲು ದಿವಸವಾ- 
ಳಂ ಪನ್ನಿರ್ಬ್ಬರ ಪೂರ್ಬ್ಬಿಗರಪ್ಪ ಬ್ರಾಹ್ಮಣರುಣ್ಬ ಸತ್ರವಾ ಚಂದ್ರಾರ್ಕ್ಯ 
ತಾರಂಬರಂ 

ನಡೆವಂತಾಗಿ ಮಹಾಜನಂ ಪಾಲ್ಲುಣದ ಪುಣ್ಣಾಮೆಗೆ ಸತ್ರಕ್ಕೆ ಕುಡುವರು 
ದೇಶಕಾ- 


೧೩೬ ಕರ್ನಾಟಕ ಭಾರತಿ 


೬೫ ಲಸ್ತಿತಿಯಿಂ ಡೆಯ್ತಕಂ ರಾಜಿಕವೆನಲಾಗದು। ಈ ಪ್ರಕಾರದಿಂ ಮಹಾಜನ ಧ- 

೬೬ ರ್ಮ್ಮಮಂ ನಡಸುತ್ತಮಿರಲು ಪೆರ್ಗಡೆ ದಾಸಿರಾಜನಕ್ಕವರ ವಂಶಜರಕ್ಕೆ 
ಮೊದಲ 

೬೭ ಹೊನ್ನೆಂಬುದು ಸಲ್ಲ! ಮಹಾಜನಂ ಬಡ್ಡಿಯಿಂ ತಿಅಲಾರೆವೆಂದು ಮೊದಲ ಪೊನ್ನ 
ಕುಡಸಲ್ಲ [| *] 

೫೮ ವೃತ್ತ ಸುಮನಸಿ ಂದಮೆ ದಾಸಿರಾಜ ವಿಭು ಸತ್ರಕ್ಕರ್ಶ್ಶಿಯಿಂ ಮಾಜನಕ್ಕೆ ಮ- 

೬೯ ನಸ್ಸಂತೋಸಮಾಗೆ ಕೊಟ್ಟಡೆ ಮೊದಲ್ಮೂವತ್ತಅಲು ವ್ರಿದ್ಧಿಯಿಂದ- 

೭೦ ಮೆ ವರ್ಷಂಪ್ರತಿ ಹತ್ತುಪೊಂಗು ದೇವರಾ ಪೊನ್ನಿಂದೆ ಪನ್ನಿರ್ಬ್ಬರುತ್ತಮ ವಿದ್ವಾಂ- 

೭೧ ಸರಪೂರ್ಬಿಗರ್ಸೃತತಮುಂಣ್ಬರು ಗ್ರಾಮಮುಳ್ಳಿಂನೈಗಂ |ಕಂದ| ಇದ- 

೭೨ ನಾ ಚಂದ್ರಾರ್ಕ್ಯಂಬರಮುದಿತೋದಿತಮಾಗೆ ಸಲಿಸಿದಂ ಪರಮಸುಖಾ- 

೭೩ ಸ್ಪದನಕ್ಕುಮೊಡಂಬಡದಿರ್ಸ್ಸ ದುರಾತ್ಮಂ ರೌರವಕ್ಕೆ ಗಳಗಳನಿಳಿಗುಂ[||*] 


ವೌ 


ಬಸವಣ್ಣ ನ ಬಾವಿಯ ಎಡಕಟ್ಟೆಯಲ್ಲಿರುವ ಈ ಶಾಸನ, ಕಲ್ಯಾಣ ಚಾಲುಕ್ಯರ 
ಆಳಿಕೆಗೆ ಸಂಬಂಧಸಟ್ಟುದಾಗಿದೆ. 


ಆರಂಭದಲ್ಲಿ ಕಲ್ಯಾಣ ಚಾಲುಕ್ಯರ ವಂಶಾವಳಿಯನ್ನು ವಿವರಿಸಲಾಗಿದೆ. ಆಮೇಲೆ 
ದಂಡಾಧೀಶ ಆದಿತ್ಯಭಟ್ಟನು ಎಳರಾಮೆಯಲ್ಲಿ ಆದಿತ್ಯೇಶ್ವರ ದೇವಾಲಯ ಕಟ್ಟಿಸಿ 
ಇದರ ಅರ್ಚನೆ, ನೈವೇದ್ಯ, ದೀಪ, ಖಂಡಸ್ಟುಓತ ಜೀರ್ಣೋದ್ಧಾರ ಹಾಗೂ ತಪೋ 
ಧನರ ಅಶನ-ಆಚ್ಛ್ರಾದನಗಳಿಗಾಗಿ ಬಿಟ್ಟ ಭೂದತ್ತಿಯನ್ನು ಹೇಳಲಾಗಿದೆ. 


ಸಾಲು ೫೩ರಲ್ಲಿ ಬರುವ “ಖರ ಸಂವತ್ಸರದ ವೈಶಾಖದ ಪುಣ್ಣ ಮೆ ಸೋಮವಾರ 
ಸೋಮಗ್ರ[ಹಣ]” ಎಂಬ ಮಿತಿಯ ವಿವರ ಕ್ರಿ. ಶ ೧೦೫೧ ಎಪ್ರಿಲ ೨೮ ರವಿವಾರ 
ಇಲ್ಲವೆ ಕ್ರಿ.ಶ. ೧೧೧೧ ಎಪ್ರಿಲ ೨೫ ಮಂಗಳವಾರಕ್ಕೆ ಸಮಾನವಾಗಿದೆ. 
ಅ ಇಲ್ಲಿಯ ಹೋಮಬಲಿ, ಗೊರವಗೇರಿ, ಎರ್ಕ್ಟೋಟ ತನೊ ಧನ ಪದ 
ಗಳನ್ನು ಅವಶ್ಯ ಗಮನಿಸಬೇಕು. 
೨ ಜನಿಯಿಸಿದನಮೋಘವಾಕ್ಯನೆನಿನ ಚಳುಕ್ಯ || ಆ ವಂಶಜ. . 
೩ ವೋಲೆಸೆನ ಬೊನ್ಮಾದೇನಿಗವಾದೆಂ ತನೂಜ ತೈಲ ನೃಸ|ಜ.... - 
೪ ತನ ತಮ್ಮಂ ವಿಕೃ್‌ಮುನಾತನ ತಮ್ಮ ಸಿಂಹವಿಕ್ರಮಂ ಜ.. 
3 


ಕಲ್ಲಿನ ಮೇಲ್ಭಾಗ ಹಾಗೂ ಎಡಭಾಗ ಒಡೆದು ಕಳೆದು ಹೋಗಿದೆ ಮಧ್ಯಭಾಗದಲ್ಲಿ 
ಸನೆದಿದೆ. 


ಯಡ್ರಾವಿಯ ಶಾಸನಗಳು 


pp 8 


೧೨ 


೨೪ 


ಕೃಮಲ್ಲನಾಹವಮಲ್ಲಂ ಪು. ಶೌರ್ಯ್ಯಾಗ್ರಣಿ ತತ್ಸುತ .... 
ಶ್ವರ ಭೂಮೀಶ್ವರ ಸಹಿತ ಪೆಜು (?) ಪೆರಾಳ್ವ ಬಳಿಕಂ ತ್ರೀಮಚ್ಚ . . 
ಜನಮೆಲ್ಲ ರಾಗದಿಂ ಕೆಯ್ಮುಗೆ ವ್ಯತೀತ ದಿಶಾಚಕ್ರ ... 
ಹಿಪಳೆ ಶುದ್ಧಾಂತ ಫೆ ಜಲ ಭಾಸ್ವದ್ವಕ್ತ್ರ ಚಂದ್ರದ್ಯು ಇ ಆ 
ಪೂರ್ಬ್ಬಾದ್ರಿ “8 «ee ನಿಸಿದಂ ವಿಕ್ರಮಾದಿ 3 

ಬ ಯು. A ರಂ ಬೆಂಕೊಂ.... 
ಬಳದಿಂ ಸಿಂಹ ......... ವೆತ್ತಿದ್ದ ನೃಪೇಂದ್ರ ಈ 

ಗಳ್‌ ಸಾಸಿರವಾ .........- ಮೃತು ಸಾಸಿ ... 
ಶ್ವರನ್ನಿರಿದಾರಾಗ we ಣ್ಹೇಕಾಂಗದಿಂ a 

ರಾಮ ಬನ್ನು ces ಗ್ರಮದರ ಆ 

ಲ ಕ್ಷಿತಿಪತಿ ............. ಕೆಯಲಾದಿ ... 

ರ್ಕ್ಶ್ಯಳ ರಕ್ಷಿಸು .............. [ಯ])ಕಂ ಕೊನ್ಹ... 

ಗಳ ಮಲ್ಲ...............- `ದ 

ವಾಕ್‌ ಶ್ರೀ ........ ಮಹಿಮರು ... 


ಶ ಶಾಸ್ತ್ರ ಪುರಾಣ .... ಸ್ವ .. ಧಿಕ ಕಳಾ .... 


ಸಾರಸ್ತ ತ್‌್‌ ಹಾತ್ಯ ವಿದ್ಯಾ - 
ನ ವತೀಂ 

ಎಂ ಜ್‌ ದಿಪ್ಪ ವಿಶಿಷ್ಟ 

ರೀಟ ಟಟ ಗೃಹಸ್ಸಾ ud 

00066660 ಆನುಜಗಂ 

RRs ಮಹಿಮಾಸ್ಪದನನು 

ಸ ಸೌಮ್ಯ ... 
RIS ರ್ಯ್ಯಸೌರ್ಯ್ಯ 

ರ್ಗೆ ದಣ್ಣನಾ ........ ಭಟ್ಟಂ 
ಅನುಜನಕಂ *...... ಬಿಟ್ಟಂ ||ನಚನ॥ 


ಭವಜನನಾ ....... ಮಾಲೆ ಪಗ ... 
ನ್ಯ ಭೋಜನ ......- ದೊಳಗ್ಗದಿ ... 
ಳೆಯೇಕನಾದಿ ......- ನಜನವೆನಿತ ... 

ದ್ಯನೆನಿಸಿ ಜ ....... ತ್ರಗೋತ್ರವದು ನಿಜ 
ಅಬ್ಬಣಾಂಬಿಕೆ[ ಗೆ] .....- ಧಾಕರರೆನಿಸಿ ... 
ಬ್ಬರಸಿ ವಿಶ್ವಾಮಿತ್ರ .... ಚಂದ್ರನನೆ ಚಟ್ಟಕಬ್ಬೆ .. 


೧೩೮ 


೩೬ 
೩೭ 
೩೮ 
೩೯ 
೪೦ 
೪೧ 
೪.೨ 


೪೩. 
೪೪ 
೪೫% 
೪೬ 
೪೭ 
೪೮ 
೪೯ 
೫೦ 
೫೧ 
೫೨ 
೫೩ 
೫೪ 
೫೫ 
೫೬ 
೫೭ 
೫೮ 
೫೯ 
೬೦ 
೬೧ 
೬.೨ 
೬೩ 
೬೪ 
೬೫ 
೬೬ 


ಕರ್ನಾಟಕ ಭಾರತಿ 


ತ್ರತೆರ ಭಾಸ್ತ್ರೆಂ ...... ನೆಸೆದು ಕೃತಾರ್ಶ್ಮನೆ | 
ಸತೃವಿಗಳ ವರ .:.... ಮುಮನ ಅ... 
ತ್ಯಭಟ್ಟನೊರ್ಬ್ಬಂ ಹ ಳೀತಂ ಮುನ್ನಮೆನಿ 
ರದ್ಯಂ ಮಿಯೋ 6°66 00s ವೇದದೊ ೨೬ 
ವಿದ್ವತ್ಸಭೆ ಕು ಪಟ ದಾದಿತ್ಯದಂಣ್ನೇಶನ| 
ಯಾ ನ ಸನಾದಿತ್ಯ ಜ್‌ ಡಿ ಸ್ರಬರ 

ವೇದ್ಯ ದೆ ಭೂರಾಮಂದದಿಂ ತೇ .. 
ಸ ಎಪ್‌ ಸಗರ ದೇಶ ರೂಢಿ ... 
ಹರತೀರ್ತ್ನ| ಆ ....... ದಿಶಾಭಾಗಡೊಳ್‌|| .. 


ತಿಯಂ ಪವಿತ್ರಮೆನೆ ಮಾಡಿದವೋಲ್‌ ಬುಧರೆಯ್ದೆ ಕೊ... 
ತೆನೆಸೆದುದೊ ಲಕ ಕಣೇ .. - ಳೋದಿತ Re 
ಹರಶೈಳೇಂದ್ರ .. .. ನೆಲೆಸಿದಂ ದೇವಾಳಯಾ . 

ನೋಹರವಪ್ಪ ವೆಳರಾಮೆಯೊಳೆ ನಿಲಿಸಿದಾದೀಶ್ವ 8 

ರಂ ಬರೆಂ|| ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪ ೈಥ್ವೀವಲ್ಲ ಗ 
ಸತ್ಯಾಶ್ರಯ pr ಚಾಳುಕ್ಯಾಭರಣ .......... 
ತ್ರರೋತ್ತರಾಭಿವೃದ್ಧಿ ಪ್ರವರ್ಧಮಾನಮಾ ಚ[0*]ದ್ಹಾ )ರ್ಕ್ಯ ಟ್ಟೆ 
ವೀಡಿನೊಳು ಸುಖಸಂಕಥಾವಿನೋದದಿಂ ರಾಜ್ಯಂಗೆ[ಯ್ಯು] ಜು 
ಖರಸಂವತ್ಸರದ ವೈಶಾಖದ ಪುಣ್ಣಮೆ ಸೋಮವಾರ ಸೋಮಗ್ರ.... 
ಮನ್ಮಹಾಪ್ರಧಾನಂ ದಣ್ಣನಾಯಕಂ ಆದಿತ್ಯಭಟ್ಟ ಶ್ಬಯ್ಯಂಗಳ...... 
ದೀಪನೈವೇದ್ಯಾಭ್ಯಚ್ಛ ನಕ್ಕು ಖಂಣ್ಣಸ್ಥು ತ ಜೀಣೊ ದ್ಧ ಜ್‌ 
ಪೋಧನರಚ್ಛಾತ್ರ ರಶನಾಚಾ ್ಸಿದನಕ್ಕಂ ನಿಗೆ ೯ ವಕ್ಕಾ 8 

ಹಣಾದಿ ಪರ್ವ ಹೋಮಬಲಿ' ಕ್ರಿಯಾದಿಗಳ್ಕೆ.. 

ಮಯ್ಯ ನ ದಸವಂದಕೆ ಮತ್ತರು ೨೦ ಅಸೊಳಗೆ ಹರಿಹರ ಆದಿತ್ಯ 
ಎಳರಾಮೆಯ ಪ್ರಭುತ್ವದ ಗುಡ್ಡೆಮಾನ್ಯದ ಕೆಯ್ಸರ್ಜ್ವಿ.... 

ಮ ಶ್ರೀಮನ್ಮಹಾಮಣ್ಣಳೇಶ್ವರಂ ರೇನರಸರ ಕಯ್ಯಲ್ಪೆ ... 
ವಣಮುಮ ಗೊರವಗೇರಿಯಲುನೆಂಟುಹಿಟ್ಟ ನಲು... 

ರಾದಿಕ್ಯೇಶ್ವ ರದೇವರ್ಗ್ಗೆ ಧಾರಾಪೂವ್ವ rt ಮಾಡಿ ಕೊಟ್ಟಿ ರೀಸಾ ನೆ ಜಿ 
ರ್ಮ್ಮಿಕರುಂ ಭಯಲೋಭವರ್ಜಿತದ[ಂ*]ವಾಗಿನ ಡೀವರನ್ತ ಫೃ. 
ಮಿರ್ದು ಪೋಂಡಿಸಿ ಕಳೆದರೀ ಧರ್ಮ್ಮಮಂ ಪ್ರತಿಪಾಳಿ.... 

ಗಯೆ ಗಂಗಾ ಸಾಗರವಾದಿಯಾಗಿ ಮಹಾಪುಣ್ಯತೀತ್ಸ ಗೆ... 
ಬ್ರಾಹ್ಮಣರ್ಗ್ಗೆ ಸಾಸಿರ ಕವಿಲೆಯ ಕೋಡುಂ ಕೊಳಗುಮಂ ..... 


ಜಾ a a ids 


ಯಡ್ರಾಮಿಯ ಶಾಸನಗಳು ೧೩೯ 


೬೭ ಕ್ರಾನ್ರಿ ಬ್ಯತೀಪಾತಂಗಳಲುಭಯಮುಖಿ ಮಹಾ ..... 

೬೮ ಪುಣ್ಯತೀರ್ತ್ನೃಂಗಳಲು ಚತುವೆ ರದ ಪಾರಗರುಂ ಸಕಳ .... 

೬೯ ಪ್ರವೀಣರಪ್ಪ ಎರ್ಕ್ಕೋಟ ತಪೋಧನರುಮನ ...... 

೭೦ ನ್ಯೋಯಂ ಧರ್ಮ್ಮಸೇತುಹುರ್ನ್ಯಪಾಣಾಂ ಕಾಲೇಕಾಲೇ ಪಾಳನೀಯೋ 
೭೧ ಯಾಚತೇ ರಾಮಭದ್ರಃ॥ ಸ್ವದತ್ತಾಂ ಪರದತ್ತ್ವಾಂ [ವಾ] .......... 
೭೨ ಕೃ(ಕ್ರಿ)ಮಿಃ॥ ಬಹುಭಿರ್ವ್ವಸುಧಾ ದತ್ತಾ ರಾಜಭಿಸ್ಸ 
೭೩ ಸರೊಳುತ್ತಮನಾದಿತ್ಯರಸಂ ಬೆಸಸಕ್ಕೆ ಪೇ[ಟ್ಟ] ... 


ಪಿ 


ಕಲ್ಯಾಣಚಾಲುಕ್ಯ ಆರನೆಯ ವಿಕ ಮಾದಿತ್ಯನ ಕಾಲದ ಈ ಶಾಸನ, ಬಸವಣ್ಣ ನ 
ಗುಡಿಯ ಮುಂದೆ ಬಲಭಾಗದಲ್ಲಿರುತ್ತ ದೆ. 


ಮಹಾಮಂಡಲೇಶ್ವರ ಕೇವರಸನು ಜನ್ನದಬಾವಿಯ ಸ ಕ್ರೈಯಂಭೂ ದೇವಾಲಯದ 
ನಿವೇದ್ಧ, ನಂದಾದೀವಿಗೆಗಳಿಗಾಗಿ ಎಳರಾವೆಯ ತಳಾರಿಕೆಯ ಮೂಲೆಯ ಸುಂಕ 
ಹಾಗೂ ಸಂತೆಯ ಆಯಗಳನ್ನು ದಾನವಾಗಿ ನೀಡಿದ ವಿಷಯ ಈ ಶಾಸನದಲ್ಲಿದೆ. 


ಸಾಲು ೧೮-೨೧ರಲ್ಲಿ ಬರುವ “ತ್ರೀಮಚ್ಚಾಳುಕ್ಯ ವಿಕ್ರಮ ವರಿಷದ ೪೫ನೆಯ 
ಪ್ಲವ ಸಂವತ್ಸರದ ಪುಶ್ಯ ಸುದ್ಧ ೧೦ ಯಾದಿತ್ಯವಾರ ಉತ್ತರಾಯಣ ಸಂಕ್ರಾಂತಿ” 
ಮಿತಿಯು ಕ್ರಿ.ಶ. ೧೧೨೧ ಡಿಸೆಂಬರ ೨೦ ಮಂಗಳವಾರಕ್ಕೆ ಸಮಾನವಾಗಿರುತ್ತದೆ. 


ಅ ಸಂತೆಗೆ ಬಂದ ವರ್ತಕರು ""ಅಡಕೆ ಮಾಲ್‌ದಡೆ ಪೊಂಗೆ ಹತ್ತಡಕೆಯುವುಂ 
ಬೆಲ್ಲಂ ಮಾಲ್‌ದಜಿ ಹೊಂಗೆ ಹತ್ತು ಬೆಲ್ಲಮುಮಂ ಮರಳ ಭಣ್ಣ ತನ್ಹು ಮಾಲ್‌ದಡೆ 
ಸುಂಕ ಪಾಗಮುಮಂ” ಕೊಡುತ್ತಿದ್ದರು. 


ಸ್ವಸ್ತಿ [|*] ಸಮಸ್ತ ಭುವನಃಶ್ರಯ ಶ್ರೀ ಪ್ರಿ- 
ಧ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರಂ 
ಪರಮಭಟ್ಟಾರಕಂ ಸತ್ಯಾಶ್ರಯ 

ಕುಳತಿಳಕಂ ಚಾಳುಕ್ಯಾಭರಣಂ ಶ್ರಿ(- 

ಮತ್ತಿ ಭುವನಮಲ್ಲದೇವರ ವಿಜಯರಾಜ್ಯಮು- 
ತ್ತರೋತ್ತರಾಭಿವ್ರಿದ್ಧಿ ಪ್ರವರ್ಧ್ಯಮಾನಮಾ ಚಂದ್ರಾ- 
ರ್ಕ್ಯ ತಾರಾಂಬರಂ ಸಲುತ್ತಂ ಜಯಸ್ರೀಪುರದ ನೆ- 
ಲೆನೀಡಿನೊಳ್‌ ಸುಖಸಂಕಥಾ ವಿನೋದದಿಂ 

ರಾಜ್ಯಂ ಗೈಯುತ್ತಮಿರೆ [|"] ತತ್ಪಾದಪದ್ಮೋಪ- 
ಜೀನಿ [|*] ಸಮಧಿಗತ ಸಂಚಮಹಾಶ- 


ACNFP KEEP LD 


ಇ 
೦ 


೧೪೦ ಕರ್ನಾಟಕ ಭಾರತಿ 


೧೧ ಬ್ಬ ಮಹಾಮಂಡಳೇಶ್ವರಂ ಮಾಹೇ(ಹಿ)ಶ್ಮ(ಷ್ಮ )ತೀ ಪುರವರೇ- 
೧೨ ಶ್ವರಂ ಮಧ್ಯದೇಶಾಧೀಶ್ವರನ್‌ ಹೇಹ- 

೧೩ ಯ ವಂಶೋದ್ಭವಂ ವಿವೇಕವರ್ನ್ವಜಮಾ- 

೧೪ ನಜೋದ್ಭವಂ ಮೂವಡಿಗಣ್ಣಂ ಮಣ್ಮಳಿಕ 

೧೫ ಸರಭ ಭೇರುಣ್ಣಂ ವಾರಿಗೆದಪ್ಪು ವ 

೧೬ ಮಂಡಳಿಕರ ಗಣ್ಣಂ ಪೆರ್ಮ್ಮಾಡಿಯ 

೧೭ ಸಿಡಿಲುಂ ಶ್ರೀಮನ್ಮಹಾಮಣ್ಣಳೇ.. 

೧೮ ಶ್ವರಂ ರೇವರಸರು ಶ್ರೀಮಚ್ಛಾ 

೧೯ ಳುಕ್ಯ ವಿಕ್ರಮ ವರಿಷದ ೪೫ನೆ- 

೨೦. ಯ ಪ್ಲವ ಸಂವತ್ಸರದ ಪುಶ್ಯ ಸುದ್ಧ ೧೦ ಯಾ- 
೨೧ ದಿತ್ಯವಾರ ಉತ್ತರಾಯಣ ಸಂಕ್ರಾಂತಿ ವ್ಯತೀಪಾತ- 
೨೨ ದೆ ದೆವಸಂ ಜನ್ನದಬಾನಿಯ ಶ್ರೀ ಸ್ಪ ಕ್ರಿಯಂ- 

೨೩ ಭುದೇವರಲ್ಲಿಗೆ ನನ್ನು ಜೀವರ ನಿವೇದ್ಯಕ್ಕಂ 

೨೪ ನನ್ಮಾದೀವಿಗೆಗೆನೆನ್ನು ಎಳರಾಮೆಯ ತಳಾ- 

೨೫ ಅಕೆಯ ಮೂಲೆಯಮುಂ ಅಡಕೆ ಮಾಜ್‌- 

೨೬ ದಡೆ ಪೊಂಗೆ ಹತ್ತಡಕೆಯುಮಂ ಬೆಲ್ಲಂ ಮಾಜ 
೨೭ ದಡೆ ಸೊಂಗೆ ಹತ್ತು ಬೆಲ್ಲಮುಮಂ ಮರಳ ಭಣ್ಣ 
೨೮ ತನ್ನು ಮಾಲ್‌ದಡೆ ಸುಂಕ ಪಾಗಮುಮಂ ಯಿ- 

೨೯ ನಿತುಮನಾ ಚಂದ್ರಾರ್ಕ್ಯ ಸ್ಥಾಯಿಯಾಗಿ ಧಾರಾ- 
೩೦ ಪೂರ್ವ್ವಕಂ ಮಾಡಿ ಕೊಟ್ಟನಿೀ ಧರ್ಮ್ಮವನ[ರಸು]- 
೩೧ ಗಳುಮೂರು ಸಧರ್ಮ್ಮದಿಂ ಪ್ರತಿಪಾಳಿಸುವರ್‌ [||*] 
೩೨ ಶ್ರೀಮಜ್ಜನ್ನದಬಾವಿಯಲು ನೆಲಸಿ ನಿನ್ನ[ನಾ]- 
೩೩ ದಿಸ್ವಯಂಭಿಂಗಿಳಾರಾಮಾ- 

೩೪ ಸ್ಥಾನದ ಮೂಲುವೋಡೆಲೆಯ ಪೇಅಳಿಂಗಯ್ವ .. 
೩೫ [ಆ] ಕೊಳುದೆಂಬೀ ಮರ್ಯಾದೆಯನೆಯ್ದೆ ಪಂ- 
೩೬ . ಗ ಸಾಸಿರ್ವರಿಟ್ಸ್‌ ತ್ತರೀ ಚಾಮುಳನ್ನೆ. 

೩೭ ರ್ಯ್ಯ[ನ] ಮಾರ್ಪ್ಸ ಧರ್ಮಕ್ಕೆ ನೆ[ರಂ] ಚಂದಾ ರ್ಕ 
೩೮ ರುಳ್ಳನ್ನೆಗಂ॥ ಇದನಾ ಚಂದಾ ಿರ್ಕೃಂಬರಂ 

೩೯ ಉದಿತೋದಿತಮಾಗಿ ನಡಸಿದೆಂ ಸ ಕರ್ಗದೊ- 

೪೦ ಳತ್ಯಧಿಕನ್ನ[ನೆ) ಸಲ್ಲುಂ ಮತ್ತಿ ನ್ಲಿದನಳಿದಪನ್ನೆ 

೪೧ ಪಾಪಿ ನರಕಕ್ಕಿಳಿಗೆ | 


ಯಡ್ರಾಮಿಯ ಶಾಸನಗಳು ೧೪೧ 


೪ 


ರಾಮತೀರ್ಥ ಮಸೀಡೆಯ ಹಿಂಭಾಗದಲ್ಲಿರುವ ಕೆಲ್ಲಿನೆ ಬಲಭಾಗೆದೆಲ್ಲಿ ಕೆಂಡರಿಸೆಲಾದೆ 
ಪ್ರಸ್ತುತ ಶಾಸನ, ಕಲ್ಯಾಣಚಾಲುಕ್ಯ ಮೂರನೆಯ ತೈಲಪನ ಕಾಲದಲ್ಲಿ ಹುಟ್ಟಿ ದೆ. 
ಶಾಸನ ಬಹಳ ತ್ರುಟಿತವಾಗಿದ್ದು, ಹೇಹಯ ವಂಶದ ಮಹಾಮಂಡಳೇಶ್ವರ 
ಅಲ್ಲಹುಲಿದೇವ, ಈತನ ಪತ್ನಿ ಹಾಗೂ ಕುಮಾರ ರೇವಣದೇವರು ಕೂಡಿ ಲಕ್ಷ್ಮಣೇಶ್ವರ 
ದೇವರಿಗೆ ಬಿಟ್ಟಿ ದತ್ತಿಯ ಉಲ್ಲೇಖವಿದೆ. 
ಸಾಲು ೧೨- ೧೩ರಲ್ಲಿ ಬರುವ “....ಲ್ಲದೇವ ವರ್ಷದ ೭ನೆಯ ಯುವ ಸಂವ...... ಸ 
ಮಿತಿಯು ಕ್ರಿ.ಶ. ೧೧೫೫ ಕೈ ಸಮಾನವಾಗಿರುತ್ತದೆ. 
ಶ್ರೀ ನಮಸ್ತುಂಗ ತಿರಶ್ಪುಂಬಿ ಚಂದ್ರ ಚೌ ಯ 
ಭಾಯ ಶಂಭವೇ| ಸ್ವಸ್ತಿ ಸಮಸ್ತೆ ಭುವನಾ ......... 
ಜ ಪರಮೇಸ್ವರಂ ಪರಮಭಟ್ಟಾರಕಂ ಸತ್ಯಾ .............. 
ತ್ರೆ ತ್ರಿಕೋಕ್ಯಮಲ್ಲದೇವರ ವಿಜಯರಾಜ್ಯ .......- ಚಾ 
ತಾರಾಂಬರಂ ಸಲುತ್ತಮಿರೆ ಕಲ್ಯಾಣದ.............. 
ಯುತ್ತಮಿರೆ!| ಸ್ವಸ್ತ್ಯನೇಕ ಭಂಗುರ ತರ... 
ಯವ. ವನ ಗಂಗಾತೀರ ಪಾರಿಯಾತ್ರ ........ಎ. ಎಎ 
ರಂ ಆ ಹೇಹಯ ವಂಶೋದ್ಭ ವಂ ವಿವೇಕ.. 
ಜ ಹಂಸ ಸರಸ್ವತೀ ಕಣ್ಗಾ ವತ[ಂ*]ಸ ವ or ೩ 
ಸರಭ ಭೇರುಂಡ ಮೂವಡಿಗಂಡ ಜ ೬. 
ದೇವರ ಸಿಡಿಲು ನಾಮಾದಿ ಸಮಸ್ತ 
೧೨ ಅಲ್ಲಹುಲಿದೇವರಸರು। ಸ್ವಸ್ತಿ ತ್ರೀ ........ 
೧೩ ಲ್ಲದೇವ ವರ್ಷದ ೭ನೆಯ ಯುವ ಸಂವ ..... ಎಲಲ 
೧೪ ವಾರನಕ್ರ(ಕ್ಷ)[ತ್ರ*]ದ ದೆವಸ ವ ನಷ. ಸ 
೧೫ ಐಲದೇವಿಯರುಂ ಕುಮಾರ ರೇವಣದೇವ . ಭ್ಯ 
೧೬ ದೇ ಶ್ರೀಮಲ್ಲಕ್ಷ ತ. ಇಷ್ಟೆ ೯ ಬಿಟ್ಟಿ ವಿ.ಸೂ 
೧೭ ಮನೆಯ ತೇಜ ಸಾಮ್ಯದ ... ಕ 
೧೮ ಮಾರ ಸಮಸ್ತಮೊಳಮಂತ್ರ್ತರಿ . 
೧೯ ಮಲ್ಲಕ್ಷ್ಮಣೇಸ್ವರ ದೇವರ ಮತದಾಚಾರ್ಯ್ಯ ಕಲರ 
೨೦ ತ ಜೀವರ ಶಿಷ್ಯ ಪ್ರಶಿಷ್ಯರೆ .......... ಲ 
೨೧ ರ್ಚ್ರೈ ಧಾರಾಪೂರ್ವ್ವಕಂ ಮಾಡಿ ..೬. 6 
೨೨ [ಮಾ] ... ಯ ...* 


*ಕಲ್ಲಿನ ಅರ್ಧಭಾಗ ಒಡೆದು ಕಳೆದು ಹೋಗಿದೆ. 


“ke ಆ 64೫ ಓಡ ೨ 


೬. ಈ 
“J ೦ 


೧೪೨ ಕರ್ನಾಟಿಕ ಭಾರತಿ 


೫ 


ಕಳಡುರಿ ಚಕ್ರವರ್ತಿ ರಾಯಮುರಾರಿ ಸೋವಿದೇವನ ಕಾಲದಲ್ಲಿ ಹುಟ್ಟಿದ ಈ 
ಶಾಸನ, ಬಸನಣ್ಣನ ಬಾವಿಯ ಬಲಭಾಗದ ಕಟ್ಟೆಯಲ್ಲಿ ಕಟ್ಟಲಾದ ಕಳ್ಲಿನಲ್ಲಿದೆ. 
ಆರಂಭದಲ್ಲಿ ಹೇಹಯ ವಂಶದೆ ಮಹಾಮಂಡಳೇಶ್ವರ ಅಲ್ಲಹುಲಿದೇವನ ವರ್ಣನೆ 
ಯಿಜೆ. ತರುವಾಯ ಎಳಮೇಲ ಸಿಂಹೆನರ್ಷನ್ಮಂಡಲಿಯ ಮಲೆಯಾಳದೇವರ ಶಿಷ್ಯ- 
ಪ್ರತಿಷ್ಯರಾದ ಎಳರಾಮೆಯ ರಾಮೇಶ್ವರ ದೇವಾಲಯದ ಮಠದಾಚಾರ್ಯ ಚಂದ್ರರಾಶಿ 
ಪಂಡಿತದೇವರಿಗೆ ಚಂದರಸರು ಆಯದಾಯ, ಕಿರುಕುಳ, ಸಂತೆನಣ, ಸಿದ್ಧಾಯ 
ಹಾಗೂ ಪಾರಿಖಾಯಗಳನ್ನು ದಾನವಾಗಿ ನೀಡಿದ ವಿಷಯವಿರುತ್ತದೆ. 
ಸಾಲು ೧೪-೧೬ರಲ್ಲಿ ಬರುವ “ಶ್ರೀಮತ್‌ ಕಳಚುರ್ಯ್ಯ್ಯ ಚಕ್ರವರ್ತಿ ತ್ರಿಭುವನ 
ಮಲ್ಲದೇವ ವರ್ಷದ ೨ ನೆಯ ಸರ್ವ್ವಧಾರಿ ಸಂವತ್ಸರದ ಶ್ರಾವಣದ ಪೌರ್ಣಮಾವಾಸೆ 
ಆದಿವಾರ”ಎಂಬ ಮಿತಿಯು ಕ್ರಿ.ಶ.೧೧೬೮ ಜುಲೈ ೨೧ರವಿವಾರಕ್ಕೆ ಸಮಾನವಾಗಿರುತ್ತದೆ. 
ಈ ಯಡ್ರಾಮಿ ಗ್ರಾಮವನ್ನು "“ದಕ್ಷಿಣವಾರಣಾಸಿ', *ತೀರ್ಥ' ಎಂದು ಕರೆಯಲಾಗಿದೆ. 
೧ *ಸೂದ್ರಕ ಭಿ ಗುಮತಾಚಾರ್ಯ ಮಂದರಥೈರ್ಯ್ಯ. 
ಕಾಂಗವೀರ ಮದನಾವತಾರ ಗುಣಮಣಿಭೂಷಣ!] ಮಾ. 
ಪಣ ಘೋಶ/ಷ)ಣ ರಿನು ಮಂಣ್ಣಳಿಕ ಸರಭ ಭೇರುಂಣ್ಹಾ ಜ. 
ದೋರ್ವ್ವ್ವ ಗಂಣ್ಡ ವಾರಿಗೆದಪ್ಪುವ ಮಂಣ್ಣಳಿಕ- 
ರ ಗಂಣ್ಣ ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀ. 
ಮನ್ಮಹಾಮಂಣ್ಣಳೇಸ್ಕ ರಂ ಯಲ್ಲಹುಲಿದೇವರಸರು]|| 
ಸ್ವಸ್ತಿ [*] ಯಮನಿಯಮಾಸನ ಪ್ರಾಣಾಯಾನು ಪ್ರತ್ಯಾ- 
ಹಾರ ಧ್ಯಾನಧಾರಣ ಸಮಾಧಿ ರೂಪಾಷ್ಟಾಂಗಯೋಗ ಸಂಪ್ರ. 
ನ...ವಿನೇಯ ಮಹಿ. ಪಂ....ಗುರು ಬಾರಣಾಸಿ 
ಸರಸಿರುಹ ಭ್ರಿಂಗರುಂ ನಿರ್ಜಿತಾನಂಗರು[ಂ*] ಆ ಶ್ರೀಮದ್ದೆ ಳಮೇಲ ಸಿಂ- 
ಹ ಪರುಷನ್ಮಂಡಲಿ ಮಲೆಯಾಳದೇನರ ಶಿಷ್ಯ ಪ್ರಶಿಷ್ಯ- 
೧೨ ರಪ್ಪ ಶ್ರೀಮತು ದಕ್ಷಿಣವಾರಣಾಸಿ ಎಬಿರಾಮೆಯ ತೀರ್ಥದ 
ರಾಮೇಶ್ವರದೇವರ ಮಠದಾಜಾರ್ಯ್ಯ ಚಂದ್ರಾಸಿಪಂಡಿತಡೇವರ್ಗ್ಗೆ 
ಶ್ರೀಮತ್‌ ಕಳಚುರ್ಯ್ಯ ಚಕ್ರವರ್ತಿ. ತ್ರಿಭುವನಮ- 
ಲ್ಲದೇವ ವರ್ಷದ ೨ನೆಯ ಸರ್ವಧಾರಿ ಸಂವತ್ಸರದ ಶ್ರಾ- 
ವಣದ ಪೌರ್ಣ್ಣಮಾವಾಸೆ ಆದಿವಾರದಂದು ಶ್ರಿೀೀ- 
ಚಂದರಸರು ವೂರಿಂಗೆ ಬಿಜಯಂಗೆಯ್ದ್ಹಾ ತಿಕಿತೃ- 
೧೮ .. ಜ ಬರ್ಪ್ಸನುಂ ಆಹುಮಲ್ಲದೇವರಸನು ಕರ್ಚ್ಚ 


*ಕಲ್ಪನ ಮೇಲ್ಭಾಗ ಒಡೆದು ಕಳೆದುಹೋಗಿದೆ. 


ಇ|ಛಲ| ೧ ೧ ೪ «ಇ ಖಿ ಭ್ರ 


ಹಾ 
he ಟೆ 


3 
7 ಕಕ್ಷಸತೆ ೫ 


ಯಡ್ರಾನಿಯ ಶಾಸನಗಳು » ೧೪೩ 
೧೯ ಕೊಟ್ಟ ಧರ್ಮ್ಮಮದು ಪರಾಷ್ಟ್ರರೆ ಮಾತಂ ಕೇಳ್ಹು ತಾಂಬ್ರಶಾಸೆ- 

೨೦ ನ ಇಂತರಿಸಿ.. ಅೌಸಿಯು ತ್ರಿಭೋಗಾಭ್ಯಂನ್ತರ ಸಿ 

೨೧ ದ್ವಿಯಂನಳಿದು ಆಯದಾಯ ಕೆಜುಕುಟಿ ಸ... 

a ಸಂನ್ರವಣವೊಳಗಾಗಿ ಶ್ರೀರಾ ್ನ್ನ. 

TNS ಸಿದ್ಧಾಯದೊಳಗಣಮೊಳಪಾರಿಖಾಯ ಕೊಡೆ- 

೨೪ ...-ವೈದ್ಧಿಗೆ ಯಿಂತಿನಿತುಮಂ ತಾಂಬ್ರಸಾಸನದ ಪಜ? 

೨೫ ....ಶಾಸನಮಾಗಿ ಜೀವರ್ಗ್ಗೆ ಕೊಟ್ಟನು ಶ್ರೀ. 

೨೬ +...ಸ್ವ. 


೬ 


ರಾಮತೀರ್ಥದೆ ಬಲಕಮಾನಿನ ಬಾಗಿಲದ ಎಡಗಡೆಯ ಗೋಡೆಯಲ್ಲಿರುವ ಕಲ್ಲಿನಲ್ಲಿ 
ಕೆತ್ತಲಾದ ಈ ಶಾಸನ, ಕಳಚುರಿ ರಾಯಮುರಾರಿ ಸೋವಿದೇವನ ಆಳಿಕೆಗೆ ಸಂಬಂಧಿಸಿ 
ದುದಾಗನಿದೆ. 


ಮಹಾಮಂಡಲೇಶ್ವರ ಅಲ್ಲಹುಲಿದೇವ, ಕುಮಾರರಾದ ಚಿದ್ದರಸ್ಕರೇವರಸ, ಕನ್ನರಸ, 
ಅಲ್ಲಯ್ಯ, ಮಲ್ಲರಸ, ಫಿಂಬರಸ್ಕ ಅಳಿಯ ಕಬ್ಬೆಯ ರಾಮದೇವ ಮುಂತಾದವರು ಹಾಗೂ 
ಹೆಗ್ಗಡೆ ಕೇತಯನಾಯಕರು ಅಗ್ರಹಾರ ಎಳರಾಮೆಯ ಲಕ್ಷ ಟನೇಶ್ವರ ದೇವಾಲಯಕ್ಕಾಗಿ 
ಮಹಾಜನರಿಗೆ ದತ್ತಿ ನೀಡಿದಂತೆ ಕಾಣುತ್ತದೆ. 


ಸಾಲು ೧೨-೧೩ರಲ್ಲಿ ಬರುವ “ಶ್ರೀಮತು ಕಳಚುರಿಯ ಚಕ್ರವರ್ತಿ ರಾ...... 
೩ನೆಯ ವಿರೋಧಿ ಸಂವತ್ಸರ ಪುಷ್ಯ ಸುದ್ಧ ೫ ಬ್ರಿಹಸ್ಪೆತಿ ವಾ. ಮಿತಿಯು” ಕ್ರಿ.ಶ 
೧೧೬೯ ಡಿಸೆಂಬರ ೨೫ಕ್ಕೆ ಸಮಾನವಾಗಿರುತ್ತದೆ. 
ಅ ಇಲ್ಲಿಯ “ಹದಿನೆಂಟುಕಂತತಿ ಪದೆ ಹದಿನೆಂಟುಜನ ಮಹಾಮಂಡಲೇಶ್ವರ 
ರನ್ನು ಸೂಚಿಸುವಂತಿಡೆ. “ಸಗರವಯಿನೂಯಿಂಬಾಡ” ಪದಪ್ರಯೋಗದಿಂದ ಕಳಚುರಿ 
ಅರಸರ ಕಾಲದ ಸಗರನಾಡಿನಲ್ಲಿ ಐದುನೂರು ಗ್ರಾಮಗಳಿದ್ದುದು ಗೊತ್ತಾಗುತ್ತದೆ. 


*ಮಹಯಾರೂಢ ಪ್ರೌಢರೇಖಾರೇ .... ಲಕ್ಷ್ಮೀ ........ 
ಕಭ್ರಿಗುಮತಾಚಾರ್ಯ್ಯ ಮಂದೆರಥ್ಸೆರ್ಯ್ಯನೇಕಾಂಗವೀರ ಮದೆನಾನತಾರ 
ಪಲ್‌ ಘೋಷಣ ಚತುಸ್ಸಮುದ್ರ ಕೀರ್ತಿ ವಿಖ್ಯಾತಂ ಸೌ(ಶೌ)ಚನದೀಜಾತ 
ರವ ರಿಪುಮುಂಡಳಿಕ ಸರಭಭೇರುಂಡ ಮೂವಡಿಗಂಡ ಆಶ್ರಿತಜನ ಚಿಂ. 
ತಾಮಣಿಯಾಳಿಂ ಮುನ್ನೀಉವ ಸೌರ್ಯ್ಯವಂ ಮೇಲೆನ ವಯಿರಿ ಚತುರ ... 


೫. ©.» ಓಔ ೨ 


+ ಈ ಸಾಲು ಕಲ್ಲಿನ ಎಡಭಾಗದಲ್ಲಿದೆ. 
ಈ ಕಲ್ಲಿನ ನಾಲ್ಕೂ ಮುಖಗಳು ಒಡೆದು ಕಳೆದು ಹೋಗಿವೆ. 


೧೪೪ ಕರ್ನಾಟಕ ಭಾರತಿ 


ಭೂಪಾಳರ ಸಿರವಂ ಮೆಳೆ ಸರಣಾಗತವಜ್ರಸಂಜರೆಂ ವೈರಿದಿಕ್ಕಂಜರ[ಂ*] ಸ- 
ಮಸ್ತ ಪ್ರಸ(ಶ)ಸ್ತಿ ಸಹಿತಂ ಶ್ರೀಮನ್ಮಹಾಮಂಡಳೇಶ್ವರಂ ಅಲ್ಲಹುಲಿ ..... 

ನ ಮಗ ಕೊಮಾರ ಚಿದ್ದರಸ ರೇವರಸ ಕನ್ನರಸನ ಅಲ್ಲಯ್ಯನುಂ ವ....... 
ಹುಮಲ್ಲರಸೆ ನಿಂಬರಸ ಅಳಿಯ ಕಚ್ಛೆಯ ರಾಮದೇವ ಬಿಟ್ಟಿಯಲ್ಲ.... 

೧೦ ಸ ಸಹಿತವಾಗಿ ಹದಿನೆಂಟು ಸಂತಾ(ತ)ತಿಗಳುಂ ಹೆಗ್ಗಡೆಕೇತಯನಾಯ ... ... 
೧೧ ಧಾನರು ಸಹಿತವಾಗಿ ಸಗರನಯಿನೂಟೆಂ ಬಾಡವಾ ದುಷ್ಟಸಿಗ್ರಹ ಸಿಷ್ಟ...... 
೧೨ ತ್ರ ರಾಜ್ಯಂ ಗೈಯುತ್ತಮಿರ್ದ್ದು|ಶ್ರೀಮತ: ಕಳಚುರಿಯ ಚಕ್ರವರ್ತ್ತಿರಾ...... 
೧೩ ೩ನೆಯ ವಿರೋಧಿ ಸಂವತ್ಸರ ಪುಷ್ಯ ಸುದ್ದ ೫ ಬ್ರಿಹಸ್ಪತಿವಾ.... 

೧೪ ಇಣದಲುಂ ಶ್ರೀಮತು ಸರ್ವನಮಶ್ಯದಗ್ರಹಾರಂ ದಕ್ಷಿಣವಾರಣಾ ..... 

೧೫ ಮಹಾಜನಂಗಳಿಗಂ ಶ್ರೀಲ[ಕ್ಷ್ಮ _ಣೆಲ್ಮಿಸ್ವ]ರ ದೇವರ್ಗ್ಗೆ...... 


ಇಂಡ ೧ ೧ 


2 


ಕಲ್ಯಾಣಚಾಲುಕ್ಯ ಇಮ್ಮಡಿ ಜಗದೇಕಮಲ್ಲನ ಕಾಲದಲ್ಲಿ ಹುಟ್ಟಿದ ಈ ಶಾಸನ 
ವನ್ನು ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಕಲ್ಲಿನಲ್ಲಿ ಕಂಡರಿಸಲಾಗಿದೆ- 

ಶಾಸನ ತ್ರುಟಿತನಿಮ್ಮ, ಅಸ್ಪಷ್ಟವಾಗಿರುತ್ತದೆ. ಹೀಗಾಗಿ ವಾವಣ ದಂಡನಾಯಕನ 
ಗುಣವಿಶೇಷಗಳ ವರ್ಣನೆ ಮಾತ್ರ ಗೊತ್ತಾಗುತ್ತದೆ. 


ಇಮ್ಮಡಿ ಜಗದೇಕಮಲ್ಲನ ಉಲ್ಲೆ (ಖವನ್ನಾಧರಿಸಿ, ಈ ಶಾಸನದ ಕಾಲ ಸುಮಾರು 
ಹನ್ನೆರಡನೆಯ ಶತಮಾನವೆಂದು ಹೇಳಬಹುದು. 


ಅ ವಾನಣದಂಡನಾಯಕನನ್ನು ಸುಭಟಿಕೇಸರಿ, ಗುಣರತ್ನ, ಯಶೋನಂದನ, ಪುಣ್ಯ 
ಮೂರ್ತಿ, ನಯಪತಿ, ವಿಳಾಸಪತಿ, ಶುಭಚರಿತ, ಸಚ್ಚರಿತ, ರಾಜಮತಿ ಮುಂತಾದ 
ನಿಶೇಷಣಗಳಿಂದ ಕೀರ್ತಿಸಲಾಗಿದೆ. 

"ನಾಯಕಿ... 

ಅರಿತಾಶರದಾವಿತಾರದೆ.......... 

ನೆ ಮಹಿಮಾ ......., 

ಕಂ ಕೊನಾ ನಾಯಕರಂ........... 

ಬಂ ಜಗದೇಕಮಲ್ಲನಾಸ್ಥಾನಡೊಳೊಪ್ಪುವ 

ಸುಭಟಕೇಸರಿ ವಾವಣದಂಡನಾಯಕ. . 

ಲವ, ಗುಣರತ್ನಂ ಲಕ್ಷಿತ ಮಣಿಯ .. 

ನಿಪ್ಪ ಮಧ್ಯದೇಶೆ....ಗಂಗಾ [ ಭೂಮಾ] 

ಇನ. ದಿಯೋ, ಕರ್ಣ್ನ.... 


2 


ET ಗಾ 6. ಆ ಎ€್ರ ೫ :ಸ್ಯ 


* 


ಕಲ್ಲನ ಮೇಲ್ಭಾಗ ಹಾಗೂ ಕೆಳಭಾಗ ಒಡೆದು ಕಳೆದು ಹೋಗಿವೆ. 


i i Mies ah 


'ಯಡ್ರಾನಿಯ ಶಾಸನಗಳು 


೧೦ 
೧೧ 
೧೨ 
೧೩ 
೧೪ 
೧೫ 
೧೬ 
೧೭ 
೧೮ 
೧೯ 
೨೦ 
೨೧ 
ಈ 
೨೩ 
೨೪ 
೨೫% 
೨೬ 
ವಿರಿ 
೨೮ 


ನಾಮವರ್ಣ್ಣ ಪ್ರಮಥ ತಯ್ಗೋತ್ರ ಶಿ 

ಮಣಿ ಸಂಪದಿಮ್ಬಣಂ [ಪ್ರ]ಶಿಷ್ಟ ಶಿಷ್ಟ- 
ನಾಪದಿರಿಪಹಿ ಸೆಗಳ್ಸ ಶ್ರಿವರ್ಗ್ಗ- 

ಶಸ್ಸಿ ಪದನಾ ಭೂಧರೆಯಾರ್ಗ್ಗೆ| ಗಂಡ- 
ನಾತಂಗೆ ಜಗದ್ವಂದಿತನಾದಂ ಸಮಗ್ರಸಾ- 
ಜನೆಲ ತಾ ಕಂಡೇ ಗುಣಜಳಧಿಯಕೋನ- 

ದಂ ಮುದಿತಾರ್ತ್ಮಿ ಬೃಂದನೆಶೋಗಾನಂದಂ|| 
ವಿನೋದ ಯಶೋನಂದನ ನಂದನನೂರ್ಜ್ವಿತ ಪು- 
'ಇ್ಯ್ರಾಮೂರ್ತ್ತಿ ನಯಪತಿ ವಿಳಾಸ- 

ಪತಿ ಶುಭಚರಿತಂ| ಪುರುಷಾರ್ತ್ಮ ಪ್ರತಿಪತ್ತಿ- 
ಯಿಂದುಗೆ ಪವಿತ್ರಂ ಮಾಳ್ಬೆ . ನಂದ। ಭಾಸು- 

ರ ಕರ್ಣಾಟ ಧರಿತ್ರಿಯಂ ಪ್ರಿಯದಿಫಂತರ್ವೈದಿ- 
ಯಿಂ ಬಂದಂ ಸಚ್ಚರಿತಂ ಕುಂತಳರಾಜ ಮ- 

ತಿ ವಿಭು[ಯೆಳರಾಮೆ]ನಾಡೊಳ್ಳು ಚಿತ್ತರಿಸಲ್ಟಿ- 
ತ್ರನಿಡಾಗ .... ಪರಿಪ್ರಖ್ಯಾತಿ ಕೋಕೋ. 
ಕರಂ ವಂದಿಸಿ ವಿಸ್ವರೋಕವತುಳಾಮಳ ಸದು- 
ಗುಣ ಭೂಪನಾಂ ಜನಾನಂದ ಪಯೋಧಿಚಂದ್ರ- 
ನಭಿಮಾನನ ........ 

ನಂದ ತನು ...... 


೮ 


ಕಲ್ಯಾಣ ಚಾಲುಕ್ಯ ಮೂರನೆಯ ತೈಲಸನ ಆಳಿಕೆಯನ್ನು ತಿಳಿಸುವ ಈ 


ಶಾಸನ, ಬಸವಣ್ಣ ಬಾವಿಯ ಎಡಭಾಗದ ಕಟ್ಟಿಯಲ್ಲಿದೆ. 
8 


ಶಾಸನ ಅಲ್ಲಲ್ಲಿ ತ್ರುಟಿತವಾಗಿದೆ. ಆರಂಭದಲ್ಲಿ ಕಲ್ಯಾಣ ಚಾಲುಕ್ಯರ ವಂಶಾ 
ವಳಿಯಿದ್ದು, ಆಮೇಲೆ ಮೂರನೆಯ ತೈಲನನ ದಂಡನಾಯಕ ಭಾಸ್ಕರಭಟ್ಟನ ವರ್ಣನೆ 


ಮಾಡಲಾಗಿದೆ. 


ಕಲ್ಯಾಣ ಚಾಲುಕ್ಯ ಮೂರೆನೆಯ ತೈಲಸನ (೧೧೪೯-೧೧೬೨) ಆಳಿಕೆಯ 
ಉಲ್ಲೇಖವನ್ನಾಥರಿಸಿ, ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ ಶಕಮಾನನೆಂದು 


ನಿರ್ಧರಿಸಬಹುದಾಗಿಡೆ. 


ಕರ್ನಾಟಕ ಭಾರತಿ 


೧೪೬ 
೧ *ನದಿದೆಸೆ ತನು ಮುಂ ನಯಕ [ರಂ] ಬುಳು. ಜಳದಿಂ 
೨ ವಿಜಯಶ್ರೀವಲ್ಲಭನೆನಿನ ವಿಕ್ರಮಾದಿತ್ಯಂಗಂ ಶ್ರೀೀವಧು 
೩ ..ತೆ ಆ ನೃಪಾಳನಲಮಾಭಜಂ ಸೂಕ್ತಿ ಸತ್ಯಸತ್ಯಾಶ್ರಯನಾ- 
೪ . ಸಿಂಹ|| ಎನಿಸ ಜಯಸಿಂಹ ಭೂಪನ ತನುಜಂ ತ್ರೈಳೋ- 
೫ . ದ ಸೋಮೇಶ್ವರಂ ಚಳುಕ್ಯ ಲಲಾಮ|| ಇ(ಈ) ಮಹಿಯಂ ಸೋಮೇ- 
೬ . ಕ್ಯ ವಿಕ್ರಮ ಭೂಪನೆಳೆಯ ವಿಷ್ಣುಬಿಷ್ಕನಾದ |ವೃ/| 
೭ .. ಧಾತ್ರಿಯಂ ಪರ್ಬ್ಬಿ ನಿಜಾಶ್ಚರ್ಯ್ಯ ಪ್ರತಾಪ ಬಳವದಶಮ- 
೮. ೬೩. ಮಸಳೆ ಭುಜಾಗರ್ವ್ವದಿಂ ವೀರಸಿಂಹಾಸನವೆಂಬುತ್ತುಂ .... 
೯. ... ದೇವ |ವೃ|| ಅರಿಭೂಪಾಳಕರರ್ತ್ವೃವೆ. ವರ್ದ್ಶ ಕೊಂಣ್ಣುದರ್ಶ್ಶದಿಂ 
೧೦ ... ಸೆಕಾಡಾನೆಯಿಂದಿ ಿರದಾರೋಹೆಣವಾತ್ಮ ಹೇಹು- 
೧೧ .. ರಾರ್ಬ್ಬುವನದೊಳೆ ಚಾಳುಕ್ಯಧಾಮಂಬರಂ ||ವೃ|| ಕರಿ- 
೧೨ .. ನಲ್ಪೈರಗಿಲ್ಲದೊಂದ ಹೆಯದಿಂ ಸಾಸಿರ್ಬ್ಬರುರ್ಬ್ಬಿ- 
೧೩ -. ದುರ್ಧರ ವೀರಾಗ್ರಣಿಯಾದ ಬೀರಭಟರಾರ್ಚ್ಚಾಳುಕ್ಯ- 
೧೪. .. ಗಳೊಳ ತೈಲಸಂ ತೈಲಪಂಗೆ ಪಿರಿಯಂ ಶ್ರೈಳೋಕ್ಯಮ- 
೧೫ .. ತ್ಯದಿಂ ಸತ್ಯದಿನುಪಸಮದಿಂದಾನಳಿ ಧರ್ಮ್ಮದಿಂ ತಶ್ಚರಣಾಯಾತ- 
೧೬ .. ದೇವದೇವನ|| ಆ ನೃಪ ಶ್ರೀ ಚಾ[ಲುಕ್ಯ]ರಪ್ಪಯ್ಯಂ- 
೧೭ .. ಶಿನ್ಟಗೋತ್ರ ಲಲಾಮಂ ತ್ರೈ ಳೋಕ್ಯಮಲ್ಲವಲ್ಲಭಗುಪಾ- 
೧೮ .. ಭಟ್ಟಿದಂಣ್ಹಾಧೀಶ |ವೃತ್ತ| ಪ್ರತಿಭಾ ಬಾಣನಶೇ- 
೧೯ .. ಸುಕವಿಮಾರ್ಗ ವ್ಯೋಮತಿಗ್ಮಾಂಶು ವಿಶ್ರುತ 
ತಟ ಸ್ವತಿ ಸಾಮಾನ್ಯನೆ ರುದ್ರಮಿಶ್ರನವನೀಶ ಸ್ತುತ್ಯಪೊ- 
ತಗ ಶಟ್ಟಿಂರ್ಮ್ಯ ಕಂರ್ಮ್ಮ ಪ್ರವೃದ್ಧತೆಯಿಂದಾಶ್ರಿತ ಪೋಷಣ 
ಪಿಜಿ: ಇ ಶಿಷ್ಟಜನಕೋ ಸನ್ಮಾನದಿಂದ ಸಮಗ್ರತೆವೆತ್ತಿರ್ದ್ವ 
೨೩ .. ಶ್ರಮ ||ಕಂದ|| ಮನುಜನೆನನೇಡ ಸಾಮಾನ್ಯನಲ್ಲ ನಾ- 
೨೪ .. ಳೆಸೆನಯ್ದನೆಯ ನೆಗಳ್ತೆಯಂ ಮಹಾಸಮುದ್ರಂ ರುದ್ರ] 
೨೫ .. ನ ಮಹಿಮಾಸ್ಟದಮೆಂನ್ರೈಂದೊಡೆ ||ಕಂದ|| ಪರಮ ಚತು- 
5:೬ .. ನಪನ ಗುರು ಗುಕೋರನಿ ಗುರು ಭಾಸ್ಕರಭಟ್ಟ ದೆಂಣ್ಣನಾಥ ಲಲಾ- 
೨೭ .. ದ್ರ ನಿಭನಂ ವಿಭನಂ ಮುನಿಧೃತಿ ಧೃತಿಯೆನೆ ನೆಗಟ್ಟಿಂ ಮನೆ- 
ತಿಲ ೩'ದಿಂ ಷಟ್ಟರ್ಕ್ಸ್ಯ ವೇದನೇದಾಂಗನಿದಂ ಜನಪಂ ತೃ(ತ್ರಿ)ಭುವನ ಮ- 
೨೯ 


‘ ನೃಪೇಶ್ವರಾರಾಧ್ಯರನುಜನ ಮಹಿಮೆ|| ಉದಿಯಿಸಿ 
೩೦ .. ವದನಾಂಬೋರುಹನೊಂದಟಿಸೊಳುದಿಯಿಸಿದವ ಪ... 


*ಫಲ್ಪನ ಮೇಲ್ಭಾಗ, ಬಲಭಾಗ ಹಾಗೂ ಕೆಳಭಾಗಗಳು ಒಡೆದಿರುತ್ತವೆ. 


' 


ಯಡ್ರಾನಿಿಯ ಶಾಸನಗಳು ೧೪೭ 


೯ 


ರಾಮತೀರ್ಥ ಮಸೀದೆಯ ಹಿಂಭಾಗದ ಎಡಭಾಗದಲ್ಲಿರುವ ' ಪ್ರಸ್ತುತ ಶಾಸನ, 
ಕಲ್ಯಾಣ ಚಾಲುಕ್ಯ ಮೂರನೆಯ ತೈಲಪನ ಆಳಿಕೆಗೆ ಸಂಬಂಧಿಸಿದುದಾಗಿದೆ. 


ಹೇಹಯವಂಶದ ಮಹಾಸಾಮಂತ ಏಚರಸನು ದೇವಾಲಯದ ಅಂಗಭೋಗ, 
ವಿದ್ಯಾಸತ್ರಗಳಿಗಾಗಿ ಎಳಮೇಲ ಸಿಂಹನರ್ಷನ್ಮಂಡಲಿಯ ಸ್ಮಾನಾಚಾರ್ಯನೊಬ್ಬನಿಗೆ 
ನೀಡಿದ ಭೂದಾನದ ಉಲ್ಲೇಖ ಇಲ್ಲಿದೆ. ಇದಲ್ಲದೆ ಚಂದಭೂಸನು ದೇವಾಲಯ 
ವೊಂದರ ರಂಗಭೋಗಕ್ಕೆ ಭೂಮಿ, ನಿವೇಶನ, ತಿಪ್ಪೆಸುಂಕ, ಹಣದಾನ ಮಾಡಿದ 
ವಿಷಯವೂ ಇಲ್ಲಿರುತ್ತದೆ. 


ಕಲ್ಯಾಣ ಚಾಲುಕ್ಯ ಮೂರನೆಯ ತೈಲಪನ (೧೧೪೯-೧೧೬೨) ಆಳಿಕೆಯ 
ಉಲ್ಲೇಖನನ್ನಾ ಧರಿಸಿ ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ ಶತಮಾನವೆಂದು 
ನಿರ್ಧರಿಸಬಹುದು. 


ಅ ಥಹೇಹಯ ವಂಶದ ಮಹಾಸಾಮಂತ ಏಚರಸನನ್ನು "ಕರ್ಪುರಪ್ರಿಯ', 
“ಭೂಪಮಾನ್ಭಾತ'ನೆಂದು ಕರೆಯಲಾಗಿದೆ. ಈತನು ಯಡ್ರಾನಿಯ ರಾಮೇಶ್ವರ 
ತೀರ್ಥಕ್ಕೆ ಬಂದುದೂ ಗೊತ್ತಾಗುತ್ತದೆ. 


ರಾಜಾಧಿರಾಜ ಪರಮೇಶ್ಚರ ಪರಮಭಬ್ಬಾರಕೆ .......... 
ಮತ್ತ ಳೋಕ್ಯಮಲ್ಲದೇವರ ವಿಜಯರಾ ................ 

ರ್ಕ ತಾರಂಬರಂ ಸಲುತ್ತಿರೆ 1 ಕಲ್ಯಾಣದ ನೆಲೆವೀಡಿ ......* 
ಣ ಶುದ್ಧ ೧೩ ಬೃಹಸ್ಪತಿವಾರದಂನ್ದು ಕೃತ > 
ಪಾಳನಗ್ರತನೂಜಂ ಜಿತವೈರಿ ನಿಂಬ ಮಹಿ...... 

ಪ ರೇವಾನುಜಂ ಮುಂಜಭೂಪತಿ ಮುಂಜಕ್ಷಿ....--: 
ತೀತೃೃ ೯ಮನಿಸ್ತೀ ಮಹಿ ಪೊಗಳಲ್ಫ ಪೂರ್ವ್ವರಚನಾ .......* 
ನೇಚ ಭೂಭ್ಭುಜನನೆಘಂ ಸ್ವಸ್ತಿ ಸಮಧಿಗತ ಪಂ ..... 
ನಾಶ್ರಯಂ ಕರ್ಪ್ರ್ಯರಪ್ರಿಯಂ ಭೂಪಮಾನ್ಕಾತಂ ದಾ .....* 
ವೀರ್ಯನಚತಳಿಧೈರ್ಯ್ಯಮ್ಮಾಹಿಷ್ಮತೀ ಪು ..- 

ತಂ ಶ್ರೀಮನ್ಮಹಾಸಾಮನ್ರನೇಚರಸರ್‌। .... 

೧೨ ಮ ಸಮುದ್ಧರಸಿಯೆಳಮೇಲ ಸಿಂಹಪರ್ಷನ್ಮಾ... -.- 
ಣ್ಹಿತರ್ಗ್ಗೆ ಧಾರಾಪೂರ್ವ್ವಕಮ್ಮಾಡಿ ಎರೆವೊಲಮ್ಮ ಎ4೬ 
ರಿನ್ನೂಅಂಕದೊಳನ್ಮುತ್ತರ ೨೦೦[|*] ತೀರ್ತೃದ ಬ ...... 
ದೇವರಂಗಭೋಗಕ್ಕೆ ಬಿಟ್ಟಿ ಕುಕ್ಕ ನೂರೊನ್ಹು ಮಠದ .... 


A (|ಸ್ಪ ಇಂ re 


೧ _1 
ಎ 


pe Fhe re 
೫ ಇ ೫ 


೧೪೮ 


ನ 


ಕರ್ನಾಟಕ ರತಿ 


ಗೆನ್ಸೀಳವಿರ್ಶ್ಸತ್ತಾಗೆ. ಮನೆಯ ಥಿವೇಷಣ ೧೦೦[[*] ... 
ಗಣಕೇರಿಯೊನ್ನು | ಅಲ್ಲಿ ವಿದ್ಯಾಸತ್ರಕ್ಕೆ ಪು 
ತಾನೀ ತೀತ್ಥೃ ೯ಕೈವನ್ನು ದೇವರುಮಂ ಪಣ್ಣಿತರುಮಂ .... 
ಸಿದ್ಧಿಯಿನ್ನುಭಯಪುರಿ ಮಾಡಿಯುಭಯ ...... 
ರಿಗಳಪ್ಸ ತಪೋಧನರ್ಪ್ಸರಮನೈಸಷ್ಠಿಕರು ಮು ..... 
ಯಿಸುವರನ್ತಲ್ಲಡೆ ಗುಣಹೀನರಾದಂದಾರು ಮ ...... 
ತನಂಗೆಯ್ದಶಶ್ಚಗದ್ದ ೯ಭ. ಚಾಣ್ಮಾಲನನಂ ಸತ್ತಡೆಹ....... 
ವಾಯೋ ಹರೇತ ವಸುನ್ನರಾಂ ಸಸ್ಟಿರ್ವ್ವರ್ಷ ಸಹೆ ...... 
ರ್ದ್ದೇವಸ್ತ್ರಂ ವಿಷಮುಚ್ಯತೇ [| ವಿಷಮೇಕಾಕಿನಂ ಹಸ್ತಿ ಧಿಕ. 
ಸಗರಾದಿಭಿ[|*ರ್ಯ್ಯಸ್ಯಯಸ್ಯ ಯದಾ ಭೂಮಿಸ್ತ ...... 
ತಿ ವಂಶಜಾ ವಾ ಪಾಪದಪೇತ ಮನಸೋಭ್ಯ ವಿಭಾ ...... 
ತೇಭ್ಯೋಮಯಾ ವಿರಚಿತಾಂಜಲಿ ಕೀಷ ಮುದ್ಧ್ಯ್ಮ್ಮಾ]| ..... 
ಯೋ ಭವದ್ಧಿಸ್ಪರ್ವ್ಯಾನೇತಾನ್‌ ಭಾವಿನಲ್ಪುಶಾರ್ತೀವೇಂ ರ: 
ಸ್ಯ ಕರಿಕರಣಂ ಗೋಸಹಸ್ರ ವಧ್ಮ ಅತಃ ಕರದ್ರ ..... 
ತನ್ನಿಗತ್ತಿರ್ಮ್ವಡಿಯೆನಿಸಿದ ತದ್ಭರ್ಮ್ಮ ರಕ್ಷ ...... 
ಕಸರ್ಮೂರ್ತೇ ತಾರಾಭ ವು ಎಳೆಯಾದ್ರಿ ತಾರಾ...... 
ಭಿಮಾನಂ ಸ್ವಯಮೆನೆ ನೆಗಟ್ಜಂ ಚನ್ಹ ಭೂಪಂ 
ರಂಗಭೋಗಕ್ಕೆ ಬಿಟ್ಟುದು| ಮರೆಯಲಾಗ ...... 
ನೆ ಮಾನ್ಯಂ ಮತ್ತ ೨ರ ಮನೆಯ ನಿ ...... 

.. ರ್ಬ್ಬಣದೆ ಭಿನ್ನ ಕಿಪ್ಪೆಸುಂಕ ...... 
-. ಗೆಯ ಬಂಡೆಗಾಣದಿಂ ತಿಲುವ ಗದ್ಯಾ ..... 

--- ಕೈಯಿ ಮತ್ತರ್‌ ೩ ನಿವೇಶನ ... 
೬. ನ ೧ ಪಾತ್ರ ಚಾನಿಕಬ್ಬೆಯ ....... ಹ 


i ೧೦ ಕ 
ಅರಸು ಹಾಗೂ ಅರಸು ಮನೆತಕದ 'ಉಲ್ಲೇಖನಿರದ ಈ ಶಾಸನವನ್ನು ರಾಮೆ 


ಲಿಂಗೇಶ್ವರ ಗುಡಿಯ ಮುಂದಿರುವ ಕಲ್ಲಿನ'ಎಡಭಾಗದಲ್ಲಿ ಕೆತ್ತಲಾಗಿಜಿ. 


ಎಳರಾಮೆ(ಯಡ್ರಾಮಿ) ಯರಾಮೇಶ್ವರಜೇೀನರ' ಅಂಗಭೋಗ, ರಂಗಗಭೋಗಗಳಿ 


ಗಾಗಿ ಮಠದಾಚಾರ್ಯ ಎಳಮೇಲ ಸಿಂಹನರ್ಷನ್ಮಂಡಲಿಯ ಮೆಲೆಯಾಳ ಪಂಡಿತ 


ದೇವರ ಪ್ರಶಿಷ್ಯ ಅಮೃ ತರಾಶಿ ಪಂಡಿತದೇವರೆ ಕಾಲಂಕರ್ಟಿ ಬಿಟ್ಟ ಭೂದಾನಡದೆ 
ಉಲ್ಲೆ (ಖನಿಲ್ಲಿದೆ. 


*ಮುಂದಿನ ಭಾಗ ಒಡೆದಿದೆ. 


ಯಡ್ರಾನಿಯ ಶಾಸನಗಳು: 


೧೪೯ 


ಮಿತಿಯ ಉಲ್ಲೇಖವಿರುವ ಭಾಗ ನಷ್ಟವಾಗಿದ್ದು, ಲಿಪಿ ಸ್ವರೂಸವನ್ನಾಧರಿಸಿ, 
ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ ಶತಮಾನವೆಂದು ಹೇಳಬಹುದಾಗಿದೆ. 


ಅ ಯಡ್ರಾಮಿಯನ್ನು  "ದಕ್ಷಿಣವಾರಣಾಸಿ' 


ಎಂದು 


“ಧರ್ಮ್ಮೇತ', "ಹಿರಿಯಕೋಲು' ಪದಗಳನ್ನು ಗಮನಿಸಬೇಕು. 


೧ 


lo 


ಕಾ ಡಿ.೧0. ೪:೫. ಅ. ಳೆ 


೧.೨ 


ಶಿ ಸ್ತಿ ಸಹಿತಂ ಶ್ರೀಮನ್ಮಹಾಪ್ರಧಾನಂ Pp 
ಗ್‌ ಗೆಯ] 
ಶ್ರೀಮದ(ದ್ವ)ಕ್ಷಿಣ ವಾರಣಾಸಿಯೆಳರಾಮೆಯೆ ಶ್ರೀ 


ರಾಮೇಶ್ವರದೇವರ್ಗ್ಗೆ ನಿತ್ಯಸೇವೆಯಲು ಹಾಗಮೆಂಟು . 


ರ ಅಂಗಭೋಗಕ್ಕಂ ರಂಗಭೋಗಕ್ಕಂ[ ಶ್ರೀರಾಮೇ- 
ಶ್ವರಡೇವರೆ ಮಠದಾಚಾರ್ಯರ್ಮ್ಮದ್ದೆಳಮೇಲ ಸಿಂಹ- 
ಪರ್ಷನ್ಮಂಡಲಿ ಮಲೆಯಾಳ ಪಂಡಿಶದೇವರ ಶಿ 
ಷ್ಯಪ್ರಶಿಷ್ಯರಪ್ಪು ಅಮ್ರಿತರಾಸಿ ಪಂಡಿತಜೀವರ 
ಕಾಲಂಕರ್ಚ್ಸಿ ಧಾರಾಪೂರ್ಬ್ಬಕಂ ಮಾಡಿಕೊಟ್ಟರು 
ಮತ್ತಂ .... ಮಾನ್ಯದ ಹೊಲದೊಳಗೆ 

ಸರಸ್ವತಿಯ ಎ — 

ಗೆಯಗಿಲೆರೆಯಿಂ ತೆಂಕಲು ... ಯಜ. 

ಯಿಂ ಮೂಡಲು ಧರ್ಮ್ಮೇತಕ್ಕೆ ಹಿರಿಯಕೋಲ 
ಮತ್ತರು ೨೦ಕ್ಕಂ “ಎಚ ಮತ್ತರ .. 
ದಕ್ಷಿಣವಾರಣಾಸಿಯೆಳರಾಮೆಯ ಧ- 

ರ್ಮ .. ಧರ್ಮ್ಮ .. ತರ್ಕೈ ಸಿರ್ದ್ದುನ್ನತರಾ- 
ಗೆ.... ದಯಂ ಸುಚರಿ- 

.. ಕ್ಲೆಯಿಂ|| ನಿಲ್ಲಡಾತನ ಸಮಸ್ತ 

ಧನ ಕ್ಲಯಮಕ್ಕುಂ| ಆತನಾಯುಕ್ರಯಮ- . 

ಕ್ಟು ಆತನ ಕುಲಕ್ಷಯಮಕ್ಕುಮದಾವ ಸಂ 
ಜೀಹ॥ 


ಓ 


ಬ ನ 


“ಗಿ 


ಕರೆಯಲಾಗಿದೆ, 


ಅರಸು ಮನೆತನದ ಉಲ್ಲೇಖವಿರದ ಈ 'ಶಾಸೆನ,_ರಾಮತೀರ್ಧದ ಬಲಭಾಗದ 
ಕಮಾನಿನ ಬಾಗಿಲದೆ ಬಲಗೋಡೆಯಲ್ಲಿದೆ. 


*ಮೇಲಿನ ಭಾಗ ಸಂಪೂರ್ಣ ಸನೆದಿದೆ. 


೧೫೦ ಕರ್ನಾಟಕ ಭಾರತಿ 
ಪ್ರಸ್ತುತ ಶಾಸನದ ನಾಲ್ಕೂ ಮುಖಗಳು ಒಡೆದಿದ್ದು, ಮಹಾಜನ-ಸಂತತಿ- 
ಸಂತೆವಣದ ಉಲ್ಲೇಖ ಮಾತ್ರ ಉಳಿದುಕೊಂಡಿರುತ್ತದೆ. 
ಲಿಏಿಸ್ವರೂಪವನ್ನಾದಧರಿಸಿ, ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ ಶತ 
ಮಾನವೆಂದು ನಿರ್ಧರಿಸಬಹುದು. 
ಅ "ಎಳರಾಮೆಯಧರ್ಮ್ಮ', “ಪುನರ್ದ್ಭಾರೆ' ಪದಗಳನ್ನು ಗಮನಿಸಬೇಕು. 
*ಜಯಗೆಯ್ದಲ್ಲಿತರಿಸವಾದಿಸಿ ಮಹಾಜನಂಗಳಿಗೆ ....... 
ಭ್ಯಂತರ ಸಿದ್ದಿಯನಜ್‌ದು ಆ ಮಹಾತಿಥಿಯಲು ಹೇಹ ...... 
ತಮಂ ಸಂತಾ(ತ)ತಿಗಳಿಗೆ ಯೆರಗನಲ್‌ಹಿ ತಮ್ಮ . ವಂದಕಾಣಿ ...... 
ನ್ರಾ(ನ್ರ)ತಿಗಳು ತಂತಂಮಲ್ಲಿ ಸಂತೆವಣನೆಲ್ಲವಂ ಪ್ರತ್ಯೇಕಪ್ರತ್ಯೇಕ ತಿ .... 
ಯದಂತಾಗಿ ಪುನರ್ದಾರೆಯಾಗಿ ಧಾರಾಪೂರ್ವ್ವಕಂ ಮಾಡಿಕೊಟ್ಟ ಎ 
ಭೀಸ್ಸಗರಾದಿಭಿಃ [|*]ಯಸ್ಯಯಸ್ಯ ಯದಾ ಭೂಮಿಸ್ತಸ್ಯತಸ್ಯ ತದಾ ...... 
ಹರೇತಿ ವಸುಂಧರಾ[|*]ಷಷ್ಟಿವರ್ಷ ಸಹಸ್ರಾಣಿ ವಿಷ್ಠಾಯಾಂ ಜಾಯ ........ 
ಹು ಬ್ರಹ್ಮಸ್ಪಂ ವಿಷಮುಚ್ಯತೇ[|*] ವಿಷಮೇಕಾಕಿನಂ ಹತ್ರಿ ಬ್ರಹ್ಮಸ ಕಂ ಪುತ್ರ- 
ಶಿಯಳರಾಮೆಯ ಧರ್ಮ್ಮಮಿದಂ ಸ್ವಧರ್ಮ್ಮದಿಂ ರಕ್ಷಿಸಿದಾತಂಗೆ ಜ ....... 
ರ್ತೃದುಪೇಕ್ಷೆಯನೊ . ದಾತನ ಸಮಸ್ತ ಧನಕ್ಷಯ- 
ಮಕ್ಕುವಾತನ ಕುಲಸ್ಷಯಮಕ್ಕುಮದಾವ ಸಂದೇಹಂ[|*] 


SEY SO EE A Cs 


ee 
Yo 


೧೨ 


ಬಸವಣ್ಣನ ಗುಡಿಯ ಬಲಗಡೆಯಲ್ಲಿರುವ ಕಲ್ಲಿನ ಎಡಭಾಗದಲ್ಲಿ ಪ್ರಸ್ತುತ 
ಶಾಸನವನ್ನು ಕಂಡರಿಸಲಾಗಿದೆ. ಇಲ್ಲಿ ಅರಸನ ಉಲ್ಲೇಖವಿರುವುದಿಲ್ಲ. 

ಎಳಮೇಲ ಸಿಂಹಪರ್ಷನ್ಮಂಡಲಿಯ ಪ್ರಶಿಷ್ಯ ಮೋನಸಿಪಂಡಿತದೇವನು ದಕ್ಷಿಣ 
ವಾರಣಾಸಿ ಎಳರಾಮೆಯ ಜನ್ನದಬಾನಿಗೆ ಬಂದ, ದೇವಾಲಯಕ್ಕೆ ದತ್ತಿಬಿಟ್ಟ, ಬಾಚ 
ನೃಸನು ದೇವರ ಪೂಜಾರಿ- ಬ್ರಹ್ಮೆಪುರಿ- ಮಾಲೆಗಾರ- ಶಂಖದವರಿಗೆ ನೀಡಿದ ದಾನ 
ಗಳ ಉಲ್ಲೇಖಗಳು ಇಲ್ಲಿರುತ್ತವೆ. 

ಲಿಪಿಸ್ವರೊಪವನ್ನಾಧರಿಸಿ, ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ 
ಶತಮಾನವೆಂದು ನಿರ್ಧರಿಸಬಹುದಾಗಿದೆ. 

ಅ ಇಲ್ಲಿ ಬರುವ “ಬಲ್ಲದ ಕನ್ನಡಕ್ಕರದ ನಿದ್ಯಾಸ್ಕಾನ” ಎಂಬುದನ್ನು 
ಗಮನಿಸಬೇಕು. 


* ಲ್ಲಿನ ನಾಲ್ಕೂ ಮುಖಗಳು ಒಡೆದಿರುತ್ತವೆ. 


ಯಡ್ರಾಮಿಯ ಶಾಸನಗಳು 


೫ ಲೈ: 1, ಜಂ DD 


ನ್ನು 
ಧಿ 


೧೨ 


sd ರಿ ೫8 ಜು 2 
ಸ ಕ್ಷ ಇರ ECP 


೨೦ 


ಧನಮಂ ಬಯ್ತು ಸದೃರ್ಮ್ಮವಂ "ರು ದೃಷ್ಟ್ರಾ- 
ದ್ರಿಷ್ಟ ವಿಜ್ಞಾ ನಮುಳ್ಳನಿತುಂ ಪೂ[ಐ”]ದನರ್ತ್ಯವಾ- 
ಗ್ಲವದನತಂ ಭಾನಿಸೆಲೆ ದಾಸಿರಾಜನ ಧರ್ಮ್ಮಾದಿ 

ತದರ್ತ್ನೃ ವಿಶಪದ ಪೂಜಾರ್ತ್ನ ವಿಶಿಷ್ಟ್ರಿ ಸ್ಪತುಸ್ಟ್ರಿ ನಿಮಿ- 
ತ್ತಾರ್ತೃನಶೇಷ ಗೋತ್ರ ಪರಿವಿದ್ಯರ್ತೃಂ ಧರಾಚಕ್ರದಿ [|*] 


ಸ್ವಸ್ತಿ ಯಮನಿಯಮಸ್ವ(ಸ್ಟಾ)[ಧ್ಯಾಯ*] ಧ್ಯಾನಧಾರಣ ಮೋ 


ನಾನುಷ್ಟ್ರಾಣ ಜಪಸಮಾಧಿಶೀಳಸಂಪನ್ನರಪ್ಪ 
ಶ್ರೀಮದೆಳಮೇಲ ಸಿಂಹಪರ್ಷನ್ಮಣ್ಣಲಿ ಮಲೆ- 

ಯಾಳದೇವರ ಶಿಷ್ಯಪ್ರಶಿಷ್ಯರನ್ಸ ಮೋನಿಸಂ- 

ಡಿತರ |ವ್ರಿತ್ತ|| ದಕ್ಷಿಣವಾರಣಾಸಿಯೆನಿಸಿದೆ- 

ಳರಾಮೆಗೆ ದಿವ್ಯಮೂತ್ತಿ೯*] ಪಾಪಕ್ಷಯ ಕಾ... - 

ಬ್ದ ಜನ್ನದಬಾವಿಗೆ ಬಂದು ರಾಗದಿಂ ತ್ರ್ಯಕ್ಸನಿವಾಸ[ಮೆ] 
ನೆಜೆ'ಯೆ ಮಾಡುವೆಮೆಂದೆನಲೇಂ ಬ್ರತಗಳಿ[ನಿ]ಕ್ಷಯ 

ನುಡೆ ಮಾಡಿಸಿದನೇಂ ಕ್ರಿತೃಪುಣ್ಯನೋ ಮೋನಿಸಂಡಿತ [|*] 
ಅ[ಟಿ]ಮದನ ವಿಷವಿದ್ಯಾನಿಪುಣಂ ಯಮನಿಯ[ಮ*] 
ನಿಯತ ಸರ್ವ್ವಯಶಃ ಶ್ರೀ ಆಸ್ತಲಲಾಮು ಶ್ರೀ ಮೋನಿ[ಸ*] 
ಣ್ನಿತಂ ಪಣ್ಣಿತಾಬ್ದವನ ಕಳಹಂಸ|| ಈ ಮೋನಿಸಂಡಿತರ 
ಸಂನಿಧರ್ಮ್ಮಮುಂ ಕಂಡು ಮತ್ತಂ ಮಹೇಶ್ವರರು |ನ್ರಿತ್ತ|| 
ಸ್ಥಿರ ಚಂದ್ರಾರ್ಕ್ಯಮೆನಲ್ಕೆ ದೇವರಿಗೆ ಧಾರಾಪೂರ್ಬ್ಬಕಂ ಮಾಡಿ- 
ಯಾಚರಸ ಬಾವಿಯ ತೆಂಕಲುಂ ಪಡುವಲುಂ ಪೂದೋಂಟ- 
ವಿರ್ಮ್ಮತ್ತರಂ ಪುರಮಂ ಮಾಡಿಸಿಮೆಂದು ಮುಂದೆ [ಮನೆ] 
ಯಂ ನಾಲ್ವತ್ತಂ ಸತ್ರಕ್ಕೆ ಮತ್ತರಮಯ್ದುಂ ಪೊಳಲಲ್ಲಿಯ 
ಗಡೆಯಲೆಲ್ಲಂ ಹೊಂದಿ . ದೊಳಮಂ ಪುರಂ ಕು. 

ಹದೆ ಪತ್ತು ಕೆಯ್ಯಗಲವಿರ್ಪ್ಸತ್ತೊಂದು ಕೈನೀಳಮಾ- 

ಗಿರಲ್‌ ಬಾಚನ್ರಿಸಂ ನಿವೇಶನಮುಮಂ ನಾಲ್ವತ್ತನೀಳ ಕ 
ದೇವರ ಪೂಜಾರಿಗೆ ನಾಲ್ಕು ಬ್ರಹ್ಮಪುರಿಗ .... 

ಸ ಮಾಲಗಾಅಂಗಂ ಸ([0]ಕದವಂಗೆ ಸಾರನಿಯಮ- 

ದಿಂ ಕಟ್ಟಿ ಲಿಂಗಂ ಗ್ರಿಹ| ಪತ್ರರ್ಕ್ಸೈ ತೆಖ್‌ಯೆಲ್ಲ ಮಾನ್ಯ. ' 
.... ಮೇಲೆ ತದ್ಗೇಹಮಾದರ್ತ್ರಕ್ಯಂ ಸಲೆ. 


ದಿಗೆಮೆನೆ . ಮ್ಮಾನೆ ನಾನಯಂ ಸ್ವೇಚ್ಛೆಯಿಂ ವೆತ್ತಾನಂದದಿಂ ನೋ- 


. ಲಿರುವ ದ. ದಂ ಮಾ... ಪ್ಪಾತನಾಳುತ್ತಿಕ್ಳುಂ ಸ- 


೧೫೧ 


೧೫೨ ಕರ್ನಾಟಕ ಭಾರತಿ 


೩೨ ... ಮಹಾನರಕದೊಳು ನಾನಾವಿಧಂ ದುಃಕ(ಖ)ದಿಂ| 
೩೩ ಇದು ಬಲ್ಲದ ಕನ್ನಡಕ್ಕರದ ವಿದ್ಯಾಸ್ಕಾನನೀ ಸ್ಟ್ಯಾ- 
೩೪ ನಮೆಂಬುದನೆಂದೀಶ್ವರ ಭಕ್ಕರಿತ್ತ ನೆಲ ಪಂನ್ನಿರ್ಮ- 
೩೫ ತ್ತರ ಭತ್ತಭೋಗದೆ ಕೊಟ್ಟ ಬೆಳಸಿಂದ ಪೂ. - 
೩೬ ಗರ್ಗ್ಗೆ ಪನ್ನಿರ್ಬ್ಬಗುಣಾಲ್ಕಿ . ಜಾಧವ ಕೂಡೆ .. 

೩೭ ಗಂದಿಮಕ್ಕದ.| ಪ್ರ ಯರ್ಥ್ಶ್ಯಾರ್ಥ್ಶ ಪ್ರಮಾಣೇ ... 


ಆ ಕಾಟಾ 

೪೧ ಮರನಂ/| ಇಷ್ಟಾಗಿ) ಸರ್ವಾಧಿಕಾರಿಯ £೫ 

೪೨ . ವನಗೆ ಸಿಕ್ಷಾಸೂತ್ರ|ವ್ರಿತ್ತ|| .... 

೪೩ ರ್ಕ್ರ್ಯಂಬರಂ ಸಂತತಮೆಂಬೀ ನವವಿದ್ಯಾ ಪನಿ ವ ರರು್ಲ 
ಛಲ [ಣ್ಚಂತ] ಪನ್ನಿರ್ಮ್ಮತ್ತರಂ ಭಾಗದಲೇನುವು .. 

೪೫ ಯ್ಲೆ ಸಂಕ್ರಾನ್ರಿಯಂದಿಂಗೆರಡಚ್ಚಂ ಮಾಜನರಿಕ್ಳುವು- 
೪೬ ದು ತೊರೆಯ ಪೂದೋಂಟಓದೊಳೆ ಬಿತ್ತಿ ಅಲ್ಲಿಂ ಸರಿಯಾ- 
೪೭ ಗಲು ಪರ್ಚ್ಚುಕೊಂಡೊಪ್ಪಳೆ ಮಡಕೆಗಳಂ .. 

೪೮ ದಾ.. ದಿಂದೆ,. ತಂ ಮಾ ಸಾರ್ವ್ವರೆ ದೇವರ ಫೆ 

೪೯ ಯನೆನೆ ತೋಂಟಮೆಂಬಿವರ್ಕೈಲಂ ಜೀಯರ ಕೈಯ್ಯಲೆ- 
೫೦ ರಡು ಪೊನ್ನದರುವಣಮಂ ಕೊಂಡು ಥರ್ಮ್ಮಮಂ ಪಾಲಿ- 
೫೧ ಸುವರ್‌[ ಇ(ಈ) ಸ್ಥಾ ನಕ್ಕಧಿಕಾರಿಗಳಪ್ಪ ತಪೋಧ- 

೫೨ ನರ್‌ ಪರಮಧಾರ್ಮ್ಮಿಕರ್‌ಮುತ್ತಮ ನೈಷ್ಠಿ- 

೫೩ ಕರುಂ ಭಯಲೋಭನರ್ಜ್ಜಿತರುಮಾಗಿ ನಡೆ- 

೫೪ ಯಿಸುನರನ್ನಲ್ಲದೆ ಗುಣಹೀನರಾದಂದೂರು- 

೫೫ ಮರಸುಮಿಲ್ಲು (ಪೊ]ಅ5 ಕಿಡಿಸಿ ಕಳೆವರಲ್ಲದೆ ದಾ- 

೫೬ ಇಿವಡ್ಡಿತನಂ ಗೆಯ್ದ ಶ್ವಾನ ಗಾರ್ದೆಭಂ .. ನವ ಸತ್ತಡೆ 
೫೭ ಪಂ ದಿಸತ್ತುದು ನಾಯಿ ಸತ್ತುದು |ಶ್ಲೋಕ| 

೫೮ ಸ್ವದತ್ತಾಂ ಪರದಶ್ತಾಂ ವಾಯೋ ಹರೇತ ವಸುಂಧೆ- 
೫೯೫ ರಾಂ(|*] ಷಷ್ಟಿರ್ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯ- 
೬೦ ತೇ ಕ್ರಿಮಿಃ॥ ನ ವಿಷಂ ವಿಷಮಿತ್ಯಾಹುರ್ದೇವಸ್ತ್ವಂ 

೬೧ ನಿಸಮುಚ್ಚತೆ [|*] ನಿಷಮೇಕಾಕಿನಂ ಹಸ್ರಿ ದೇವ- 
೬೨ ಸ್ವಂ ಪುತ್ರ ಪೌತ್ರಿಕಂ ಬಹುಭಿರ್ವ್ವಸುಧಾ ದ- 


ಯಡ್ರಾನಿಯ ಶಾಸನಗಳು ನ: 


೬೩ ತ್ತಾ, ರಾಜಭಿಸ್ಸೃಗರಾದಿಭಿ[|*]ರ್ಯ್ಯಸ್ಯಯಸ್ಯ 
೬೪ ಯದಾ ಭೂಮಿಸ್ತಸ್ಕತಸ್ಯ ತದಾ ಫಲಂ ಅಕ- 
೬೫ ರಸ್ಕ ಕರಿಕರಣಂ ಗೋಸಹಸ್ರ ವಧಕ್ಕಿ ಪ್ರತ [(*] 
೬೬ ಕರಂ ಪ್ರವ್ರಿತ್ತಿ ವಿಚ್ಛೇದಾ . ದೋಷಾದಿ ಫಲಮಶ್ಚ* 
೧೩ 

ಪ್ರಸ್ತುತ ಶಾಸನನನ್ನು ರಾಮತೀರ್ಥದ ಹಿಂಭಾಗದ ಕಮಾನಿನ ಕಟ್ಟೆಯಲ್ಲಿ 
ಕಟ್ಟಲಾಗಿದೆ. 

ಶಾಸನದ ಮೇಲ್ಭಾಗ, ಕೆಳಭಾಗ ಹಾಗೂ ಬಲಭಾಗಗಳು ಒಡೆದಿದ್ದು, ಮದುವಣ 
ಭಟ್ಟನ ಮಗ ಆದಿತ್ಯಭಟ್ಟ ಸೆ ದಂಡಾಧಿೀಶನ ವರ್ಣನೆ ಮಾತ್ರ ಉಳಿದುಕೊಂಡಿರುತ್ತದೆ. 

ಲಿಪಿಸ ಥೈ ರೂಪವನ್ನಾ ಧರಿಸಿ, ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ 
ಶತಮಾನವೆಂದು ಹೇಳಬಹುದಾಗಿದೆ. 
ಅ ಇಲ್ಲಿ "ಎಳರಾಮೆ ರಾಮೇಶ್ವರತೀರ್ತ್ಫೃ'ದ ಉಲ್ಲೇಖ ಬಂದಿರುತ್ತದೆ. 
*ಬಾಫ್ಸೆನೆ ವಿಶ್ವಾಮಿತ್ರ ಶೃ(ಸೃ)ಸ್ಟ್ರಿಯಂ ಮಾಡಿ ಜಗಜ್ಜನವಂ ಜ್‌ 
ತ್ರ| ಜನಕಂ ಮಧುವಣಭಟ್ಟಿಂ ಜನನಿ ಜಗಜ್ಜ ಜಿ ಜೂ 
ನಾದಿತ್ಯಭಟ್ಟ ದಂಣ್ಹಾಧೀಶ |ವೃ|| ವನಜಾತನನೆ ನಾಗಲ ....... 
ಸಿಯೆಂಬೀಯಿವ ರುಂ ಕಾನೆ,ಯತ್ತ ೯ನೆಯಚರ್ಸ್ಟಮರಸಂ ಜಳ: 
ಗಳ್ಬೆನಾನಾದಿತ್ಯ್ಯ ದಂಣ್ನೇಶನ |[ಕಂದ|| ಕವಿತಾ ಪ್ರಭಾವದಿಂ ...... 
ವ ಮುಗಿಯಿಪ ಬಿನ್ನಣಮಂ ಭುವನದೊಳಾದಿ ........ 
ಶಾಸ್ತ್ರವನಿತುಂ ತನ್ನಿಂದೆ ಪಂಚಾಂಗ ಮಂತ್ರದೊಳೆಕೃತ್ತೆ ....... 
ತ ದಶಧರ್ಮ್ಮಶಾಸ್ತ್ರದೊಳನಿಂಶ್ತಾರ್ತ್ರತ್ಪರರ್ಪ್ಸಳಿವೆಂಬುದು ಸ 
[ಕಂದ ಇಕಿ ಬುಧನೊರ್ವನೆ ಪೊರೆಯೊಳೆಸರಿ ರಕ್ಷಿಸಿ ಮು ....... 
ರದಾದಿತ್ಯಭಟ್ಟಿನಾಂಸನೆ ಮುಯ್ಯ]| ಸರನಿಧಿ ಮಧ್ಯದೊಳೆಸೆ ..... 
ಭರತೆ ಭರತೋರ್ಬಿಳಿಯೊಳೆಸುವುದಲ್ಲಿ ಕುಂತಳದೇಶ| ಕರ ...... 
೧೨ ಕಾ ಚರಣರೆಳರಾಮೆ ರಾಮೇಶ್ವರ ತೀರ್ತ್ನೃಂ ಸಕಳಜನಮನೋ ...... 

ಷೆ ೧೪ 

ರಾಮತೀರ್ಥ ಮಸೀದೆಯ ಬಲಭಾಗದಲ್ಲಿರುವ ಕಲ್ಲಿನಲ್ಲಿ ಈ ಶಾಸನವನ್ನು ಕಂಡರಿಸ 
ಲಾಗಿದೆ. ಇಲ್ಲಿ ಅರಸನ ಅಥವಾ ಅರಸುಮನೆತನದ ಉಲ್ಲೇಖ ಇರುವುದಿಲ್ಲ. 

ಶಾಸನ ತ್ರುಟಿತನಾಗಿದ್ದು ಎಳಮೇಲ ಸಿಂಹಸರ್ಷನ್ಮಂಡಲಿಯ ಮಲೆಯಾಳ 
ಪಂಡಿತರ? ಪ್ರಶಿಷ್ಯ ಸೂರ್ಯರಾಶಿ ಪಂಡಿತರ ಕಾಲಂಕರ್ಚಿ ನೀಡಿದ ಭೂದಾನದೆ 
ಉಲ್ಲೇಖ ಮಾತ್ರ ಗೊತ್ತಾಗುತ್ತದೆ. 


ಇ ಆ 6 0೪". % € ೫ ಓ್ರ ಏಿ 


| 
7 ಈ 


*ಮುಂದಿನ ಭಾಗ ಒಡೆದಿದೆ. 
*ಕಲ್ಲಿನ ಮೇಲ್ಭಾಗ, ಬಲಭಾಗ ಹಾಗೂ ಕೆಳಭಾಗಗಳು ಒಡೆದಿರುತ್ತ ನೆ. 


೧೫೪ ಕರ್ನಾಟಕ ಭಾರತಿ 


ಲಿನಿಸ್ತರೂಪವನ್ನಾಧರಿಸಿ ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ ಶತ 
ಮಾನವೆಂದು ಹೇಳಬಹುದಾಗಿದೆ. 
ಅ 'ತೀತ್ಮ ೯ದ ಗಡಿಂಬದ ಕೋಲು? ಪದ ಗಮನಿಸುವಂಥದಾಗಿದೆ. 


೧ *ಲಯಾಳದೇವರ ಪ್ರಶಿಷ್ಯರಪ್ಪ ಸೂರ್ಯ್ಯ್ಯರಾಶಿ OS 

೨ ನಲ್ಲಿ ತೀತ್ಸ ೯ದ ಗಡಿಂಬದ ಕೋಲಿನ ಕೊಟ್ಟ ಕೆಯ್ಮತ್ತ ...... 

೩ ಮತ್ತಕೆಂಟು ಗರ್ದ್ದಿ ಮತ್ತರೊನ್ನು ತೋಂಟಮ್ಮತ್ತರೆರಡು ike 

೪ ಯ್ದವರ್ಗ್ಗೆ ಭಟ್ಟವೃತ್ತಿ ಮತ್ತರ್‌ ೩೪ ಪತ್ತು ಕಯ್ಯ ಕ 

೫ ಮೀಹದ ಕೆರೆಯೊಂದು ಬ್ರಹ್ಮಪುರಿಯಿಂ ಬಡ ...... 

೬ ಗರ್ದೆ ಕಮ್ಮಂ ೪೫೦ ತೋಂಟ ೧| ಈ ಧರ್ಮ್ಮಮಂ ಚಕ್ರನತ್ತಿ*] 
೭ ಸದಕ್ಷಿಣವಾಗಿ ಧಾರೆಯೆಲ್‌ದು ಸರ್ವಾಭ್ಯನ್ತರ ...... 

೮ ದತೇಜ್ಯ ವಿಶೇಷಮೆಲ್ಲಮಂ ಕೊಟ್ಟು ಈ ಸ್ಥಾನಕೃಧಿಕ ...... 

೯ ಮ್ಮಿಕರುಂ ಭಯಲೋಭವರ್ಜಿತರುಮಾಗಿ ನಡೆ ..... 

೧0 «ATOR ಸಹಾ ಜಿ: 


೧೫ 
ಕಬ್ಬಿಲಿಗರ ಓಣಿಯಲ್ಲಿರುವ ಸಿದ್ಧರಾಮಪ್ಪ ಮರಗಾನೂರ ಅವರ ಮನೆಯ ಹೊರೆ 
ಗೋಡೆಯಲ್ಲಿರುವ ಕಲ್ಲಿನಲ್ಲಿ ಈ ಶಾಸನವನ್ನು ಬರೆಯಲಾಗಿದೆ. 
ಅಲ್ಲಲ್ಲಿ ತ್ರುಟಿತನಾಗಿರುವ ಈ ಶಾಸನ, ಲಕ್ಷ್ಮಣೇಶ್ವರ ತೀರ್ಥ-ಆದಿತ್ಯಭಟ್ಟರ 
ಉಲ್ಲೇಖಗಳನ್ನು ಮಾತ್ರ ಹೆಳುತ್ತದೆ. ಜೊತೆಗೆ ಲಕ್ಷ್ಮಣೇಶ್ವರ ತೀರ್ಥದ ಪಶ್ಚಿಮ 
ದಿಕ್ಕಿನಲ್ಲಿ ಆದಿತ್ಯಭಟ್ಟ ತ್ರಿಕೂಟ ದೇವಾಲಯ ಕಟ್ಟಿಸಿದ ಸೂಚನೆಯೂ ಇದ್ದಂತೆ 
ಕಾಣುತ್ತದೆ. 
ಲಿಪಿಸ್ತರೂಪವನ್ನಾಧರಿಸಿ, ಈ ಶಾಸನದ ಕಾಲ ಸುಮಾರು ಹನ್ನೆರಡನೆಯ ಶತ 
ಮಾನವೆಂದು ನಿರ್ಧರಿಸಬಹುದಾಗಿದೆ. 
ಗ ಸೂ ಜಗಮಂ ಪನಿತ್ರತರ ಪ ......... | 
೨ ... ಲಕ್ಷ್ಮಣೇಶ್ವರ ತೀರ್ತ್ಶದ ಸಶ್ಚಿಮ ದಿಶಾಭಾಗದೊಳ್‌ |ವೃತ್ತ॥| 
೩ ೨. ತೆ] ಲೋಕಕ್ಕೆನೆ ಭೂತಳಂ ಪೊಗಳಲೊಲ್ಹಾದಿತ್ಯಭಟ್ಟರ್ಮ್ಮ ... 
೪ [ದ] ವ್ಯಾಸಯಶಂ ತ್ರಿಕೂಟ ರಚಿತಂ ಚಂದ್ರಾರ್ಕ್ಯ ತಾ*- 


[eC 


* ಕಲ್ಪನ ನಾಲ್ಕೂ ಭಾಗಗಳು ಒಡೆದುಹೋಗಿವೆ. 


೧೦. 


12. 


13. 


ಸಾದರ ಸ್ವೀಕಾರ 


ನಟರಾಜ್‌, ಫಿ. ₹ ಮನೋರೋಗ ವಿಜ್ಞಾನ, ೧೯೮೫, ಮೈ ಸೂರು; ಕನ್ನಡ 
ಅಧ್ಯಯನ ಸಂಸ್ಥೆ, ಮೈ ಸೂರು ವಿಶ್ವವಿದ್ಯಾನಿಲಯ, ಪುಟಿ ೬೬4೫೯೬, 
ಬೆಲೆ ರೂ. ೬೦-೦೦ 

ಶೇಷಗಿರಿರಾವ್‌, ವಿ. ಎನ್‌. : ಪಾಶ್ಚಾತ್ಯ ತಾತ್ರಿ ಒಕ ಚಿಂತನೆ, ೧೯೮೫, 
ಅದೇ ಪುಟ 711೨೭೨, ಬೆಲೆ'ರೂ. ೩೦-೦೦ 

ಶೇಷಗಿರಿ, ಕೆ. ಆರ್‌, (ಸಂ.): ಶಾಂತವೀರ ವಿರಚಿತ ವೀರಭದ್ರ ಲೀಲಾರತ್ನ, 
೧೯೮೫, ಅದೇ ಪು. ೬೪೪೨೩೨ ಬೆಲೆ ರೂ. ೨೧-೦೦ 

ಹಿರಿಯಣ್ಣ, ಅಂಬಳಿಕೆ (ಸಂ.): ಲೌಕಿಕ ಸಂಪ್ರದಾಯದ ಚೌಡಿಕೆ ಕಾವ್ಯ 
ಗಳು, ೧೯೮೫, ಅದೇ ಫು. ೫11 3. ೩೨೪ ಬೆಲೆ ರೂ. ೩೦-೦೦ 
ರೇವಣ್ಣ, ಮೈಲಹಳ್ಳಿ (ಸಂ.): ಅಡವಿಗುಮಾರ ಮತ್ತು ಇತರ ಜನಪದ 
ಕಥೆಗಳು, ೧೯೮೫, ಅದೇ ಪು. ಖಃ + ೨೮೬ ಬೆಲೆ ರೂ. ೩೦-೦೦ 
ಶಾಮರಾಯ, ಈ. ಸು: ಪ್ರಾಧ್ಯಾಪಕ ವೆಂಕಣ್ಣ ಯ್ಯ, ೧೯೮೫, ದೇ 
ಪು. x೪; + ೧೧೬, ಬೆಲೆ: ಸಾದಾ ರೂ. ೧೫-೦೦ ಉತ್ತಮ ರೂ.೩೦-೦೦ 
ಭೀಮಸೇನರಾವ್‌, ಡಿ. ಕೆ. (ದಿನಂಗತ) ಮತ್ತು. ಕೆ. ರಾಘವೇಂದ್ರರಾವ್‌ 
(ಸಂ.): ಸುಕುಮಾರ: ಭಾರತಿ: ವಿರಚಿತ ಮಹಾಭಾರತ- ಯುದ್ಧ ಪಂಚಕ 
(ಚಾಯಣ: ಭಾರತ) ಅಡೇ ಪು. x -- ೩೫:4 ೨೧೮, ಬೆಲೆ ರೂ. ೩೦-೦೦ 
ರಮೇಶ್‌, ಡಿ.ಎ: ಕೆವಿ ಮೂಗು ಗಂಟಲು ರೋಗಗಳು, ೧೯೮೫, 
ಮೈಸೂರು: ನಿರ್ದೇಶಕರು, ಪ್ರಸಾರಾಂಗ, ಮಾನಸಗಂಗೋತ್ರಿ 

ಪು. xx ೬ ೨೧೮ ಬೆಲೆ ರೂ. ೯-೦೦ 

ರಾಘೆವಯ್ಯ, ವಿ: ಅನುವಾದ: ಅಕ್ಕಮಹಾದೇವಿ ಬುಡಕಟ್ಟು ನ್ಯಾಯ, 
೧೯೮೪ ಅದೇ ಪು. 1೪ + ೧೨೮ ಬೆಲೆ ರೂ ೮-೦೦ 

ಭೀಮಯ್ಯ, ಕೆ, ಎನ್‌: ಶಿಕ್ಷಣದಲ್ಲಿ ಅರ್ಥಿಕ ಮೌಲ್ಯ, ೧೯೮೫, ಅದೇ 


, ಪು. ೫೪+ ೧೦೫ ಬೆಲೆ ರೂ. ೧೦-೦೦ 


ತುಕೋಳ್‌, ಟ. ಕೆ. (ಜಸ್ಟೀಸ್‌): ಜೈನ ಆಚಾರ, ೧೯೮೫, ಮೈಸೂರು: 
ಜೈನ, ಶಾಸ್ತ್ರ ಮತ್ತು ಪ್ರಾಕೃತ ವಿಭಾಗ, ಮಾನಸಗಂಗೋತ್ರಿ, 
ಪು. i+ ೧೪೪, ಬೆಲೆ ರೂ ೧೦-೦೦ 


Sureswaracarya (Sri), Naiskarmyasiddhi. 5. 5. Raghava- 


char (Tr.), 1985, Mysore, Prasaranga, University of 
Mysore Pp. xxxvii 234%, - Price: Rs. 20-00 
Umapathy, M. A History of Lcoal Self-Government 
in Rural Karnataka 1985, 16. Pp: xii 280, 


Price: Rs. 30-00 
- ವಿಲ್ಯಂ ಮಾಡ್ತ 


ಈ ಸಂಚಿಕೆಯ ಲೇಖಕರು 


ಎ. ಡಾ. ಬಸನರಾಜ ಸಬರದ 
“ಪಲ್ಲವಿ” ಕೆ. ಇ. ಬಿ. ರಸ್ತೆ, 
ಬೀದರೆ - ೫೮೫ ೪೦೧ 


೨. ಕಿರಣ್‌ ಕಮಲಾಪ್ರಸಾದ. ಜೆ. ಸ, 


೩. ಎಂ. ಇಕ್ಬಾಲ್‌, 
ಶಿಕ್ಷಣ ವಿಭಾಗ, ಧಾರವಾಡ 


೪. ಪ್ರೊ. ನ್ಡಿ. ಜಿ. ಮಾರೀಹಾಳ 
ಪ್ರವಾಚಕರು, ಸ್ನಾತಕೋತ್ತರ ಶಿಕ್ಷಣ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
೫. ಡಾ. ನಿಲ್ಕಂ ಮಾಡ್ತ 
ಪ್ರವಾಚಕರು, ಕನ್ನಡ ಅಧ್ಯಯನ ಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
೬. ಶೀ ಎಸ್‌.ವಿ. ಪಿ. ಹಳಕಟ್ಟ 
ಸಂಶೋಧನ ವಿದ್ಯಾರ್ಥಿ, 
ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ 
ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


೭. ಡಾ. ಎಂ. ಎಂ. ಕಲಬುರ್ಗಿ 
ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನಸೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

ಳ. ಡಾ. ಎಚ್‌. ಆರ್‌. ರಘುನಾಥ್‌ ಭಟ್‌ 
ಪ್ರವಾಚಕರು, ಪ್ರಾಚೀನ ಭಾರತೀಯ ಇತಿಹಾಸ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

೯. ಅ ಎಸ್‌. ಕೆ. ಜೋಶಿ 
ಭಾರತೀಯ ಪುರಾತತ್ವ ಸರ್ವೇಕ್ಷಣ 
ಧಾರವಾಡ 


೧೦. 


೧೧. 


೧೨. 


೧೩. 


೧೪. 


೧೫. 


ಶೀ ಕೆ. ಬಿ. ಶಿನತಾರಕ್‌ 

ಪ್ರಾಧ್ಯಾಪಕರು, 

ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಪ್ರಾಚ್ಯ ಶಾಸ್ತ್ರ 
ಸೇಂಟ್‌ ಮೇರೀಜ ಸೈರಿಯನ್‌ ಕಾಲೇಜ, 

ಬ್ರಹ್ಮಾವರ - ೫೭೬ ೨೧೩ 


("ಶೀಮತಿ ಎಸ್‌. ಎಲ್‌. ಸಣ್ಣೆಲ್ಲಪ್ಪನವರ 
ಅಧ್ಯಾಪಕಿಯರು, ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಡಾ. ವ್ಹಿ. ಶಿವಾನಂದ 

ಕನ್ನಡ ಪ್ರಾಧ್ಯಾಪಕರು, 
ಭಾರತೀಯ ಭಾಷಾ ವಿಭಾಗ 
ಬನಾರಸ ಹಿಂದೂ ವಿಶ್ವವಿದ್ಯಾಲಯ 
ವಾರಣಾಸಿ - ೨೨೧ ೦೦೫ 


ಥೀ ಸದಾನಂದ ಪಾಟೀಲ 
ಕನ್ನಡ ಅಧ್ಯಾಪಕರು, 

ಸರಕಾರಿ ಕೆರಿಯ ಕಾಲೇಜ, 
ಆಡೂರು. ತಾ: ಹಾನಗಲ್‌ 


ಡಾ. ಬಿ. ಆರ್‌” ಹಿರೇಮಠ 
ಪ್ರವಾಚಕರು, ಕನ್ನಡ ಅಧ್ಯಯನವೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಹನುಮಾಕ್ಷಿ ಗೋಗಿ 

ಕಲ್ಯಾಣನಗರ, 

ಕಲಬುರ್ಗಿ. . 


ಕರ್ನಾಟಕ ಭಾರತಿ 


ಅಜೀವ ಸದಸ್ಯತ್ವ - ಯಾವುದೇ ವ್ಯಕ್ತಿ ಆಥವಾ ಸಂಘ-ಸಂಸ್ಥೆಗಳು ರೂ, ೧೦೦-೦೦ 
ಒಂದು ನೂರು ರೂ. ಗಳು) ಕಳಿಸಿ ವಿಶ್ವವಿದ್ಯಾಲಯ ಪ್ರಕಟಸುತ್ತಿಸುವ "ಕರ್ನಾಟಕ 
ರತಿ' ತ್ರೈಮಾಸಿಕ ಪತ್ರಿಕೆಯ ಆಜೀವ ಸದಸ್ಯತ್ವ ಪಡೆಯಬಹುದು. ಪತ್ರಿಕೆ 


ಕ್ರಿಕಟಿನಾದಂತೆಲ್ಲ ಅವರಿಗೆ ಪ್ರತಿಗಳನ್ನು ಕಳಿಸುವ ವ್ಯವಸ್ಥೆ ಮಾಡಲಾಗುವದು. 


ವಿದ್ಯಾರ್ಥಿ ಭಾರತಿ 
( ತ್ರೈಮಾಸಿಕ ಪತ್ರಿಕೆ ) 


' ವಾರ್ಷಿಕ ಚಂದಾ: ರೂ. ೮-೦೦ (ಅಂಚೆ ವೆಚ್ಚ ಸಹಿತ) 
ಬಿಡಿ ಪ್ರತಿ : ರೂ. ೨-೫೦ (ಅಂಚೆ ವೆಚ್ಚ ಪ್ರತ್ಯೇಕ) 
"ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಚಂದಾ : ರೂ. ೪-೦೦ 


ಹಣವನ್ನು ಡಿಮಾಂಡ ಡ್ರಾಫ್ಟ್‌ ಅಥವಾ ಪೋಸ್ಟಲ್‌ ಆರ್ಡರ ಮೂಲಕ 
- ಫಾಯನಾನ್ಸ ಆಫೀಸರ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೫೮೦ ೦೦೩ 
ಇವರ ನಿಳಾಸಸ್ಸಿ ಕಳುಹಿಸಬೇಕು. 


ವಿವರಗಳಿಗೆ ಬರೆಯಿರಿ : 


ನಿರ್ದೇಶಕರು 
ಪ್ರಸಾರಾಂಗ 
44 ಕರ್ನಾಟಿಕ ನಿಶ್ಚನಿದ್ಯಾಲಯ, ಧಾರನಾಡ - ೫೮೦ ೦೦೩ 


ಸ ತ 
ಇ 
+ 
ಇಂ ` 
p 
Ea RA ಜ.. ಮೋಸ TEN Ep - ವ ಸಾ ಬ ls ky 
| 
4 
mk Se ಆ P| x 2 K 
§ ತೆ ಫಿ 
` « 
. 
he 
| 


